KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೫, ೨೦೧೦ (ಮಾರ್ಗಶಿರ ೪, ಶಕ ವರ್ಷ ೧೯೩೨) (ಸಂಚಿಕೆ ೪೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 33 ರಾಶಾಪ್ರ 2007, ಬೆಂಗಳೂರು, ದಿನಾಂಕ:22ನೇ ಸೆಪ್ಟೆಂಬರ್‌, 2010 
The Kamataka Civil Services (Classification, Control and Appeal) Rules, 1957 ಇದರ ಅಧಿಕೃತ ಕನ್ನಡ ಭಾಷಾಂತರವನ್ನು 
ಕರ್ನಾಟಕ ಅಫಿಷಿಯಲ್‌ ಲಾಂಗ್ವೇಜ್‌ ಆಕ್ಟ್‌, 1963ರ ಪ್ರಕರಣ 5ಎ ಅಡಿಯಲ್ಲಿ ರಾಜ್ಯಪಾಲರ ಅಧಿಕಾರದ ಮೇರೆಗೆ ಸಾರ್ವಜನಿಕರ ಮಾಹಿತಿಗಾಗಿ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಮರು ಪ್ರಕಟಿಸಲು ಆದೇಶಿಸಲಾಗಿದೆ. 


ಅನುಕ್ರಮಣಿಕೆ 
ಭಾಗ 8 - ಸಾಮಾನ್ಯ 
ಪ್ರಕರಣಗಳು : 
[; ಚಿಕ್ಕ ಹೆಸರು ಮತ್ತು ಪ್ರಾರಂಭ 
2. ಅರ್ಥ ವಿವರಣೆ 
3: ಅನ್ವಯ 
4. ಯಾವುದೇ ಕಾನೂನಿನ ಮೂಲಕ ಪ್ರದತ್ತವಾದ ಹಕ್ಕುಗಳ ಮತ್ತು ವಿಶೇಷಾಧಿಕಾರಗಳ ರಕ್ಷಣೆ 


ಭಾಗ 11 - ವರ್ಗೀಕರಣ 


5. ಸೇವೆಗಳ ವರ್ಗೀಕರಣ 
6. ರಾಜ್ಯ ಸಿವಿಲ್‌ ಸೇವೆಗಳ ರಚನೆ 

ಭಾಗ 111 - ನೇಮಕ ಪ್ರಾಧಿಕಾರಿಗಳು 
7. ರಾಜ್ಯ ಸಿವಿಲ್‌ ಸೇವೆಗಳಿಗೆ ನೇಮಕಗಳು 

ಭಾಗ 1೪ - ಶಿಸ್ತು - ದಂಡನೆಗಳು 
8. ದಂಡನೆಗಳ ಸ್ವರೂಪ 
9. ಶಿಸ್ತು ಪ್ರಾಧಿಕಾರಿಗಳು 
10. ಅಮಾನತು 


(೧೦೯೯) 





೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
10ಎ. ಪ್ರಾಧಿಕಾರಿಯು ವ್ಯವಹರಣೆಗಳನ್ನು ಹೂಡುವುದು 
11. ಕಠಿಣ ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ 
11ಎ. ವಿಚಾರಣಾ ವರದಿಯ ಮೇಲೆ ಕ್ರಮ 
12: ಲಘು ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ 
12ಎ. ಆದೇಶಗಳನ್ನು ತಿಳಿಸುವುದು 
13, ಜಂಟಿ ವಿಚಾರಣೆ 
14. ಕೆಲವು ಸಂದರ್ಭಗಳಲ್ಲಿ ವಿಶೇಷ ಕಾರ್ಯವಿಧಾನ 
14ಎ. ಲೋಕಾಯುಕ್ತಕ್ಕೆ ವಹಿಸಿಕೊಡಲಾದ ಪ್ರಕರಣಗಳಲ್ಲಿ ಕಾರ್ಯವಿಧಾನ 
15. ಎರವಲು ಮೇಲೆ ಹೋಗಿರುವ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧಗಳು 
16. ಎರವಲು ಮೇಲೆ ಬಂದಿರುವ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧಗಳು 
16ಎ. ಮರುನೇಮಕವಾದ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧ 

ಭಾಗ ೫ - ಅಪೀಲುಗಳು 
17. ಯಾವ ಆದೇಶಗಳ ಎರುದ್ಧ ಅಪೀಲಿಗೆ ಅವಕಾಶವಿಲ್ಲವೋ ಆ ಆದೇಶಗಳು 
18. ದಂಡನೆಗಳನ್ನು ವಿಧಿಸುವ ಆದೇಶಗಳ ವಿರುದ್ಧ ಅಪೀಲುಗಳು 
19. ಇತರೆ ಅದೇಶದ ವಿರುದ್ದ ಅಪೀಲು 
20. ಅಪೀಲುಗಳಿಗೆ ಕಾಲಪರಿಮಿತಿ 
21, ಅಪೀಲಿನ ನಮೂನೆ ಮತ್ತು ಒಳಾಂಶಗಳು 
22. ಅಪೀಲುಗಳನ್ನು ಸಲ್ಲಿಸುವುದು 
23. ಅಪೀಲುಗಳನ್ನು ತಡೆಹಿಡಿಯುವುದು 
24. ಅಪೀಲುಗಳ ರವಾನೆ 
25. ಅಪೀಲುಗಳ ಪರಿಶೀಲನೆ 

ಭಾಗ ೫1 - ಪುನರವಲೋಕನ 

26. ಪುನರವಲೋಕನ 
2%; ಶಿಸ್ತು ಪ್ರಕರಣಗಳಲ್ಲಿ ಆದೇಶಗಳ ಪುನರವಲೋಕನ 

ಭಾಗ VI - ಸಂಕೀರ್ಣ 
28. ನ್ಯಾಯವಾದಿಯ ಹಾಜರಾತಿ 
28ಎ. ಆದೇಶ, ನೋಟೀಸುಗಳು, ಮುಂತಾದವುಗಳ ಜಾರಿ 
28ಬಿ. ಕಾಲಮಿತಿಯನ್ನು ಸಡಿಲಿಸಲು ಮತ್ತು ವಿಳಂಬವನ್ನು ಮನ್ನಾ ಮಾಡಲು ಅಧಿಕಾರ 
28ಸಿ ಆಯೋಗದ ಸಲಹೆಯ ಪ್ರತಿಯನ್ನು ಒದಗಿಸುವುದು 
28ಡಿ. ಕರ್ನಾಟಕ ನ್ಯಾಯಾಂಗ ಸೇವೆ, ಮುಂತಾದವುಗಳ ಸದಸ್ಯರಿಗೆ ಸಂಬಂಧಿಸಿದ ಉಪಬಂಧ 
29. ನಿರಸನ ಮತ್ತು ಉಳಿಸುವಿಕೆ 

ಅನುಸೂಚಿಗಳು 

ಅನುಸೂಚಿ -1 
ಅನುಸೂಚಿ - 11 
1 ಕರ್ನಾಟಕ ಸರ್ಕಾರದ ಸಚಿವಾಲಯ 
2 ಸರ್ಕಾರಿ ಅತಿಥಿ ಸತ್ಕಾರ ವ್ಯವಸ್ಥೆ 
3. ವಾರ್ತಾ ಇಲಾಖೆ 
4. ಕಂದಾಯ ಇಲಾಖೆ 
5 ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ 
6. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ 
7. ವಾಣಿಜ್ಯ ತೆರಿಗೆ ಇಲಾಖೆ 
8. ಹೊಲೀಸ್‌ ಇಲಾಖೆ 
9. ಕಾರ್ಮಿಕ ಇಲಾಖೆ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೦೧ 





10. 


11, 


12. 


13. 
14. 
15. 
16. 
17. 
18, 
19. 


20. 
21. 
22 
23; 
24. 
25. 
26. 
27, 
28. 
29. 
30. 


31. 


32. 
33. 
34. 
3ನ, 
36. 
37. 
38. 
39. 
40. 


41, 


42. 
43. 
44. 
45. 
46. 
47. 
48. 
49. 
50. 


51. 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಇಲಾಖೆ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಕುಶಲಕರ್ಮಿ ತರಬೇತಿ ಮತ್ತು ಶಿಕ್ಷಣಾರ್ಥಿ ತರಬೇತಿ ಯೋಜನೆಗಳು 
ಟಿ.ಬಿ. ಸ್ಯಾನಿಟೋರಿಯಂ (ಕ್ಷಯರೋಗ ಆಸ್ಪತ್ರೆ) 
ವೈದ್ಯಕೀಯ ಇಲಾಖೆ 

ಜನಾರೋಗ್ಯ ಇಲಾಖೆ 

ಔಷಧ ನಿಯಂತ್ರಣ ಇಲಾಖೆ 

ಪ್ರಾಚ್ಯವಸ್ತು ಇಲಾಖೆ 

ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ 
ಕಾಲೇಜು ಶಿಕ್ಷಣ ಇಲಾಖೆ 

ತಾಂತ್ರಿಕ ಶಿಕ್ಷಣ ಇಲಾಖೆ 

ಸಾರ್ವಜನಿಕ ಶಿಕ್ಷಣ ಇಲಾಖೆ 

ಅಬಕಾರಿ ಇಲಾಖೆ 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 

ಮಾರುಕಟ್ಟೆ ಇಲಾಖೆ 

ಸಹಕಾರ ಇಲಾಖೆ 

ಲೋಕೋಪಯೋಗಿ ಇಲಾಖೆ 

ನೀರಾವರಿ ಇಲಾಖೆ 

ಕರ್ನಾಟಕ ವಾಸ್ತುಶಿಲ್ಪ ಇಲಾಖೆ 
ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವೆಗಳ ಇಲಾಖೆ 
ತೋಟಗಾರಿಕೆ ಇಲಾಖೆ 

ಅರಣ್ಯ ಇಲಾಖೆ 

ಕೃಷಿ ಇಲಾಖೆ 

ಮೋಟಾರು ವಾಹನಗಳ ಇಲಾಖೆ 
ಕಾರಾಗೃಹಗಳ ಇಲಾಖೆ 

ರೇಷ್ಮೆ ಇಲಾಖೆ 

ಮೀನುಗಾರಿಕೆ ಇಲಾಖೆ 

ರಾಜ್ಯ ಲೆಕ್ಕಪತ್ರ ಇಲಾಖೆ 

ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ 
ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ 

ಜನಗಣತಿ ಇಲಾಖೆ 

ಖಜಾನೆ ಇಲಾಖೆ 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 

ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 


ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ 


ಸಮಾಜ ಕಲ್ಯಾಣ ಇಲಾಖೆ 

ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 
ಭಾಷಾಂತರ ನಿರ್ದೇಶನಾಲಯ 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ಅಭಿವೃದ್ಧಿ ಇಲಾಖೆ 

ಬಂದರುಗಳ ಇಲಾಖೆ 

ಸರ್ಕಾರಿ ವೈಮಾನಿಕ ಹಾರಾಟ ತರಬೇತಿ ಶಾಲೆ 





೧೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

52. ಭ್ರಷ್ಟಾಚಾರ ನಿರೋಧಕ ಮತ್ತು ತಾಂತ್ರಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ 
(ಲೋಕೋಪಯೋಗಿ ಇಲಾಖೆ) 

53. ದಸರಾ ವಸ್ತು ಪ್ರದರ್ಶನ ಸಮಿತಿ ಕಚೇರಿ - ಗಂಧದೆಣ್ಣೆ ಕಾರ್ಲಾನೆಗಳ ನಿರ್ದೇಶಕರ ಕಚೇರಿ 

54, ನ್ಯಾಯಾಂಗ ಇಲಾಖೆ 

55. ಕರ್ನಾಟಕ ಅಪೀಲು ನ್ಯಾಯಾಧಿಕರಣ 

56. ಸರ್ಕಾರಿ ಕಾನೂನು ಮಹಾವಿದ್ಯಾಲಯ, ಬೆಂಗಳೂರು 

57. ರಾಷ್ಟ್ರೀಯ ಕೆಡೆಟ್‌ ದಳ ಇಲಾಖೆ 

58. ಕರ್ನಾಟಕ ರಾಜ್ಯ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ ಮತ್ತು ಜಿಲ್ಲಾ ಸೈನಿಕರ, 
ನಾವಿಕರ ಮತ್ತು ವೈಮಾನಿಕರ ಮಂಡಲಿ 

59. ನಗರ ಯೋಜನಾ ಇಲಾಖೆ 

60. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 

61. [ಸರಕು ಖರೀದಿ ಇಲಾಖೆ * * *] 

62. ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು) 

63. ತೂಕ ಮತ್ತು ಅಳತೆಗಳ ಇಲಾಖೆ 

64. ಅಗ್ನಿಶಾಮಕ ದಳ ಇಲಾಖೆ 

65. ಪಠ್ಯ ಪುಸ್ತಕಗಳ ಇಲಾಖೆ 

66. ಕರ್ನಾಟಕ ಪೌರಾಡಳಿತ ಸೇವೆ 

67... ಗೃಹರಕ್ಷಕ ಮತ್ತು ನಾಗರಿಕ ರಕ್ಷಣಾ ಇಲಾಖೆ 

68. ಯುವಜನ ಸೇವಾ ಇಲಾಖೆ 

69. ಲೋಕಾಯುಕ್ತ ಸಿಬ್ಬಂದಿ 

70. ಕರ್ನಾಟಕ ರಾಜ್ಯ ಪತ್ರಾಗಾರ 

7]. ಪ್ರಾಸಿಕ್ಯೂಷನ್‌ ಇಲಾಖೆ 

72. ಅಡ್ಡೊಕೇಟ್‌ ಜನರಲ್‌ರವರ ಕಚೇರಿ 

73. ನೌಕರರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) ಇಲಾಖೆ 

74. ಸರ್ಕಾರಿ ಗಣಕ ಕೇಂದ್ರ 

75. ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ 

76. ಮುಖ್ಯ ಸಂಪಾದಕರು, ಕರ್ನಾಟಕ ಗೆಜೆಟಿಯರ್‌ 

77. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 

78. ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ 

79. ಕರ್ನಾಟಕ ಆಡಳಿತ ನ್ಯಾಯ ಮಂಡಲಿ 

80. ವಿದ್ಯುತ್‌ ಪರಿವೀಕ್ಷಣಾಲಯ 

81. ಸಾರ್ವಜನಿಕ ಗಂಥಾಲಯಗಳ ಇಲಾಖೆ 

82. ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆ 

83. ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ 

84. ಪದವಿಪೂರ್ವ ಶಿಕ್ಷಣ ಇಲಾಖೆ 

ಅನುಸೂಚಿ - 111 

1. ರಾಜ್ಯಪಾಲರ ಸಚಿವಾಲಯ 

2. ಕರ್ನಾಟಕ ಸರ್ಕಾರದ ಸಚಿವಾಲಯ 

3. ಸರ್ಕಾರಿ ಅತಿಥಿ ಸತ್ಕಾರ ವ್ಯವಸ್ಥೆ 

4. ವಾರ್ತಾ ಇಲಾಖೆ 

5; ಕಂದಾಯ ಇಲಾಖೆ 

6. ಭೂ ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ 

7. 


ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೦೩ 





8. 
9. 


10. 


11, 


12. 


13. 
14. 
1೨, 
16, 
17. 
18, 
19. 


20. 
21 
22. 
23. 
24. 
2, 
26. 
27. 
28. 
29. 
30. 


31. 


32. 
33. 
34. 
35. 
36. 
37. 
38. 
39. 
40. 


41, 


42. 
43. 
44. 
45. 
46. 
47. 
48. 
49. 
50. 


51. 


ವಾಣಿಜ್ಯ ತೆರಿಗೆ ಇಲಾಖೆ 

ಹೊಲೀಸ್‌ ಇಲಾಖೆ 

ಕಾರ್ಮಿಕ ಇಲಾಖೆ 

ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಇಲಾಖೆ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 

ಕುಶಲ ಕರ್ಮಿ ತರಬೇತಿ ಮತ್ತು ಶಿಕ್ಷಣಾರ್ಥಿ ತರಬೇತಿ ಯೋಜನೆಗಳು 
ವೈದ್ಯಕೀಯ ಇಲಾಖೆ 

ಜನಾರೋಗ್ಯ ಇಲಾಖೆ 

ಔಷಧಗಳ ನಿಯಂತ್ರಣ ಇಲಾಖೆ 

ಪ್ರಾಚ್ಯವಸ್ತು ಇಲಾಖೆ 

ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ 
ಕಾಲೇಜು ಶಿಕ್ಷಣ ಇಲಾಖೆ 

ತಾಂತ್ರಿಕ ಶಿಕ್ಷಣ ಇಲಾಖೆ 

ಸಾರ್ವಜನಿಕ ಶಿಕ್ಷಣ ಇಲಾಖೆ 

ಅಬಕಾರಿ ಇಲಾಖೆ 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ಮಾರುಕಟ್ಟೆ ಇಲಾಖೆ 

ಸಹಕಾರ ಇಲಾಖೆ 

ಲೋಕೋಪಯೋಗಿ ಇಲಾಖೆ 

ನೀರಾವರಿ ಇಲಾಖೆ 

ಕರ್ನಾಟಕ ವಾಸ್ತುಶಿಲ್ಪ ಇಲಾಖೆ 
ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆಗಳ ಇಲಾಖೆ 
ತೋಟಗಾರಿಕಾ ಇಲಾಖೆ 

ಅರಣ್ಯ ಇಲಾಖೆ 

ಕೃಷಿ ಇಲಾಖೆ 

ಮೋಟಾರು ವಾಹನಗಳ ಇಲಾಖೆ 

ಕಾರಾಗೃಹ ಇಲಾಖೆ 

ರೇಷ್ಮೆ ಇಲಾಖೆ 

ಮೀನುಗಾರಿಕೆ ಇಲಾಖೆ 

ರಾಜ್ಯ ಲೆಕ್ಕಪತ್ರ ಇಲಾಖೆ 

ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ 
ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ 

ಖಜಾನೆ ಇಲಾಖೆ 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 

ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 


ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ 


ಸಮಾಜ ಕಲ್ಯಾಣ ಇಲಾಖೆ 

ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 
ಭಾಷಾಂತರ ನಿರ್ದೇಶನಾಲಯ 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ಅಭಿವೃದ್ಧಿ ಇಲಾಖೆ 

ಸರ್ಕಾರಿ ಗಂಧದೆಣ್ಣೆ ಕಾರ್ಲಾನೆಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಬಂದರುಗಳ ಇಲಾಖೆ 

ಸರ್ಕಾರಿ ವೈಮಾನಿಕ ಹಾರಾಟ ತರಬೇತಿ ಶಾಲೆ 





೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

52. ಭ್ರಷ್ಟಾಚಾರ ನಿರ್ಮೂಲನಾ ಮತ್ತು ತಾಂತ್ರಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ, (ಲೋಕೋಪಯೋಗಿ ಇಲಾಖೆ) 

53. ಕಾರ್ಯದರ್ಶಿಯವರ ಕಚೇರಿ, ದಸರಾ ವಸ್ತು ಪ್ರದರ್ಶನ ಸಮಿತಿ ಮುಖ್ಯ ಇಂಜಿನಿಯರವರ ಕಚೇರಿ, ಜಲವಿದ್ಯುತ್‌ 
ನಿರ್ಮಾಣ ಪ್ರಾಜೆಕ್ಟ್‌ಗಳು 

54, ನ್ಯಾಯಾಂಗ ಇಲಾಖೆ 

55. ಕರ್ನಾಟಕ ಅಪೀಲು ನ್ಯಾಯಾಧಿಕರಣ 

56. ಸರ್ಕಾರಿ ಕಾನೂನು ಮಹಾವಿದ್ಯಾಲಯ, ಬೆಂಗಳೂರು 

57. ರಾಷ್ಟ್ರೀಯ ಕೆಡೆಟ್‌ ದಳ ಇಲಾಖೆ 

58. ಕರ್ನಾಟಕ ರಾಜ್ಯ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ ಮತ್ತು ಜಿಲ್ಲಾ ಸೈನಿಕರ, 
ನಾವಿಕರ ಮತ್ತು ವೈಮಾನಿಕರ ಮಂಡಲಿ 

59. ನಗರ ಯೋಜನಾ ಇಲಾಖೆ 

60. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 

61. [ಸರಕು ಖರೀದಿ ಇಲಾಖೆ * * *] 

62. ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು) 

63. ಪ್ರಾಸಿಕ್ಯೂಷನ್‌ ಇಲಾಖೆ 

64. ತೂಕ ಮತ್ತು ಅಳತೆಗಳ ಇಲಾಖೆ 

65. ಅಗ್ನಿಶಾಮಕ ದಳ ಇಲಾಖೆ 

66. ಪಠ್ಯ ಪುಸ್ತಕಗಳ ಇಲಾಖೆ 

67... ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ 

68. ಯುವಜನ ಸೇವೆಗಳ ಇಲಾಖೆ 

69. ಲೋಕಾಯುಕ್ತ ಸಿಬ್ಬಂದಿ 

70. ಕರ್ನಾಟಕ ರಾಜ್ಯ ಪತ್ರಾಗಾರ 

7]: ಅಡ್ಡೊಕೇಟ್‌ ಜನರಲ್‌ರವರ ಕಚೇರಿ 

72. ಇ.ಎಸ್‌.ಐ.ಎಸ್‌ (ವೈದ್ಯಕೀಯ) ಇಲಾಖೆ 

73. ಸರ್ಕಾರಿ ಗಣಕ ಕೇಂದ್ರ 

74. ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ 

75. ಮುಖ್ಯ ಸಂಪಾದಕರು, ಕರ್ನಾಟಕ ಗೆಜೆಟಿಯರ್‌ 

716. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 

77. ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ 

78. ಕರ್ನಾಟಕ ಆಡಳಿತ ನ್ಯಾಯ ಮಂಡಲಿ 

79. ವಿದ್ಯುತ್‌ ಪರಿವೀಕ್ಷಣಾಲಯ 

80. ಸಾರ್ವಜನಿಕ ಗ್ರಂಥಾಲಯಗಳ ಇಲಾಖೆ 

81. ಸಣ್ಣ ಉಳಿತಾಯಗಳು ಮತ್ತು ರಾಜ್ಯ ಲಾಟರಿ ಇಲಾಖೆ 

82. ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ 

83. ಪದವಿ ಪೂರ್ವ ಶಿಕ್ಷಣ ಇಲಾಖೆ 


ಅನುಸೂಚಿ IV 
ತಿದ್ದುಪಡಿಗಳು 
ಕರ್ನಾಟಕ ಸರ್ಕಾರ 
ಸಾಮಾನ್ಯಾಡಳಿತ ಇಲಾಖೆ 
ಅಧಿಸೂಚನೆ 
ಕ್ರಮಾಂಕ: ಜಿಎಡಿ (ಒಎಂ) - 1 ಸಿಎಆರ್‌ 57, ಬೆ೦ಗಳೂರು, 
ದಿನಾಂಕ : ಡಿಸೆಂಬರ್‌ 10, 1957 

ಕರ್ನಾಟಕ ರಾಜ್ಯಪಾಲರು ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಮತ್ತು ಅವರನ್ನು 


ಈ ಸಂಬಂಧದಲ್ಲಿ ಶಕ್ತಗೊಳಿಸುವ ಇತರ ಎಲ್ಲ ಅಧಿಕಾರಗಳನ್ನು ಚಲಾಯಿಸಿ, ಈ ಮೂಲಕ ಈ ಮುಂದಿನ ನಿಯಮಗಳನ್ನು ರಚಿಸುತ್ತಾರೆ, ಎಂದರೆ:- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೦೫ 





ಭಾಗ 1 - ಸಾಮಾನ್ಯ 

1. ಚಿಕ್ಕ ಹೆಸರು ಮತ್ತು ಪ್ರಾರಂಭ.- (ಎ) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳು, 1957 ಎಂದು ಕರೆಯತಕ್ಕದ್ದು. 

(ಬಿ) ಅವು ಕೂಡಲೇ ಜಾರಿಗೆ ಬರತಕ್ಕದ್ದು. 

2. ಅರ್ಥ ವಿವರಣೆ.- ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 

(ಎ) ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ "ನೇಮಕ ಪ್ರಾಧಿಕಾರಿ" ಎಂದರೆ:- 

(1) ಯಾವ ಸೇವೆಯಲ್ಲಿ ಸರ್ಕಾರಿ ನೌಕರನು ತತ್ಕಾಲದಲ್ಲಿ ಸದಸ್ಯನಾಗಿರುವನೋ ಆ ಸೇವೆಗೆ ಅಥವಾ ಸೇವೆಯ ಯಾವ ಶ್ರೇಣೆಯಲ್ಲಿ 

ಆ ಸರ್ಕಾರಿ ನೌಕರನನ್ನು ತತ್ಕಾಲದಲ್ಲಿ ಸೇರಿಸಲಾಗಿದೆಯೋ ಆ ಶ್ರೇಣಿಗೆ ನೇಮಕಗಳನ್ನು ಮಾಡಲು ಅಧಿಕಾರ ಹೊಂದಿರುವ 
ಪ್ರಾಧಿಕಾರಿ, ಅಥವಾ 

(il) ಸರ್ಕಾರಿ ನೌಕರನು ತತ್ಕಾಲದಲ್ಲಿ ಯಾವ ಹುದ್ದೆಯನ್ನು ಧಾರಣ ಮಾಡಿರುವನೋ ಆ ಹುದ್ದೆಗೆ ನೇಮಕಗಳನ್ನು ಮಾಡಲು 

ಅಧಿಕಾರ ಹೊಂದಿರುವ ಪ್ರಾಧಿಕಾರಿ, ಅಥವಾ 

(iil) ಸರ್ಕಾರಿ ನೌಕರನನ್ನು ಸಂದರ್ಭಾನುಸಾರ, ಅಂಥ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ನೇಮಕ ಮಾಡಿದ ಪ್ರಾಧಿಕಾರಿ 

- ಇವರುಗಳಲ್ಲಿ ಯಾರು ಉನ್ನತ ಪ್ರಾಧಿಕಾರಿಯೋ ಆ ಪ್ರಾಧಿಕಾರಿ ಎಂದು ಅರ್ಥ; 

(ಬಿ) “ಆಯೋಗ' ಎಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಎಂದು ಅರ್ಥ; 

(ಸಿ) ಸರ್ಕಾರಿ ನೌಕರನಿಗೆ ದಂಡನೆಯನ್ನು ವಿಧಿಸುವುದಕ್ಕೆ ಸಂಬಂಧಿಸಿದಂತೆ "ಶಿಸ್ತು ಪ್ರಾಧಿಕಾರಿ" ಎಂದರೆ ಅವನಿಗೆ ಆ ದಂಡನೆಯನ್ನು 
ಎಧಿಸಲು ಈ ನಿಯಮಗಳ ಮೇರೆಗೆ ಸಕ್ಷಮನಾದ ಪ್ರಾಧಿಕಾರಿ ಎಂದು ಅರ್ಥ; 

(ಡಿ) "ಸರ್ಕಾರಿ ನೌಕರ' ಎಂದರೆ ಕರ್ನಾಟಕ ರಾಜ್ಯದ ಸಿವಿಲ್‌ ಸೇವೆಯ ಸದಸ್ಯನಾಗಿರುವ ಅಥವಾ ಕರ್ನಾಟಕ ರಾಜ್ಯದ ವ್ಯವಹಾರಗಳ 
ಸಂಬಂಧದಲ್ಲಿ ಸಿವಿಲ್‌ ಹುದ್ದೆಯನ್ನು ಧಾರಣ ಮಾಡಿರುವ ವ್ಯಕ್ತಿ ಎಂದು ಅರ್ಥ ಮತ್ತು ಅದರಲ್ಲಿ ಯಾರ ಸೇವೆಗಳನ್ನು ತಾತ್ಕಾಲಿಕವಾಗಿ ಭಾರತ 
ಸರ್ಕಾರದ, ಬೇರೆ ರಾಜ್ಯ ಸರ್ಕಾರದ, ಸ್ಥಳೀಯ ಪ್ರಾಧಿಕಾರದ, ನಿಗಮಿತವಾಗಿರುವ ಅಥವಾ ಆಗಿಲ್ಲದಿರುವ ಯಾರೇ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ವಶಕ್ಕೆ 
ವಹಿಸಿಕೊಡಲಾಗಿದೆಯೋ ಆ ಯಾರೇ ವ್ಯಕ್ತಿಯನ್ನು ಮತ್ತು ಕೇಂದ್ರ ಸರ್ಕಾರದ ಅಥವಾ ಬೇರೆ ರಾಜ್ಯ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದ 
ಅಥವಾ ಇತರ ಪ್ರಾಧಿಕಾರದ ಸೇವೆಯಲ್ಲಿರುವ ಯಾರ ಸೇವೆಗಳನ್ನು ತಾತ್ಕಾಲಿಕವಾಗಿ ಕರ್ನಾಟಕ ಸರ್ಕಾರದ ವಶಕ್ಕೆ ವಹಿಸಿಕೊಡಲಾಗಿದೆಯೋ ಆ 
ಯಾರೇ ವ್ಯಕ್ತಿಯನ್ನು ಸಹ ಒಳಗೊಳ್ಳುತ್ತದೆ; 

(ಇ) “ರಾಜ್ಯಪಾಲರು' ಎಂದರೆ ಕರ್ನಾಟಕ ರಾಜ್ಯಪಾಲರು ಎಂದು ಅರ್ಥ; 

XXX] 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎನ್‌ 69, ದಿನಾಂಕ 12-12-1973ರ ಮೂಲಕ ಬಿಟ್ಟುಬಿಡಲಾಗಿದೆ. ಕೆಯುಡಿ 24-1-74. 

(ಎಫ್‌) “ಅನುಸೂಚಿ' ಎಂದರೆ ಈ ನಿಯಮಗಳ ಅನುಸೂಚಿ ಎಂದು ಅರ್ಥ; 

(ಜಿ) `ಸೇವೆ' ಎಂದರೆ ರಾಜ್ಯದ ಸಿವಿಲ್‌ ಸೇವೆ ಎಂದು ಅರ್ಥ. 

3. ಅನ್ಹಯ.- (1) ಈ ನಿಯಮಗಳು.- 

[(ಎ) ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು ಮತ್ತು ಇತರ ವಿಭಾಗೀಯ, ಜಿಲ್ಲಾ ಮುದ್ರಣಾಲಯಗಳು, ಲೇಖನ ಸಾಮಗ್ರಿ 
ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳು - ಇವುಗಳನ್ನು ಬಿಟ್ಟು ಔದ್ಯಮಿಕ ನಿಯೋಜನೆ (ಸ್ಥಾಯೀ ಆದೇಶಗಳ) ಅಧಿನಿಯಮ, 1946ರ (ಕೇಂದ್ರ 
ಅಧಿನಿಯಮ 1946ರ 2೦೦ ಉಪಬಂಧಗಳು ಸರ್ಕಾರದ ಔದ್ಯಮಿಕ ಉದ್ಯಮಗಳಲ್ಲಿ ನಿಯೋಜಿತರಾಗಿರುವ ಯಾವ ವ್ಯಕ್ತಿಗಳಿಗೆ ಅನ್ವಯವಾಗುವವೋ ಆ 
ವ್ಯಕ್ತಿಗಳನ್ನು] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 2007, ದಿನಾಂಕ 12.5.2008ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(ಬಿ) ಸಾಂದರ್ಭಿಕ ನಿಯೋಜನೆಯಲ್ಲಿರುವ ವ್ಯಕ್ತಿಗಳನ್ನು; 

(ಸಿ) ಒಂದು ತಿಂಗಳಿಗಿಂತ ಕಡಿಮೆ ನೋಟೀಸಿನ ಮೇಲೆ ಸೇವೆಯಿಂದ ಬಿಡುಗಡೆಗೆ ಒಳಪಡುವ ವ್ಯಕ್ತಿಗಳನ್ನು; 

(ಡಿ) ಯಾರ ನೇಮಕಕ್ಕಾಗಿ ಮತ್ತು ಈ ನಿಯಮಗಳ ವ್ಯಾಪ್ತಿಗೊಳಪಡುವ ಇತರೆ ವಿಷಯಗಳ ಬಗ್ಗೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ 
ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಮೇರೆಗೆ ಅಥವಾ ಯಾವುದೇ ಕರಾರಿನಲ್ಲಿ, ಅಂಥ ಕಾನೂನಿನ ಅಥವಾ ಅಂಥ ಕರಾರಿನ 
ವ್ಯಾಪ್ತಿಗೊಳಪಡುವ ವಿಷಯಗಳ ಬಗ್ಗೆ ವಿಶೇಷ ಉಪಬಂಧಗಳನ್ನು ಮಾಡಲಾಗಿದೆಯೋ ಆ ವ್ಯಕ್ತಿಗಳನ್ನು; ಮತ್ತು 

(ಇ) ಅಖಿಲ ಭಾರತ ಸೇವೆಯ ಸದಸ್ಯರನ್ನು 

- ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯವಾಗುತ್ತವೆ. 


೧೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(2) (1)ನೇ ಉಪನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಈ ನಿಯಮಗಳು (1ನೇ ಉಪನಿಯಮದ (ಎ) ಅಥವಾ (ಡಿ) 
ವಿನಾಯಿತಿಯೊಳಗೆ ಬರುವ ಸೇವೆಗೆ ಅಥವಾ ಹುದ್ದೆಗೆ ತಾತ್ಕಾಲಿಕವಾಗಿ ವರ್ಗಾವಣೆಯಾದ ಯಾವ ಇತರ ಸರ್ಕಾರಿ ನೌಕರರಿಗೆ, ಅಂಥ 
ವರ್ಗಾವಣೆಯಾಗದಿದ್ದರೆ ಈ ನಿಯಮಗಳು ಹೇಗೆ ಅನ್ವಯವಾಗಬಹುದಿತ್ತೋ ಹಾಗೆ ಅವರಿಗೆ ಅನ್ವಯವಾಗತಕ್ಕದ್ದು. 

(3) (0ನೇ ಉಪನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ರಾಜ್ಯಪಾಲರು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ಅಧಿಸೂಚನೆಯ ಮೂಲಕ, 
ರಾಜ್ಯಪಾಲರು ಯಾರಿಗೆ ಈ ನಿಯಮಗಳನ್ನು ಸೂಕ್ತವಾಗಿ ಅನ್ವಯಿಸಲು ಸಾಧ್ಯವಾಗದೆಂದು ಘೋಷಿಸಬೇಕಾಗುತ್ತದೋ ಆ ಯಾವುದೇ ಹುದ್ದೆಯ 
ಧಾರಕನನ್ನು ಅಥವಾ ಹುದ್ದೆಗಳ ಯಾವುದೇ ವರ್ಗಗಳ ಧಾರಕರನ್ನು ಈ ಎಲ್ಲಾ ನಿಯಮಗಳ ಅಥವಾ ಈ ನಿಯಮಗಳ ಪೈಕಿ ಯಾವುದೇ ನಿಯಮದ 
ಜಾರಿಯಿಂದ ಹೊರತುಪಡಿಸಬಹುದು, ಮತ್ತು ಅಂಥ ನಿಯಮಗಳು ಆ ತರುವಾಯ ಹಾಗೆ ಹೊರತುಪಡಿಸಿರುವಷ್ಟರ ಮಟ್ಟಿಗೆ ಅನ್ವಯವಾಗುವುದು 
ನಿಂತುಹೋಗತಕ್ಕದ್ದು: 

ಪರಂತು, ಅಂಥ ಯಾವುದೇ ಘೋಷಣೆಯನ್ನು ನಿವೃತ್ತಿ ವೇತನದ ಹುದ್ದೆಯ ಅಥವಾ ಪೂರ್ಣಕಾಲಿಕ ಖಾಯಂ ಹುದ್ದೆಯ ಧಾರಕನ 
ಸಂಬಂಧದಲ್ಲಿ ಮಾಡತಕ್ಕದ್ದಲ್ಲ. 

(4) ಯಾವುದೇ ಸಂದೇಹವು, ಎಂದರೆ,- 

(ಎ) ಈ ನಿಯಮಗಳು ಯಾರೇ ವ್ಯಕ್ತಿಗೆ ಅನ್ವಯವಾಗುತ್ತವೆಯೇ; ಮತ್ತು 

(ಬಿ) ಈ ನಿಯಮಗಳು ಅನ್ವಯವಾಗುವ ಯಾರೇ ವ್ಯಕ್ತಿಯು ಒಂದು ನಿರ್ದಿಷ್ಟ ಸೇವೆಗೆ ಸೇರಿದವನೇ ಅಥವಾ ಎರಡು ಅಥವಾ ಹೆಚ್ಚು 
ಸೇವೆಗಳ ಪೈಕಿ ಅಂಥ ವ್ಯಕ್ತಿಯು ಯಾವ ಸೇವೆಗೆ ಸೇರಿದ್ದಾನೆ 

- ಎಂಬ ಬಗ್ಗೆ ಯಾವುದೇ ಸಂದೇಹ ಉಂಟಾದರೆ ಆ ವಿಷಯವನ್ನು ರಾಜ್ಯಪಾಲರಿಗೆ ಉಲ್ಲೇಖಿಸತಕ್ಕದ್ದು ಮತ್ತು ಆ ಬಗ್ಗೆ ಅವರ 
ತೀರ್ಮಾನವು ಅಂತಿಮವಾದುದಾಗಿರತಕ್ಕದ್ದು. 

4. ಯಾವುದೇ ಕಾನೂನಿನ ಮೂಲಕ ಪ್ರದತ್ತವಾದ ಹಕ್ಕುಗಳ ಮತ್ತು ವಿಶೇಷಾಧಿಕಾರಗಳ ರಕ್ಷಣೆ.- ಈ ನಿಯಮಗಳಲ್ಲಿರುವುದು ಯಾವುದೂ, 
ಯಾರೇ ಸರ್ಕಾರಿ ನೌಕರನು ಯಾವ ಹಕ್ಕಿಗೆ ಅಥವಾ ವಿಶೇಷಾಧಿಕಾರಕ್ಕೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ಅಥವಾ 
ಅದರ ಮೇರೆಗೆ ಹಕ್ಕುಳ್ಳವನಾಗಿರುವನೋ ಆ ಯಾವುದೇ ಹಕ್ಕಿಗೆ ಅಥವಾ ವಿಶೇಷಾಧಿಕಾರಕ್ಕೆ ಅವನನ್ನು ವಂಚಿತನನ್ನಾಗಿಸುವ ರೀತಿಯಲ್ಲಿ ಜಾರಿಗೆ 
ಬರತಕ್ತ್ಷದಲ್ಲ. 


ಕ'ಬನಾ 
ಭಾಗ - 11 
ವರ್ಗೀಕರಣ 
'[5. ಸೇವೆಗಳ ವರ್ಗೀಕರಣ.- (1 ಕರ್ನಾಟಕ ರಾಜ್ಯದ ಸಿವಿಲ್‌ ಸೇವೆಗಳನ್ನು ಈ ಮುಂದಿನಂತೆ ವರ್ಗೀಕರಿಸತಕ್ಕದ್ದು;- 
(1) ರಾಜ್ಯ ಸಿವಿಲ್‌ ಸೇವೆಗಳು, ಸಮೂಹ - ಎ 
(ib) ರಾಜ್ನ ಸಿವಿಲ್‌ ಸೇವೆಗಳು, ಸಮೂಹ - ಬಿ 


(iil) ರಾಜ್ಯ ಸಿವಿಲ್‌ ಸೇವೆಗಳು, ಸಮೂಹ ಸಿ ಮತ್ತು 

(iV) ರಾಜ್ನ ಸಿವಿಲ್‌ ಸೇವೆಗಳು, ಸಮೂಹ ಡಿ. 

(2) ಒಂದು ಸೇವೆಯು ಒಂದಕ್ಕಿಂತ ಹೆಚ್ಚು ಶ್ರೇಣಿಗಳನ್ನು ಒಳಗೊಂಡಿದ್ದರೆ ಬೇರೆ ಬೇರೆ ಶ್ರೇಣಿಗಳನ್ನು ಬೇರೆ ಬೇರೆ ಸಮೂಹಗಳಲ್ಲಿ 
ಸೇರಿಸಬಹುದು. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 70 ಎಸ್‌ಎಸ್‌ಆರ್‌ 79, ದಿನಾಂಕ 15-6-1981ರ ಮೂಲಕ (25-6-1981 ರಿಂದ ಜಾರಿಗೆ ಬರುವಂತೆ) ಪ್ರತಿಯೋಜಿಸಲಾಗಿದೆ. 
(ಜಿಎಸ್‌ಆರ್‌ ಸಂಖ್ಯೆ 149, ದಿನಾಂಕ 15-6-1981 

(3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "'ಎ'ಯು ರೂ. 14050-350-14400-400-16800-450-19500-525- 
22650-600-25050ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಬಿ"ಯು ರೂ. 10800-300-12300-350-14400-400-16800-450-19500-525- 
20025ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು ಆದರೆ ರೂ. 14050-350-14400-400-16800-450-19500-525-22650-600- 
25050 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಸಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ"ಯು ರೂ. 4800-100-6000-125-6500-150-7100-175-7275ರ ವೇತನ ಶ್ರೇಣಿಗಿಂತ 
ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು, ಆದರೆ 10800-300-12300-350-14400-400-16800-450-19500-525-20025 ಕ್ಕಿಂತ ಕೆಳಗಿನ ವೇತನ 
ಶ್ರೇಣಿಯನ್ನು ಹೊಂದಿರುವ, ಆದರೆ ಅನುಸೂಚಿ-1V ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿದ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಡಿ" ಯು ಅನುಸೂಜಿ-! ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 4800- 
100-6000-125-6500-150-7100-175-7275ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೦೭ 





ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ ಶ್ರೇಣಿ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
2007 ರಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಆದೇಶಗಳಲ್ಲಿ ಹೇಳಿರುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಪರಿಷ್ಕೃತ ವೇತನಶ್ರೇಣಿ]'. 

1. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 17, ಎಸ್‌ಡಿಇ 2007, ದಿನಾಂಕ 26.12.2007ರ ಮೂಲಕ 1.7.2005 ರಿಂದ ಜಾರಿಗೆ ಬರುವಂತೆ 
ಪ್ರತಿಯೋಜಿಸಲಾಗಿದೆ. 

ಟಿಪ್ಪಣಿ.- ಈ ನಿಯಮಗಳಲ್ಲಿ ಮತ್ತು ಈ ನಿಯಮಗಳು ಪ್ರಾರಂಭವಾಗುವುದಕ್ಕೆ ನಿಕಟಪೂರ್ವದಲ್ಲಿ ಜಾರಿಯಲ್ಲಿದ್ದ ಎಲ್ಲಾ ಇತರ 
ನಿಯಮಗಳಲ್ಲಿ, ಆದೇಶಗಳಲ್ಲಿ, ಅನುಸೂಚಿಗಳಲ್ಲಿ, ಅಧಿಸೂಚನೆಗಳಲ್ಲಿ, ವಿನಿಯಮಗಳಲ್ಲಿ ಅಥವಾ ಸೂಚನೆಗಳಲ್ಲಿ ರಾಜ್ಯ ಸಿವಿಲ್‌ ಸೇವೆಗಳ ವರ್ಗ-॥್ಕೆ, 
ವರ್ಗ-11್ಕೆ ವರ್ಗ-11ಕ್ಕೆ ಮತ್ತು ವರ್ಗ-[1ಕ್ಕೆ ಮಾಡಿದ ಎಲ್ಲ ಉಲ್ಲೇಖಗಳನ್ನು ಅನುಕ್ರಮವಾಗಿ ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಎಗೆ, ಸಮೂಹ- 
ಬಿಗೆ, ಸಮೂಹ-ಸಿಗೆ ಮತ್ತು ಸಮೂಹ-ಡಿಗೆ ಮಾಡಿರುವ ಉಲ್ಲೇಖಗಳೆಂದು ಅರ್ಥೈಸತಕ್ಕದ್ದು ಮತ್ತು ಈ ಸಂದರ್ಭದಲ್ಲಿ ಅದರಲ್ಲಿನ "ವರ್ಗಕ್ಕೆ ಅಥವಾ 
ವರ್ಗಗಳಿಗೆ" ಮಾಡಿದ ಯಾವುದೇ ಉಲ್ಲೇಖವನ್ನು ಸಂದರ್ಭಾನುಸಾರ "ಸಮೂಹಕ್ಕೆ ಅಥವಾ ಸಮೂಹಗಳಿಗೆ” ಮಾಡಿದ ಉಲ್ಲೇಖವೆಂದು 
ಅರ್ಥೈಸತಕ್ಕದ್ದು. 

6. ರಾಜ್ಯ ಸಿವಿಲ್‌ ಸೇವೆಗಳ ರಚನೆ.- ರಾಜ್ಯ ಸಿಎಲ್‌ ಸೇವೆಗಳ ಸಮೂಹಗಳು ಎ, ಬಿ, ಸಿ ಮತ್ತು ಡಿ, ಇವು ಅನುಸೂಚಿಗಳು 1, I, ಮತ್ತು 
111 ರಲ್ಲಿ ನಿರ್ದಿಷ್ಟಪಡಿಸಿದ ಸೇವೆಗಳನ್ನು ಮತ್ತು ಹುದ್ದೆಗಳನ್ನು ಒಳಗೊಳ್ಳತಕ್ಕದ್ದು. 

ಭಾಗ- 111 
ನೇಮಕ ಪ್ರಾಧಿಕಾರಿಗಳು 

7. ರಾಜ್ಯ ಸಿವಿಲ್‌ ಸೇವೆಗಳಿಗೆ ನೇಮಕಗಳು.- (1) ಅನ್ಯಥಾ ಉಪಬಂಧಿಸಿದ್ದ ಹೊರತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ 'ಎ' ಮತ್ತು 
ಸಮೂಹ 'ಬಿ' ಗೆ ಎಲ್ಲ ಮೊದಲ ನೇಮಕಗಳನ್ನು ಸರ್ಕಾರವು ಮಾಡತಕ್ಕದ್ದು: 

ಪರಂತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಬಿ" ಯ ಅಡಿಯಲ್ಲಿನ ಯಾವುವೇ ಹುದ್ದೆಗಳ ಸಂಬಂಧದಲ್ಲಿ, ಇತರ ಯಾವುದೇ ನೇಮಕ 
ಪ್ರಾಧಿಕಾರಿಯನ್ನು ನಿರ್ದಿಷ್ಟಪಡಿಸಿದ್ದರೆ, ಅಂತಹ ಹುದ್ದೆಗಳಿಗೆ ಮೊದಲ ನೇಮಕಗಳನ್ನು ಹಾಗೆ ನಿರ್ದಿಷ್ಟಪಡಿಸಿದ ಪ್ರಾಧಿಕಾರಿಯು ಮಾಡತಕ್ಕದ್ದು. 

(2) ರಾಜ್ಯ ಸಿವಿಲ್‌ ಸೇವೆಗಳ "ಸಿ' ಮತ್ತು “ಡಿ' ಸಮೂಹಗಳಿಗೆ ಎಲ್ಲ ಮೊದಲ ನೇಮಕಗಳನ್ನು [೫೫%] 11 ಮತ್ತು 111ನೇ ಅನುಸೂಚಿಗಳ 
2ನೇ ಅಂಕಣದಲ್ಲಿ ನಮೂದಿಸಿದ ಪ್ರಾಧಿಕಾರಿಗಳು ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 50 ಎಸ್‌ಎಸ್‌ಆರ್‌ 74 (ಜಿಎಸ್‌ಆರ್‌ ಸಂ. 265), ದಿನಾಂಕ 2-9-1975ರ ಮೂಲಕ (18-9-1975 ರಿಂದ 
ಪರಿಣಾಮಕಾರಿಯಾಗುವಂತೆ) ಬಿಟ್ಟುಬಿಡಲಾಗಿದೆ. 
ಭಾಗ -IV 
ಶಿಸ್ತು - ದಂಡನೆಗಳು 

8. ದಂಡನೆಗಳ ಸ್ವರೂಪ.- ಸಮಂಜಸ ಹಾಗೂ ಸಾಕಷ್ಟು ಕಾರಣಗಳಿಗಾಗಿ ಮತ್ತು ಇಲ್ಲಿ ಇನ್ನು ಮುಂದೆ ಉಪಬಂಧಿಸಿದಂತೆ, ಸರ್ಕಾರಿ 
ನೌಕರರ ಮೇಲೆ ಈ ಮುಂದಿನ ದಂಡನೆಗಳ ಪೈಕಿ [ಒಂದು ಅಥವಾ ಹೆಚ್ಚು ದಂಡನೆಗಳನ್ನು]' ವಿಧಿಸಬಹುದು, ಎಂದರೆ:- 

(1) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ- “ಡಿ'ಗೆ ಸೇರಿದ ಸರ್ಕಾರಿ ನೌಕರರ ಸ೦ದರ್ಭದಲ್ಲಿ ಜುಲ್ಮಾನೆ; 

(1) ವಾಗ್ದಂಡನೆ; 

Ti ವೇತನ ಬಡ್ತಿಗಳನ್ನು ತಡೆಹಿಡಿಯುವುದು ; 

(11ಎ) ಬಡ್ತಿಯನ್ನು ತಡೆಹಿಡಿಯುವುದು;]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಜಿಎಸ್‌ಆರ್‌ 69, ದಿನಾಂಕ 12-12-1973, ಕೆಜಿಡಿ 24-1-1974 (ಜಿಎಸ್‌ಆರ್‌ 14)ರ ಮೂಲಕ 
ಪ್ರತಿಯೋಜಿಸಲಾಗಿದೆ. 

(1೪) ನಿರ್ಲಕ್ಷ್ಯದಿಂದ ಅಥವಾ ಆದೇಶಗಳ ಉಲ್ಲಂಘನೆಯಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ, ಯಾವುದೇ ಇತರ ರಾಜ್ಯ 
ಸರ್ಕಾರಕ್ಕೆ, ಯಾರೇ ವ್ಯಕ್ತಿಗೆ, ನಿಕಾಯಕ್ಕೆ, ಪ್ರಾಧಿಕಾರಿಗೆ ಯಾವ ಅಧಿಕಾರಿಯ ಸೇವೆಯನ್ನು ಎರವಲು ನೀಡಲಾಗಿದೆಯೋ ಅವುಗಳಿಗೆ ಉಂಟಾದ 
ಯಾವುದೇ ಹಣಕಾಸಿನ ನಷ್ಟವನ್ನು ಪೂರ್ಣವಾಗಿ ಅಥವಾ ಭಾಗಶ: ವೇತನದಿಂದ ವಸೂಲಿ ಮಾಡುವುದು; 

ಸೂಚನೆ: “ಹಣಕಾಸಿನ ನಷ್ಟ” ಎಂದರೆ, ಸರ್ಕಾರಿ ನೌಕರನಿಂದ ಉಂಟಾದ ನಷ್ಟದ ಮೇಲೆ ಪ್ರತಿ ವರ್ಷಕ್ಕೆ ಶೇಕಡ ಎ೦ಟರಂತೆ ಅಂಥ ನಷ್ಟ 
ಉಂಟಾದ ದಿನಾಂಕದಿಂದ ಬಡ್ಡಿ ಮತ್ತು ಅದು ಆ ಬಡ್ಡಿಯನ್ನು ಒಳಗೊಳ್ಳತಕ್ಕದ್ದು]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 16 ಎಸ್‌ಡಿಇ 2004, ದಿನಾಂಕ 17.11.2005ರ ಮೂಲಕ ಸೇರಿಸಲಾಗಿದೆ. 

೪ಎ) ಒಂದು ಅವಧಿಗೆ ಕಾಲಿಕವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸುವುದು, ಅಂಥ ಅವಧಿಯಲ್ಲಿ ಇಳಿಸಿದ ಆ ವೇತನಕ್ಕೆ 
ಸಂಬಂಧಿಸಿದಂತೆ ಆ ಸರ್ಕಾರಿ ನೌಕರನು ವೇತನ ಬಡ್ತಿಗಳನ್ನು ಗಳಿಸುವನೇ ಇಲ್ಲವೇ ಅಥವಾ ಆ ವೇತನವು ಸ್ಥಿರವಾಗಿ ಉಳಿಯುವುದೇ ಎಂಬ ಬಗ್ಗೆ 
ನಿರ್ದಿಷ್ಟ ನಿರ್ದೇಶನದೊಂದಿಗೆ ಮತ್ತು ದಂಡನೆಯ ಅವಧಿಯು ಸಮಾಪ್ತವಾದ ಮೇಲೆ ಆ ಇಳಿಕೆಯು ಅವನ ವೇತನದ ಮುಂದಿನ ವೇತನ ಬಡ್ತಿಗಳನ್ನು 
ಮುಂದಕ್ಕೆ ಹಾಕುವ ಪರಿಣಾಮ ಹೊಂದಿರುವುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಹೆಚ್ಚಿನ ನಿರ್ದೇಶನದ ಸಹಿತ ಹಾಗೆ ಕೆಳಗಿನ ಹಂತಕ್ಕೆ ಇಳಿಸುವುದು]. 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 39 ಎಸ್‌ಡಿಇ 81, ದಿನಾಂಕ 27.6.1984, ಜಿಎಸ್‌ಆರ್‌ 181 ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. 


೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(1) ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ ಇಳಿಸುವುದು, ಅದು, ಅನ್ಯಥಾ ನಿರ್ದೇಶಿಸಿದ್ದ 
ಹೊರತು, ಈ ಮುಂದಿನವುಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ನಿರ್ದೇಶನಗಳ ಸಹಿತ ಅಥವಾ ನಿರ್ದೇಶನಗಳಿಲ್ಲದೆಯೇ ಆ ಸರ್ಕಾರಿ ನೌಕರನನ್ನು 
ಯಾವ ಕಾಲಿಕವೇತನ ಶ್ರೇಣಿಯಿಂದ, ಹುದ್ದೆಯ ಶ್ರೇಣಿಯಿಂದ, ಹುದ್ದೆಯಿಂದ ಅಥವಾ ಸೇವೆಯಿಂದ ಇಳಿಸಲಾಯಿತೋ ಅದಕ್ಕೆ ಅವನು ಬಡ್ತಿ 
ಹೊಂದಲು ಪ್ರತಿಷೇಧ ಆಗತಕ್ಕದ್ದು:- 

(ಎ) ಜ್ಯೇಷ್ಠತೆ ಮತ್ತು ಸರ್ಕಾರಿ ನೌಕರನನ್ನು ಯಾವ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ 

ಇಳಿಸಲಾಯಿತೋ ಅದರ ವೇತನ; 

(ಬಿ) ಸರ್ಕಾರಿ ನೌಕರನನ್ನು ಯಾವ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ ಇಳಿಸಲಾಯಿತೋ ಅದಕ್ಕೆ 
ಸಂಬಂಧಿಸಿದಂತೆ ಪುನಃ ಸ್ಥಾಪನೆಯ ಷರತ್ತುಗಳು ಮತ್ತು ಆ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ 
ಅಂಥ ಪುನಃ ಸ್ಥಾಪನೆಯಾದ ಮೇಲೆ ಅವನ ಜ್ಯೇಷ್ಠತೆ ಮತ್ತು ವೇತನ;]' 

1 ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12-12-1973ರ ಮೂಲಕ ಪ್ರತಿಯೋಜಿಸಲಾಗಿದೆ. (ಕೆಜಿಡಿ 24-1-1974, 
ಜಿಎಸ್‌ಆರ್‌ 14). 

(೪1) ಕಡ್ಡಾಯ ನಿವೃತ್ತಿ ; 

(vii) ಮುಂದೆ ಉದ್ಯೋಗಕ್ಕೆ ಅನರ್ಹತೆಯಾಗದ ಹಾಗೆ ಸೇವೆಯಿಂದ ತೆಗೆದು ಹಾಕುವುದು ; 

(೪೫111) ಸಾಮಾನ್ಯವಾಗಿ ಮುಂದೆ ಉದ್ಯೋಗಕ್ಕೆ ಅನರ್ಹತೆಯಾಗತಕ್ಕ ರೀತಿಯಲ್ಲಿ ಸೇವೆಯಿಂದ ವಜಾ ಮಾಡುವುದು: 

ಪರಂತು, ಶಿಸ್ತು ಪ್ರಾಧಿಕಾರಿಯ ಆದೇಶದಲ್ಲಿ ನಮೂದಿಸಬೇಕಾದ ತದ್ದಿರುದ್ದವಾದ ವಿಶೇಷ ಮತ್ತು ಸಾಕಷ್ಟು ಕಾರಣಗಳು ಇಲ್ಲದಿರುವಾಗ, 
(೪1ರಿಂದ (110)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದವುಗಳನ್ನು ಹೊರತುಪಡಿಸಿ, ರುಜುವಾತಾದ ಭ್ರಷ್ಟಾಚಾರದ ಆರೋಪಕ್ಕಾಗಿ ಯಾವುದೇ 
ದಂಡನೆಯನ್ನು ವಿಧಿಸತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 41 ಎಸ್‌ಎಸ್‌ಆರ್‌ 69, ದಿನಾಂಕ 27-2-1970, ಜಿಎಸ್‌ಆರ್‌ 87, ದಿನಾಂಕ 27-2-1970ರ ಮೂಲಕ ಸೇರಿಸಲಾಗಿದೆ. 
(26-3-1970 ರಿಂದ ಜಾರಿಗೆ ಬಂದಿದೆ). 


[ವಿವರಣೆ 1- ಈ ಪರಂತುಕದ ಉದ್ದೇಶಗಳಿಗಾಗಿ "ಭ್ರಷ್ಟಾಚಾರ" ಎಂಬ ಪದಾವಳಿಯು ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1988 
(ಕೇಂದ್ರ ಅಧಿನಿಯಮ 1988ರ 49)ರ 13ನೇ ಪ್ರಕರಣದಲ್ಲಿ “ಲೋಕ ನೌಕರನಿಂದ ಆಪರಾಧಿಕ ದುರ್ನಡತೆ” ಎಂಬ ಪದಾವಳಿಗೆ ಕೊಟ್ಟಿರುವ 
ಅರ್ಥವನ್ನೇ ಹೊಂದಿರತಕ್ಕದ್ದು]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 16 ಎಸ್‌ಡಿಇ 90, ದಿನಾ೦ಕ 23-10-1990ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. 

[ವಿವರಣೆ 21- ಈ ಮುಂದಿನವುಗಳು ಈ ನಿಯಮದ ಅರ್ಥವ್ಯಾಪ್ತಿಯಲ್ಲಿ ದಂಡನೆಯಾಗತಕ್ಕದ್ದಲ್ಲ:- 

(1) ಸರ್ಕಾರಿ ನೌಕರನ ಸೇವೆಗೆ ಅಥವಾ ಹುದ್ದೆಗೆ ಸಂಬಂಧಪಡುವ ನಿಯಮಗಳಿಗೆ ಅಥವಾ ಆದೇಶಗಳಿಗೆ ಅಥವಾ ಅವನ ನೇಮಕದ 
ನಿಬಂಧನೆಗಳಿಗೆ ಅನುಸಾರವಾಗಿ ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ತಪ್ಪಿದ್ದಕ್ಕಾಗಿ ಅವನ ವೇತನ ಬಡ್ತಿಗಳನ್ನು ತಡೆಹಿಡಿಯುವುದು; 

1. ಜಿಎಸ್‌ಆರ್‌ 14, ದಿನಾಂಕ 12-12-1973ರ ಮೂಲಕ 24-1-1974 ರಿಂದ ಜಾರಿಗೆ ಬರುವಂತೆ ಮರು ಸಂಖ್ಯೆ ನೀಡಲಾಗಿದೆ. 

(11) ಸರ್ಕಾರಿ ನೌಕರನು ಕಾಲಿಕ ವೇತನ ಶ್ರೇಣಿಯಲ್ಲಿ ದಕ್ಷತಾ ರೇಖೆಯನ್ನು ದಾಟಲು ಅರ್ಹನಲ್ಲವೆಂಬ ಕಾರಣಕ್ಕಾಗಿ ಅವನನ್ನು ಆ ದಕ್ಷತಾ 
ರೇಖೆಯಲ್ಲೇ ತಡೆಯುವುದು; 

(111) ಒಬ್ಬ ಸರ್ಕಾರಿ ನೌಕರನು ಬಡ್ತಿಗೆ ಅರ್ಹನಾಗಿರುವಂಥ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಅವನ ಪ್ರಕರಣವನ್ನು 
ಪರಿಶೀಲಿಸಿದ ತರುವಾಯ, ಮೂಲ ಹುದ್ದೆಯಲ್ಲಾಗಲೀ ಅಥವಾ ಸ್ಥಾನಾಪನ್ನ ಹುದ್ದೆಯಲ್ಲಾಗಲೀ ಬಡ್ತಿ ನೀಡದಿರುವುದು; 

(iv) ಮೇಲಿನ ಸೇವೆಯಲ್ಲಿ, ಹುದ್ದೆಯ ಶ್ರೇಣಿಯಲ್ಲಿ ಅಥವಾ ಹುದ್ದೆಯಲ್ಲಿ ಸ್ಥಾನಾಪನ್ನನಾಗಿರುವ ಸರ್ಕಾರಿ ನೌಕರನನ್ನು 
ಅಧಿವಿಚಾರಣೆಯ ತರುವಾಯ ಅಂಥ ಮೇಲಿನ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಸೂಕ್ತನಲ್ಲವೆಂಬ ಕಾರಣಕ್ಕಾಗಿ ಅಥವಾ ಅವನ ನಡತೆಗೆ 
ಸಂಬಂಧಿಸಿರದ ಆಡಳಿತ ಕಾರಣಗಳಿಗಾಗಿ (ಉದಾ: ಖಾಯಂ ಹುದ್ದೆಯವರು ರಜೆಯಿಂದ ಅಥವಾ ಪ್ರತಿನಿಯೋಜನೆಯಿಂದ ವಾಪಸ್ಸು ಬಂದಿರುವುದು, 
ಹೆಚ್ಚು ಸೂಕ್ತವಾದಂಥ ಅಧಿಕಾರಿಯು ದೊರೆಯುವುದು ಇವೇ ಮುಂತಾದಂಥ) ಅವನನ್ನು ಕೆಳಗಿನ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ 
ಹಿಂದಿರುಗಿಸುವುದು; 

(೪) ಬೇರೊಂದು ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಪ್ರೊಬೇಷನ್ನಿನ ಮೇಲೆ ನೇಮಕವಾದ ಸರ್ಕಾರಿ ನೌಕರನನ್ನು ಅವನ 
ನೇಮಕದ ನಿಬಂಧನೆಗಳಿಗೆ ಅಥವಾ ಪ್ರೊಬೇಷನ್ನಿಗೆ ಸಂಬಂಧಿಸುವ ನಿಯಮಗಳಿಗೆ ಮತ್ತು ಆದೇಶಗಳಿಗೆ ಅನುಸಾರವಾಗಿ ಪ್ರೊಬೇಷನ್ನಿನ ಅವಧಿಯಲ್ಲಿ 
ಅಥವಾ ಆ ಅವಧಿಯ ಕೊನೆಯಲ್ಲಿ ಅವನ ಖಾಯಂ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಹಿಂದಿರುಗಿಸುವುದು; 

(11) ಸರ್ಕಾರಿ ನೌಕರನನ್ನು ಅವನ ನಿವೃತ್ತಿ ವಯಸ್ಸಿಗೆ ಅಥವಾ ನಿವೃತ್ತಿಗೆ ಸಂಬಂಧಿಸಿದ ಉಪಬಂಧಗಳಿಗನುಸಾರವಾಗಿ ಕಡ್ಡಾಯವಾಗಿ 
ನಿವೃತ್ತಿಗೊಳಿಸುವುದು; 

(111) (ಎ) ಒಪ್ಪಂದದ ಮೇರೆಗೆ ನಿಯೋಜಿಸಿಕೊಂಡ ವ್ಯಕ್ತಿಯನ್ನು ಅಂಥ ಒಪ್ಪಂದದ ನಿಬಂಧನೆಗಳಿಗನುಸಾರವಾಗಿ; ಅಥವಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೦೯ 





[(ಬಿ) ಪ್ರೊಬೇಷನ್ನಿನ ಮೇಲೆ ನೇಮಕಗೊಂಡ ಸರ್ಕಾರಿ ನೌಕರನನ್ನು ಅವನ ಪ್ರೊಬೇಷನ್‌ ಅವಧಿಯಲ್ಲಿ ಅಥವಾ ಅದರ 
ಕೊನೆಯಲ್ಲಿ, ಅವನ ನೇಮಕದ ನಿಬಂಧನೆಗಳಿಗೆ ಅಥವಾ ಅಂಥ ಪ್ರೊಬೇಷನ್‌ಗೆ ಅನ್ವಯವಾಗುವ ನಿಯಮಗಳಿಗೆ 
ಮತ್ತು ಆದೇಶಗಳಿಗೆ ಅನುಸಾರವಾಗಿ; ಅಥವಾ 

(ಸಿ) ಹಂಗಾಮಿ ಸರ್ಕಾರಿ ನೌಕರನನ್ನು ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ (ಹಂಗಾಮಿ ಸೇವೆ) ನಿಯಮಗಳು, 1967ರ 
5ನೇ ನಿಯಮದ 1ನೇ ಉಪನಿಯಮದ ಉಪಬಂಧಗಳಿಗನುಸಾರವಾಗಿ 

- ಸೇವೆಯಿಂದ ಕೊನೆಗೊಳಿಸುವುದು.]' 
1. ಅಧಿಸೂಚನೆ ಸಂಖ್ಯೆ ಜಿಎಎಸ್‌ 28, ಎಸ್‌ಎಸ್‌ಆರ್‌ 69, ದಿನಾ೦ಕ 12-12-1973 ಕೆಜಿಡಿ 24-1-1974ರ ಮೂಲಕ ಪ್ರತಿಯೋಜಿಸಲಾಗಿದೆ. 

9. ಶಿಸ್ತು ಪ್ರಾಧಿಕಾರಿಗಳು.- (1) ರಾಜ್ಯಪಾಲರು ಯಾರೇ ಸರ್ಕಾರಿ ನೌಕರನಿಗೆ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ವಿಧಿಸಬಹುದು. 

(2) (ಏನೇ ಉಪನಿಯಮದ ಉಪಬಂಧಗಳಿಗೆ ಬಾಧಕವಾಗದಂತೆ ಆದರೆ (3)ನೇ ಉಪನಿಯಮದ ಉಪಬಂಧಗಳಿಗೆ ಒಳಪಟ್ಟು,- 

Ue) XXX] 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28, ಎಸ್‌ಎಸ್‌ಆರ್‌ 69, ದಿನಾಂಕ 12-12-1973ರ ಮೂಲಕ ಬಿಟ್ಟುಬಿಡಲಾಗಿದೆ. 

(ಎಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಅವರು, ವಿಧಿ ವೈದ್ಯ ವಿಜ್ಞಾನ ಪ್ರಯೋಗ ಶಾಲೆ, ಬೆಂಗಳೂರು, ಇದರ ಸಹಾಯಕ ನಿರ್ದೇಶಕ, 
ಸೀರಂ ವಿಜ್ಞಾನಿ, ಭೌತವಿಜ್ಞಾನಿ, ವಿಷತಜ್ಞ, ಬ್ಯಾಲಿಸ್ಟಿಕ್‌ ತಜ್ಞ ಮತ್ತು ಪ್ರಶ್ನಿತ ದಸ್ತಾವೇಜುಗಳ ತಜ್ಞ - ಇವರುಗಳ ಮೇಲೆ 8ನೇ ನಿಯಮದ Tail, 
(11ಎ). (iv) ಮತ್ತು (1೪ಎ) ಖಂಡಗಳಲ್ಲಿ]' ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು ; 

1. ಅಧಿಸೂಚನೆ ಸಂಖ್ಯೆ ಜಿಎಎಸ್‌ 28, ಎಸ್‌ಎಸ್‌ಆರ್‌ 69, ದಿನಾಂಕ 12-12-1973 ಕೆಜಿಡಿ 24.1.1974ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(ಬಿ) (0 ಪ್ರಾದೇಶಿಕ ಆಯುಕ್ತರು, ತಹಶೀಲ್ದಾರರ ಮೇಲೆ ಮತ್ತು ಅದಕ್ಕೆ ಸಮಾನ ಹುದ್ದೆಯನ್ನು ಹೊಂದಿರುವ ಅಧಿಕಾರಿಗಳ ಮೇಲೆ 8ನೇ 
ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು;]' 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10, ಎಸ್‌ಡಿಇ 2006, ದಿನಾಂಕ 25.1.2007ರ ಮೂಲಕ ಸೇರಿಸಲಾಗಿದೆ. 

(ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 2003, ದಿನಾಂಕ 13.11.2003 (ಕೆಜಿಡಿ 15.11.2003)ರ ಮೂಲಕ ಬಿಟ್ಟುಬಿಡಲಾಗಿತ್ತು) 

(1) ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರ ಮತ್ತು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳ ಮೇಲೆ 8ನೇ ನಿಯಮದ (1) ರಿಂದ (11ಎ) ವರೆಗಿನ 
ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು. 

[(ಬಿಬಿ) ಅಖಿಲ ಭಾರತ ಸೇವೆಗಳಿಗೆ ಸೇರಿರದ, ಆದರೆ *[24450-31800)* ರೂ. ಗಳ ಮತ್ತು ಅದಕ್ಕೂ ಮೇಲ್ಪಟ್ಟ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕೃತವಾಗಬಹುದಾದುದಕ್ಕೆ ಸಮಾನವಾದುದಕ್ಕಿಂತ) ಕಡಿಮೆಯಿಲ್ಲದ ವೇತನ ಶ್ರೇಣಿ ಹೊ೦ದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ 
ಸೇವೆಗಳಿಗೆ ಸೇರಿದ ಇಲಾಖಾ ಮುಖ್ಯಸ್ಥರು, ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ [15200-256501 ರೂ.ಗಳಿಗಿಂತ (ಅಥವಾ 
ಕಾಲಕಾಲಕ್ಕೆ ಪರಿಷ್ಠತವಾಗಬಹುದಾದುದಕ್ಕೆ ಸಮಾನವಾದುದಕ್ಕಿಂತ) ಹೆಚ್ಚಲ್ಲದ ವೇತನ ಶ್ರೇಣಿ ಹೊಂದಿರುವ ಸಮೂಹ "ಬಿ' ಹುದ್ದೆ ಅಥವಾ ಸಮೂಹ 
“ಎ' ಹುದ್ದೆ ಹೊಂದಿರುವ ರಾಜ್ಯ ಸಿವಿಲ್‌ ಸೇವೆಯ ಸದಸ್ಯನ ಮೇಲೆ 8ನೇ ನಿಯಮದ (1). (10), (11ಎ), (1೪) ಮತ್ತು (1೪ಎ) ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು; 

(ಬಿಬಿಬಿ) ಅಖಿಲ ಭಾರತ ಸೇವೆಗಳಿಗೆ ಸೇರಿರದ, ಆದರೆ [24450-31800] ರೂ. ಗಳಿಗಿಂತ ಕಡಿಮೆ (ಅಥವಾ ಕಾಲಕಾಲಕ್ಕೆ 
ಪರಿಷ್ಠತವಾಗಬಹುದಾದುದಕ್ಕೆ ಸಮಾನವಾದುದಕ್ಕಿಂತ) ವೇತನ ಶ್ರೇಣಿ ಹೊಂದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸೇರಿದ 
ಇಲಾಖಾ ಮುಖ್ಯಸ್ಥರು, ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಜ್ಯ ಸಿವಿಲ್‌ ಸೇವೆಯಲ್ಲಿ ಸಮೂಹ-ಬಿ ಹುದ್ದೆಯನ್ನು 
ಹೊಂದಿರುವ ಸದಸ್ಯನ ಮೇಲೆ 8ನೇ ನಿಯಮದ (1). (10), (111ಎ), (iv) ಮತ್ತು (1೪ಎ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ವಿಧಿಸಬಹುದು;]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13, ಎಸ್‌ಡಿಇ 97, ದಿನಾಂಕ 19.1998ರ ಮೂಲಕ 19.98 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(ಕೆಜಿಡಿ 7.9.1998) 

2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 17, ಎಸ್‌ಡಿಲ 2007, ದಿನಾಂಕ 26.12.2007ರ ಮೂಲಕ 1.7.2005 ರಿಂದ ಜಾರಿಗೆ ಬರುವಂತೆ 
ಪ್ರತಿಯೋಜಿಸಲಾಗಿದೆ. 

'(ಬಿಬಿಬಿ-1) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಿಗೆ ಸೇರಿದ, 
"(20025-28275)] ರೂ.ಗಳ (ಕಾಲಕಾಲಕ್ಕೆ ಪರಿಷ್ಠತವಾಗಬಹುದಾದ) ವೇತನ ಶ್ರೇಣಿಯಲ್ಲಿರುವ ಜಂಟಿ ನಿರ್ದೇಶಕರ ಹಂತದವರೆಗೆ ಮತ್ತು 
ಅದನ್ನೂ ಒಳಗೊಂಡಂತೆ ಯಾರೇ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1), (1), (1ಎ), (1೪) ಮತ್ತು (1೪ಎ) ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು; 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11, ಎಸ್‌ಡಿಇ 2002 (1) ದಿನಾಂಕ 9.8.2002ರ ಮೂಲಕ (20.8.2002 ರಿಂದ ಜಾರಿಗೆ ಬರುವಂತೆ) 


€ರಿಸಲಾಗಿದೆ. 


2 


ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 17, ಎಸ್‌ಡಿ 2007 ದಿನಾಂಕ 26.12.2007ರ ಮೂಲಕ 1.7.2005 ರಿಂದ ಜಾರಿಗೆ ಬರುವಂತೆ 
ತಿಯೋಜಿಸಲಾಗಿದೆ. 


ಆ 0 


೧೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಬಿಬಿಬಿ-2) ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯ ಮುಖ್ಯ ಆಡಳಿತಾಧಿಕಾರಿಯವರು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯಲ್ಲಿ 
ಕೆಲಸ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ಸೇವೆಗಳ ಸಮೂಹ “ಸಿ” ಮತ್ತು "ಡಿ' ಕೇಡರ್‌ಗಳಿಗೆ ಸೇರಿದ ಯಾರೇ ಸರ್ಕಾರಿ ನೌಕರನ ಮೇಲೆ, 8ನೇ 
ನಿಯಮದ (1 ರಿಂದ (1ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು ; 

(ಬಿಬಿಬಿ-3) ಜಿಲ್ಲೆಯ ಅಧಿಕಾರಿಗಳು, ಸಂಸ್ಥೆಗಳ ಮುಖ್ಯಸ್ಥರು, ಆಸ್ಪತ್ರೆಗಳ ಅಧೀಕ್ಷಕರು, ಕಚೇರಿ ಮುಖ್ಯಸ್ಥರು, ಪ್ರಾಂಶುಪಾಲರು, ಜಿಲ್ಲಾ 
ವೈದ್ಯಾಧಿಕಾರಿಗಳು, ಸಿವಿಲ್‌ ಸರ್ಜನ್‌ಗಳು, ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯಿಂದ ಹೊರಗಿರುವ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ ಅಥವಾ 
ಆಸ್ಪತ್ರೆಗಳಲ್ಲಿ ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ಸೇವೆಗಳ ಸಮೂಹ "ಸಿ' ಮತ್ತು "ಡಿ' ಕೇಡರ್‌ಗಳಿಗೆ ಸೇರಿದ 
ಯಾರೇ ಸರ್ಕಾರಿ ನೌಕರರ ಮೇಲೆ 8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ವಿಧಿಸಬಹುದು ; 

ವಿವರಣೆ.- ಜಿಲ್ಲೆಯ ಅಧಿಕಾರಿಗಳಲ್ಲಿ ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆಯ, ವಿಕ್ಟೋರಿಯಾ ಆಸ್ಪತ್ರೆಯ, ವಾಣಿವಿಲಾಸ್‌ ಆಸ್ಪತ್ರೆಯ 
ಮತ್ತು ಮಿಂಟೋ ಆಸ್ಪತ್ರೆಯ ಅಧೀಕ್ಷಕರು, ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜಿನ ಮತ್ತು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು, 
ಮೈಸೂರು ಕೆ.ಆರ್‌. ಆಸ್ಪತ್ರೆಯ, ಮೈಸೂರು ಚೆಲುವಾಂಬ ಆಸ್ಪತ್ರೆಯ, ಮೈಸೂರು ಪಿಕೆಟಿಬಿ ಆಸ್ಪತ್ರೆಯ, ದಾವಣಗೆರೆ ಸಿಜಿ ಆಸ್ಪತ್ರೆಯ, ದಾವಣಗೆರೆ 
ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯ, ಮ೦ಗಳೂರು ಸರ್ಕಾರಿ ವೆನ್‌ಲಾಕ್‌ ಆಸ್ಪತ್ರೆಯ, ಮ೦ಗಳೂರು ಲೇಡಿ ಗೋಷೆನ್‌ ಆಸ್ಪತ್ರೆಯ ಅಧೀಕ್ಷಕರು ಮತ್ತು 
ಧಾರವಾಡದ ಮಾನಸಿಕ ಆರೋಗ್ಯ ಆಸ್ಪತ್ರೆಯ, [ಬೆಂಗಳೂರಿನ ಹೊಸೂರು ರಸ್ತೆಯ ಎಸ್‌.ಡಿ.ಎಸ್‌. ಕ್ಷಯರೋಗ ಮತ್ತು ಎದೆರೋಗಗಳ ಆಸ್ಪತ್ರೆಯ 
ಅಧೀಕ್ಷಕರು, ಮೈಸೂರಿನ ಮೈಸೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು, ಬೆಂಗಳೂರಿನ ರಾಜೀವ್‌ ಗಾಂಧಿ ಎದೆರೋಗ ಆಸ್ಪತ್ರೆಯ 
ಪ್ರಾಂಶುಪಾಲರು] - ಸೇರುತ್ತಾರೆ. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 2003 (11) ದಿನಾ೦ಕ 20.2.2004ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 21.2.2004) 

(ಬಿಬಿಬಿ-4) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರ ಕಚೇರಿಯ ಮುಖ್ಯ ಆಡಳಿತಾಧಿಕಾರಿಯವರು, ನಿರ್ದೇಶಕರ 
ಕಚೇರಿಯಲ್ಲಿ ತನ್ನ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ಅಥವಾ ಸಾರ್ವಜನಿಕ ಆರೋಗ್ಯ 
ಸೇವೆಯ ಸಮೂಹ “ಸಿ” ಮತ್ತು "ಡಿ' ಕೇಡರ್‌ಗಳಿಗೆ ಸೇರಿದ ಯಾರೇ ಸರ್ಕಾರಿ ನೌಕರರ ಮೇಲೆ 8ನೇ ನಿಯಮದ (1) ರಿಂದ (1೪ಎ) ವರೆಗಿನ 
ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು ; 

(ಬಿಬಿಬಿ-5) ಜಿಲ್ಲೆಯ ಅಧಿಕಾರಿಗಳು, ಸಂಸ್ಥೆಗಳ ಮುಖ್ಯಸ್ಥರು, ಆಸ್ಪತ್ರೆಗಳ ಅಧೀಕ್ಷಕರು, ಕಚೇರಿ ಮುಖ್ಯಸ್ಥರು, ಪ್ರಾಂಶುಪಾಲರು, ಜಿಲ್ಲಾ 
ವೈದ್ಯಾಧಿಕಾರಿಗಳು, ಸಿಎಲ್‌ ಸರ್ಜನ್ನರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಅಥವಾ ಸಾರ್ವಜನಿಕ ಆರೋಗ್ಯ ಸೇವೆಗಳ ಸಮೂಹ "ಸ 
ಮತ್ತು “ಡಿ' ಕೇಡರ್‌ಗಳಿಗೆ ಸೇರಿದ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರ ಕಚೇರಿಯ ಹೊರಗಿರುವ ಕಚೇರಿಗಳಲ್ಲಿ ತಮ್ಮ 
ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಯಾರೇ ಸರ್ಕಾರಿ ನೌಕರರ ಮೇಲೆ 8ನೇ ನಿಯಮದ (1ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು ; 

ವಿವರಣೆ... ಜಿಲ್ಲೆಯ ಅಧಿಕಾರಿಗಳು ಎಂಬುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಸರ್ಜನ್‌, 
ಹೆಚ್‌.ಎಫ್‌.ಡಬ್ರ್ಯೂ.ಟಿ.ಸಿ. ಪ್ರಾಂಶುಪಾಲರು, ಡಿ.ಟಿ.ಸಿ. ಪ್ರಾಂಶುಪಾಲರು, ಕೆ.ಸಿ.ಜಿ. ಆಸ್ಪತ್ರೆಯ ಅಧೀಕ್ಷಕರು, ಜಯನಗರ ಜನರಲ್‌ ಆಸ್ಪತ್ರೆಯ ಅಧೀಕ್ಷಕರು, 
ಹೆಚ್‌.ಎಸ್‌.ಐ.ಎಸ್‌. ಗೌಷಿಯಾ ಆಸ್ಪತ್ರೆಯ ಅಧೀಕ್ಷಕರು, ಎದೆರೋಗ ಮತ್ತು ಕ್ಷಯರೋಗ ಆಸ್ಪತ್ರೆ ಅಧೀಕ್ಷಕರು ಇವರನ್ನು ಒಳಗೊಳ್ಳತಕ್ಕದ್ದು] 

(ಸಿ) ನೇಮಕ ಪ್ರಾಧಿಕಾರಿಯು ಅಥವಾ ಈ ಬಗ್ಗೆ ಅನುಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದ ಪ್ರಾಧಿಕಾರಿಯು ರಾಜ್ಯ ಸಿವಿಲ್‌ ಸೇವಾ ಸದಸ್ಯನ 
ಮೇಲೆ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುವೇ ದಂಡನೆಯನ್ನು ವಿಧಿಸಬಹುದು; 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ "ಸಿ' ಮತ್ತು "ಡಿ' ಸಮೂಹಗಳ ಸದಸ್ಯರ ಮೇಲೆ ಸಹ ಆ ಸದಸ್ಯನು ಯಾವ ಕಚೇರಿಯಲ್ಲಿ ಸೇವೆ 
ಸಲ್ಲಿಸುತ್ತಿರುವನೋ ಆ ಕಚೇರಿಯ ಮುಖ್ಯಸ್ಥರು (ಸಿ) ಖಂಡದ ಮೇರೆಗೆ ದಂಡನೆಯನ್ನು ವಿಧಿಸಲು ಸಕ್ಷಮನಾದ ಪ್ರಾಧಿಕಾರಿಯ ದರ್ಜೆಗಿಂತ ಕಡಿಮೆ 
ದರ್ಜೆಯವರಾಗಿರದಿದ್ದರೆ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುವೇ ದಂಡನೆಯನ್ನು ವಿಧಿಸಬಹುದು: 

'[ಪರಂತು, ರಾಜ್ಯ ಸಿವಿಲ್‌ ಸೇವೆಯ "ಡಿ' ಸಮೂಹದ ಸದಸ್ಯರ ಮೇಲೆ ಕಚೇರಿಯ ಲಿಪಿಕ ಸಿಬ್ಬಂದಿ ವರ್ಗದ ಪ್ರಭಾರ ಹೊಂದಿರುವ 
ಗೆಜೆಟೆಡ್‌ ಅಧಿಕಾರಿಗಳು ಮತ್ತು ಅಂಥ ಸಿಬ್ಬಂದಿ ವರ್ಗದ ಪ್ರಭಾರ ಹೊಂದಿರುವ ಇತರ ನಾನ್‌ ಗೆಜೆಟೆಡ್‌ ಅಧಿಕಾರಿಗಳು ಸಹ 8ನೇ ನಿಯಮದ (1ನೇ 
ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ಜುಲ್ಮಾನೆ ದಂಡನೆಯನ್ನು ವಿಧಿಸಬಹುದು;]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಜಿಎಸ್‌ಆರ್‌ 59, ದಿನಾ೦ಕ 7-2-1962ರ ಮೂಲಕ ಸೇರಿಸಲಾಗಿದೆ. 

[(ಇ) . 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು (ಕರ್ನಾಟಕ ನ್ಯಾಯಾಂಗ ಇಲಾಖೆಯ 
ಹೊರತು) ಯಾವುದೇ ಇಲಾಖೆಗೆ ಸೇರಿದ ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಸಿ ಮತ್ತು ಡಿ ಯ ಯಾರೇ ಸದಸ್ಯನ ಮೇಲೆ, ಅಂಥ ಸದಸ್ಯನು ಯಾವ 
ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವನೋ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವಿಧಿಸಬಹುದು ಮತ್ತು ಈ ಖಂಡದ ಮೇರೆಗಿನ ಜಿಲ್ಲಾಧಿಕಾರಿಯ ಆದೇಶದ 
ಎರುದ್ಧ ಆ ಸದಸ್ಯನು ಯಾವ ಇಲಾಖೆಗೆ ಸೇರಿರುವನೋ ಆ ಇಲಾಖೆಯ ಮುಖ್ಯಸ್ಥರಿಗೆ ಅಪೀಲು ಮಾಡಿಕೊಳ್ಳಲು ಅವಕಾಶವಿರತಕ್ಕದ್ದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 122 ಎಸ್‌ಎಸ್‌ಆರ್‌ 73, ದಿನಾಂಕ 1.7.75, ಜಿಎಸ್‌ಆರ್‌ 186, ದಿನಾಂಕ 17.73ರ ಮೂಲಕ 2.8.73 ರಿಂದ ಜಾರಿಗೆ 
ಬರುವಂತೆ ಸೇರಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೧೧ 





(ಎಫ್‌) ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಸಚಿವಾಲಯ ಸೇವೆಯ ಬಿ 
ಸಮೂಹದ ಸದಸ್ಯನ ಮೇಲೆ 8ನೇ ನಿಯಮದ ಖಂಡ (1). (10) ಮತ್ತು (ಎ) ಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳನ್ನು ವಿಧಿಸಬಹುದು; 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 12 ಎಸ್‌ಎಸ್‌ಆರ್‌ 75, ದಿನಾಂಕ 27.5.75, ಜಿಎಸ್‌ಆರ್‌ 152, ದಿನಾಂಕ 27.5.75ರ ಮೂಲಕ12.12.75 ರಿಂದ ಜಾರಿಗೆ 
ಬರುವಂತೆ ಸೇರಿಸಲಾಗಿದೆ. 

(2ಎ) (1)ನೇ ಉಪನಿಯಮಕ್ಕೆ ಬಾಧಕವಾಗದಂತೆ ಮತ್ತು (3)ನೆಯ ಉಪನಿಯಮಕ್ಕೆ ಒಳಪಟ್ಟು, (ಇಲ್ಲಿ ಇನ್ನು ಮುಂದೆ ಈ 
ಉಪನಿಯಮದಲ್ಲಿ "ಮಾತೃ ಇಲಾಖಾ ಸೇವೆ' ಎಂದು ಉಲ್ಲೇಖಿತವಾಗುವ) ರಾಜ್ಯ ಸೇವೆಯ ಯಾವುದೇ ವರ್ಗದ ಅಥವಾ ಶ್ರೇಣಿಯ ಸದಸ್ಯನಾಗಿರುವ 
ಯಾರೇ ಸರ್ಕಾರಿ ನೌಕರನನ್ನು (ಇಲ್ಲಿ ಇನ್ನು ಮುಂದೆ ಈ ಉಪನಿಯಮದಲ್ಲಿ ಪ್ರತಿನಿಯೋಜಿತ ಸೇವೆ ಎಂದು ಉಲ್ಲೇಖಿತವಾಗುವ) ಬೇರೊಂದು 
ರಾಜ್ಯದ ಯಾವುದೇ ವರ್ಗದ ಅಥವಾ ಶ್ರೇಣಿಯ ಸೇವೆಗೆ ಪ್ರತಿನಿಯೋಜಿಸಿದ ಸಂದರ್ಭದಲ್ಲಿ, ಪ್ರತಿನಿಯೋಜಿತ ಸೇವೆಯ ವರ್ಗಕ್ಕೆ ಅಥವಾ ಶ್ರೇಣಿಗೆ 
ಅವನನ್ನು ನೇಮಕ ಮಾಡಿದ ಪ್ರಾಧಿಕಾರಿಯು, ಅವನನ್ನು ಅಮಾನತ್ತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ಎರುದ್ಧ ಶಿಸ್ತು 
ವ್ಯವಹರಣೆಯನ್ನು ತೆಗೆದುಕೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು: 

ಪರಂತು, ಅವನನ್ನು ಪ್ರತಿನಿಯೋಜಿತ ಸೇವೆಗೆ ನೇಮಕ ಮಾಡಿದ ಪ್ರಾಧಿಕಾರಿಯು ಸಂದರ್ಭಾನುಸಾರ, ಅವನ ಅಮಾನತ್ತಿನ ಆದೇಶಕ್ಕೆ 
ಅಥವಾ ಶಿಸ್ತು ವ್ಯವಹರಣೆಗಳನ್ನು ಪ್ರಾರಂಭಿಸುವುದಕ್ಕೆ ಕಾರಣವಾದ ಸಂದರ್ಭಗಳನ್ನು ಸಾಧ್ಯವಾದಷ್ಟು ಬೇಗನೆ ಮಾತೃ ಇಲಾಖಾ ಸೇವೆಯ ನೇಮಕ 
ಪ್ರಾಧಿಕಾರಿಗೆ ತಿಳಿಸತಕ್ಕದ್ದು. 

(3) ಈ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ನೇಮಕ ಪ್ರಾಧಿಕಾರಿಗಿಂತ ಕೆಳದರ್ಜೆಯ ಯಾರೇ ಪ್ರಾಧಿಕಾರಿಯು 8ನೇ ನಿಯಮದ (೪) 
ರಿಂದ (1110ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ದಂಡನೆಯನ್ನು ವಿಧಿಸತಕ್ಕದ್ದಲ್ಲ. 

10. ಅಮಾನತು.- (1) ನೇಮಕ ಪ್ರಾಧಿಕಾರಿಯು ಅಥವಾ ಅವನು ಯಾವ ಪ್ರಾಧಿಕಾರಿಗೆ ಅಧೀನನಾಗಿರುವನೋ ಆ ಯಾರೇ ಪ್ರಾಧಿಕಾರಿಯು 
ಅಥವಾ ಈ ಬಗ್ಗೆ ಸರ್ಕಾರದಿಂದ ಅಧಿಕಾರ ಪಡೆದ ಇತರ ಯಾರೇ ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು.- 

[[(ಎ) ಕಾನೂನುಸಮ್ಮತ ಸಂಭಾವನೆಯನ್ನು ಹೊರತುಪಡಿಸಿ, ಅವನು ಲಂಚವನ್ನು ಸ್ವೀಕರಿಸುವಾಗ ಭ್ರಷ್ಟಾಚಾರ ಪ್ರತಿಬಂಧ 
ಅಧಿನಿಯಮ, 1988ರ ಅಥವಾ ಯಾವುದೇ ಇತರ ಕಾನೂನಿನ ಮೇರೆಗಿನ ಉಪಬಂಧಗಳ ಅಡಿಯಲ್ಲಿ ತನಿಖೆ ನಡೆಸಲು 
ಅಧಿಕೃತರಾದ ವ್ಯಕ್ತಿಗಳು ಅವನು ಲಂಚವನ್ನು ಸ್ವೀಕರಿಸುತ್ತಿರುವಾಗಲೇ ಹಿಡಿದಿರುವುದನ್ನು ತೋರಿಸುವ ಮೇಲುನೋಟದ 

(ಎಎ) ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1988ರ ಅಡಿಯಲ್ಲಿ ಅಥವಾ ಇತರೆ ಯಾವುದೇ ಕಾನೂನಿನಡಿಯಲ್ಲಿ ಅಪರಾಧಗಳ ತನಿಖೆ 
ನಡೆಸಲು ಅಧಿಕಾರ ಹೊಂದಿದ ವ್ಯಕ್ತಿಗಳಿಗೆ, ಅವನು ತನ್ನ ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಯಾವುದೇ ಕಾಲದಲ್ಲಿ ಅವನ 
ಬಲ್ಲ ಆದಾಯ ಮೂಲಗಳಿಗಿಂತ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳನ್ನು ಅಥವಾ ಆಸ್ತಿಯನ್ನು ಅವನು ಹೊಂದಿದ್ದಾನೆಂದು 
ಅಥವಾ ಹೊಂದಿದ್ದನೆಂದು ತೋರಿಸುವ ಮೇಲ್ನೋಟದ ಸಾಕ್ಷ್ಯವಿರುವಲ್ಲಿ]'; 

1 ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ದಿನಾಂಕ 15.4.2002ರ ಮೂಲಕ (15.4.2002 ರಿಂದ ಜಾರಿಗೆ ಬರುವಂತೆ) 
ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 25 ಎಸ್‌ಡಿಇ 2007, ದಿನಾಂಕ 26.08.2008ರ ಮೂಲಕ ಸೇರಿಸಲಾಗಿದೆ. 
(ಬಿ) ಅವನು ಕರ್ತವ್ಯವನ್ನು ನಿರ್ವಹಿಸುತ್ತಿರುವಾಗ, ನೈತಿಕ ಅಧ:ಪತನವನ್ನು ಒಳಗೊಳ್ಳುವ ಯಾವುದೇ ಅಪರಾಧವನ್ನು 
ಮಾಡಿದ್ದಕ್ಕಾಗಿ ಅವನ ಎರುದ್ಧ ಸಕ್ಷಮ ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿಯನ್ನು ಸಲ್ಲಿಸಿರುವಲ್ಲಿ; 
(ಸಿ) ಭ್ರಷ್ಟಾಚಾರದ, ಸರ್ಕಾರಿ ಹಣದ ಆಪರಾಧಿಕ ದುರ್ವಿನಿಯೋಗದ ಅಥವಾ ಆಪರಾಧಿಕ ದುರುಪಯೋಗದ 
ಆರೋಪಗಳ ಮೇಲೆ ಅವನ ಎರುದ್ಧ ಸಕ್ಷಮ ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿಯನ್ನು ಸಲ್ಲಿಸಿರುವಲ್ಲಿ; 


(ಡಿ) ಅವನ ವಿರುದ್ಧ ತೀವ್ರ ಕರ್ತವ್ಯಲೋಪದ ಬಗ್ಗೆ ಮೇಲುನೋಟದ ಸಾಕ್ಷ್ಯವಿದ್ಧಲ್ಲಿ]' 
- ಅಮಾನತ್ತಿನಲ್ಲಿಡಬಹುದು: 

ಪರಂತು, ಈ ಬಗ್ಗೆ ಸರ್ಕಾರವು ಅಧಿಕೃತಗೊಳಿಸಿದ ಪ್ರಾಧಿಕಾರಿಯು ನೇಮಕ ಪ್ರಾಧಿಕಾರಿಗಿಂತ ಕಡಿಮೆ ದರ್ಜೆಯವನಾಗಿದ್ದು ಅವನು 
ಅಮಾನತು ಆದೇಶವನ್ನು ಮಾಡಿರುವಲ್ಲಿ, ಅಂಥ ಪ್ರಾಧಿಕಾರಿಯು ಯಾವ ಸಂದರ್ಭಗಳಲ್ಲಿ ಆ ಆದೇಶವನ್ನು ಮಾಡಲಾಯಿತು ಎಂಬ ಬಗ್ಗೆ ನೇಮಕ 
ಪ್ರಾಧಿಕಾರಿಗೆ ಆ ಕೂಡಲೇ ವರದಿ ಮಾಡತಕ್ಕದ್ದು. 

[(2) ಸರ್ಕಾರಿ ನೌಕರನನ್ನು- 

(ಎ) ಅವನನ್ನು ಕ್ರಿಮಿನಲ್‌ ಆರೋಪದ ಮೇಲಾಗಲೀ ಅಥವಾ ಅನ್ಯಥಾ ಆಗಲಿ ನಲವತ್ತೆಂಟು ಗಂಟೆಗಳಿಗೆ ಮೀರಿದ ಅವಧಿಗೆ ಅಭಿರಕ್ಷೆಯಲ್ಲಿ 
ತಡೆಹಿಡಿದಿರಿಸಿದ್ದರೆ, ಅವನನ್ನು ತಡೆಹಿಡಿದಿರಿಸಿದ ದಿನಾಂಕದಿಂದ; 


೧೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಬಿ) ಒಂದು ಅಪರಾಧಕ್ಕಾಗಿ ಅಪರಾಧ ನಿರ್ಣಯವಾಗಿರುವ ಸಂದರ್ಭದಲ್ಲಿ, ಅವನಿಗೆ ನಲವತ್ತೆಂಟು ಗಂಟೆಗಳಿಗೆ ಮೀರಿದ ಅವಧಿಯ 
ಕಾರಾವಾಸ ಶಿಕ್ಷೆಯನ್ನು ವಿಧಿಸಿದ್ದರೆ ಮತ್ತು ಅಂಥ ಅಪರಾಧ ನಿರ್ಣಯದ ಪರಿಣಾಮವಾಗಿ ಅವನನ್ನು ಆ ಕೂಡಲೇ ವಜಾ ಮಾಡಿರದಿದ್ದರೆ ಅಥವಾ 
ತೆಗೆದುಹಾಕಿರದಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಗೊಳಿಸಿರದಿದ್ದರೆ, ಅವನ ಆ ಅಪರಾಧ ನಿರ್ಣಯದ ದಿನಾಂಕದಿಂದ 

- ನೇಮಕ ಪ್ರಾಧಿಕಾರಿಯ ಆದೇಶದ ಮೂಲಕ ಅಮಾನತ್ತಿನಲ್ಲಿ ಇಡಲಾಗಿದೆಯೆಂದು ಭಾವಿಸತಕ್ಕದ್ದು. 

ವಿವರಣೆ.- ಈ ಉಪನಿಯಮದ (ಬಿ) ಖಂಡದಲ್ಲಿ ಉಲ್ಲೇಖಿಸಿದ ನಲವತ್ತೆಂಟು ಗಂಟೆಗಳ ಅವಧಿಯನ್ನು, ಅಪರಾಧವು ನಿರ್ಣಯವಾದ 
ತರುವಾಯ ಕಾರಾವಾಸದ ಪ್ರಾರಂಭದಿಂದ ಲೆಕ್ಕ ಹಾಕತಕ್ಕದ್ದು ಮತ್ತು ಈ ಉದ್ದೇಶಕ್ಕಾಗಿ ಕಾರಾವಾಸದ ಮಧ್ಯೆ ಮಧ್ಯೆ ಬರುವ ಅವಧಿಗಳು 
ಯಾವುವಾದರೂ ಇದ್ದರೆ, ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಎಸ್‌ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.1973, ಕೆಜಿಡಿ ದಿನಾಂಕ 24.1.74ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[(3) ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ಸಕ್ಷಮನಾದ ಪ್ರಾಧಿಕಾರಿಯು, ಪ್ರಕರಣಕ್ಕೆ ಸಂಬಂಧಿಸಿದ ಸುಸಂಗತ ವಿಷಯ 
ಸಾಮಗಿಯನ್ನು ಪರಿಶೀಲಿಸತಕ್ಕದ್ದು ಮತ್ತು ಸರ್ಕಾರಿ ನೌಕರನ ವಿರುದ್ಧ ಮಾಡಿದ ಆರೋಪಗಳನ್ನು ಸಮರ್ಥಿಸುವ ಮೇಲುನೋಟದ ಸಾಕ್ಷ್ಯ ಇದೆಯೇ 
ಎಂಬುದನ್ನು ಪರಿಶೀಲಿಸತಕ್ಕದ್ದು ಮತ್ತು ಹಾಗೆ ಪರಿಶೀಲನೆ ಮಾಡಿದ ಮೇಲೆ ಮೇಲುನೋಟದ ಸಾಕ್ಷ್ಯ ಇದೆಯೆಂದು ತನಗೆ ಮನದಟ್ಟಾದರೆ, ಆ 
ಪ್ರಾಧಿಕಾರಿಯು ಸಂಬಂಧಪಟ್ಟ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಬಹುದು.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ದಿನಾಂಕ 15.4.2002ರ ಮೂಲಕ ಪ್ರತಿಯೋಜಿಸಲಾಗಿದೆ. (15.4.2002 ರಿಂದ ಜಾರಿಗೆ 
ಬಂದಿದೆ.) 

U4) XXX 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ದಿನಾಂಕ 15.4.2002ರ ಮೂಲಕ ಬಿಟ್ಟುಬಿಡಲಾಗಿದೆ. 

15) (ಎ) ಈ ನಿಯಮದ ಮೇರೆಗೆ ಮಾಡಿದ ಅಥವಾ ಮಾಡಲಾಗಿದೆಯೆಂದು ಭಾವಿಸಿದ ಅಮಾನತ್ತಿನ ಆದೇಶವು, ಅದನ್ನು 
ಮಾರ್ಪಾಟುಗೊಳಿಸಲು ಅಥವಾ ರದ್ದುಗೊಳಿಸಲು ಸಕ್ಷಮನಾದ ಪ್ರಾಧಿಕಾರಿಯು ಹಾಗೆ ಮಾಡುವವರೆಗೆ ಜಾರಿಯಲ್ಲಿರುವುದು ಮುಂದುವರಿಯತಕ್ಕದ್ದು. 

(ಬಿ) ಸರ್ಕಾರಿ ನೌಕರನನ್ನು (ಯಾವುದೇ ಶಿಸ್ತು ವ್ಯವಹರಣೆಗೆ ಸಂಬಂಧಿಸಿದಂತೆ ಅಥವಾ ಅನ್ಯಥಾ) ಅಮಾನತುಗೊಳಿಸಿರುವಲ್ಲಿ ಅಥವಾ 
ಅಮಾನತುಗೊಳಿಸಿರುವುದಾಗಿ ಭಾವಿಸಿರುವಲ್ಲಿ ಮತ್ತು ಆ ಅಮಾನತು ಮುಂದುವರಿದ ಅವಧಿಯಲ್ಲಿ ಅವನ ವಿರುದ್ಧ ಯಾವುದೇ ಇತರ ಶಿಸ್ತು 
ವ್ಯವಹರಣೆಯನ್ನು ಪ್ರಾರಂಭಿಸಿರುವಲ್ಲಿ, ಅವನನ್ನು ಅಮಾನತಿನಲ್ಲಿಡಲು ಸಕ್ಷಮನಾದ ಪ್ರಾಧಿಕಾರಿಯು ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ, ಅಂಥ ಎಲ್ಲ 
ಅಥವಾ ಯಾವುವೇ ವ್ಯವಹರಣೆಗಳನ್ನು ಮುಕ್ತಾಯಗೊಳಿಸುವವರೆಗೆ, ಆ ಸರ್ಕಾರಿ ನೌಕರನು ಅಮಾನತಿನಲ್ಲಿ ಇರುವುದು ಮುಂದುವರಿಯತಕ್ಕದ್ದೆಂದು 
ನಿರ್ದೇಶಿಸಬಹುದು. 

(ಸಿ) ಈ ನಿಯಮದ ಮೇರೆಗೆ ಮಾಡಿದ ಅಥವಾ ಮಾಡಲಾಗಿದೆಯೆಂದು ಭಾವಿಸಲಾದ ಅಮಾನತ್ತಿನ ಆದೇಶವನ್ನು, ಆ ಆದೇಶವನ್ನು 
ಮಾಡಿದ ಅಥವಾ ಮಾಡಿದ್ದಾನೆಂದು ಭಾವಿಸಲಾದ ಪ್ರಾಧಿಕಾರಿಯು ಅಥವಾ ಆ ಪ್ರಾಧಿಕಾರಿಯು ಯಾರಿಗೆ ಅಧೀನನಾಗಿರುವನೋ ಅಂಥ ಯಾರೇ 
ಪ್ರಾಧಿಕಾರಿಯು ಯಾವುದೇ ಕಾಲದಲ್ಲಿ ಮಾರ್ಪಾಟುಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73 ಕೆಜಿಡಿ 24.174ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(6) ಸರ್ಕಾರವನ್ನು ಹೊರತುಪಡಿಸಿ ಇತರ ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು ಅಮಾನತುಗೊಳಿಸಿರುವಲ್ಲಿ ಮತ್ತು ಅವನ ವಿರುದ್ಧ 
ವಿಚಾರಣೆಯು ಇತ್ಯರ್ಥದಲ್ಲಿರುವಾಗ ಅಂತಿಮ ಆದೇಶಗಳನ್ನು ಅಮಾನತು ಆದೇಶದ ದಿನಾಂಕದಿಂದ ಆರು ತಿಂಗಳ ಅವಧಿಯೊಳಗೆ ಹೊರಡಿಸದಿದ್ದರೆ, 
[ನೇಮಕಾತಿ ಪ್ರಾಧಿಕಾರವು ಆ ಪ್ರಕರಣವನ್ನು ಪರಿಶೀಲಿಸತಕ್ಕದ್ದು ಮತ್ತು ಸರ್ಕಾರಿ ನೌಕರರನ್ನು ಅಮಾನತ್ತಿನಲ್ಲಿರಿಸಿರುವುದನ್ನು ಮುಂದುವರಿಸಬೇಕೇ 
ಅಥವಾ ಬೇಡವೇ ಎಂಬ ಬಗ್ಗೆ ತಾನು ಸೂಕ್ತವೆಂದು ಭಾವಿಸಬಹುದಾದಂತೆ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕದ್ದು]' 

1. ಅಧಿಸೂಚನೆ ಸಂಖ್ಯೆ ಸಿಆಸುಇ 23 ಸೇಐವಿ 2009, ದಿನಾಂಕ 2ನೇ ಡಿಸೆಂಬರ್‌ 2009ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(WE 
1. ಅಧಿಸೂಚನೆ ಸಂಖ್ಯೆ ಜಿಎಡಿ 18 ಎಸ್‌ಎಸ್‌ಆರ್‌ 74, ದಿನಾಂಕ 6.8.74ರ ಮೂಲಕ ಬಿಟ್ಟುಬಿಡಲಾಗಿದೆ. (29.8.74 ರಿಂದ ಜಾರಿಗೆ ಬಂದಿದೆ.) 

(8) (ಏನೇ ಉಪನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಈ ಮುಂದಿನ ಪ್ರಾಧಿಕಾರಿಗಳು ವಿಚಾರಣೆಯು ಇತ್ಯರ್ಥದಲ್ಲಿರುವಾಗ ಈ 
ಕೆಳಕಂಡಂತೆ ಅಮಾನತು ಮಾಡಬಹುದು. 

ರಾಜ್ಯ ಸಿವಿಲ್‌ ಸೇವೆಗಳ ಸದಸ್ಯರ ವರ್ಗ ಅಮಾನತು ಮಾಡಬಹುದಾದ ಪ್ರಾಧಿಕಾರಿ 
(1 ಕರ್ನಾಟಕ ನ್ಯಾಯಾಂಗ ಸೇವೆಯ ಸದಸ್ಯರು ಕರ್ನಾಟಕ ಉಚ್ಚ ನ್ಯಾಯಾಲಯ 











(1) ಕರ್ನಾಟಕ ಆಡಳಿತ ಸೇವೆಯ ಸಮೂಹ “ಬಿ” ಅಧಿಕಾರಿಗಳು, | ಪ್ರಾದೇಶಿಕ ಆಯುಕ್ತರು] 
ಎಂದರೆ, ತಹಸೀಲ್ದಾರರು ಮತ್ತು ಪ್ರಾದೇಶಿಕ ಆಯುಕ್ತರ 
ಆಡಳಿತ ನಿಯಂತ್ರಣದಲ್ಲಿರುವ ಸಂಬಂಧಿತ ಇಲಾಖೆಗಳಲ್ಲಿ 
ತತ್ತಮಾನ ಹುದ್ದೆಗಳನ್ನು ಹೊಂದಿರುವ ಅಧಿಕಾರಿಗಳು. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 2006, ದಿನಾಂಕ 25.1.2007ರ ಮೂಲಕ ಪ್ರತಿಯೋಜಿಸಲಾಗಿದೆ. 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೧೩ 





(1)... 100ನೇ ನಿಯಮದ ಅಡಿಯಲ್ಲಿ, ಗ್ರಾಮಲೆಕ್ಕಿಗರನ್ನು ಅಮಾನತುಗೊಳಿಸುವ ಅಧಿಕಾರವನ್ನು. ಉಪ ವಿಭಾಗಗಳ 
ಉಪವಿಭಾಗಾಧಿಕಾರಿಗಳಿಗೆ ವಹಿಸಿಕೊಡಲಾಗಿದೆ. ಅಧಿಸೂಚನೆ ಸಂಖ್ಯೆ ಜಿಎಡಿ 4 ಎಸ್‌ಎಸ್‌ಆರ್‌ 73, ದಿನಾಂಕ 23ನೇ ಜೂನ್‌ 1973ನ್ನು ನೋಡಿ. 

(2) ಜಿಲ್ಲೆಯ ಪರಿಮಿತಿಗಳ ಆಚೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರದ ಯಾರೇ ಅಧಿಕಾರಿಯ ನೇರ ಆಡಳಿತ ನಿಯಂತ್ರಣದಲ್ಲಿ ಜಿಲ್ಲೆಯಲ್ಲಿ 
ಕೆಲಸ ಮಾಡುತ್ತಿರುವ, ರಾಜ್ಯ ಸಿವಿಲ್‌ ಸೇವೆಯ ಎಲ್ಲಾ "ಸಿ'- ಸಮೂಹದವರನ್ನು ಮತ್ತು "ಡಿ'- ಸಮೂಹದವರನ್ನು ಕರ್ನಾಟಕ ನ್ಯಾಯಾಂಗ 
ಸೇವೆಯವರನ್ನು ಹೊರತುಪಡಿಸಿ, ಅಮಾನತುಗೊಳಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯಾಯೋಜಿಸಲಾಗಿದೆ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 
24 ಎಸ್‌ಎಸ್‌ಆರ್‌ 75 ದಿನಾಂಕ 11.12.1975ನ್ನು ನೋಡಿ. 

(3) ಗ್ರಾಮ ಸೇವಕರನ್ನು ಅಮಾನತುಗೊಳಿಸುವ ಅಧಿಕಾರವನ್ನು ಕೃಷಿ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಿಗೆ ವಹಿಸಿಕೊಡಲಾಗಿದೆ. 
ಜಿಎಡಿ 37 ಎಸ್‌ಎಸ್‌ಆರ್‌ 76, ದಿನಾ೦ಕ 4ನೇ ಆಗಸ್ಟ್‌ 1976ನ್ನು ನೋಡಿ. 

(4) ಸರ್ಕಾರದ ಕಾರ್ಯದರ್ಶಿಗಳಿಗೆ, ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಸಚಿವಾಲಯದ ಸಮೂಹ ಸಿ 
ಮತ್ತು ಡಿ ನೌಕರರನ್ನು ಅಮಾನತುಗೊಳಿಸುವ ಅಧಿಕಾರವನ್ನು ವಹಿಸಿಕೊಡಲಾಗಿದೆ. ಅಧಿಸೂಚನೆ ಸಂಖ್ಯೆ ಜಿಎಡಿ 38 ಎಸ್‌ಎಸ್‌ಆರ್‌ 74(1 ದಿನಾಂಕ 
19ನೇ ಅಕ್ಟೋಬರ್‌ 1974ನ್ನು ನೋಡಿ. 

(5) ಕೆ.ಸಿ.ಎಸ್‌.ಆರ್‌.ನ ಪರಿಶಿಷ್ಟ -1 ರಲ್ಲಿ ನಿರ್ದಿಷ್ಟಪಡಿಸಲಾದ ಪ್ರಧಾನ ಇಲಾಖಾ ಮುಖ್ಯಸ್ಥರಿಗೆ, ಸಮೂಹ "ಬಿ' ಅಧಿಕಾರಿಗಳನ್ನು 
ಅಮಾನತುಗೊಳಿಸುವ ಅಧಿಕಾರವನ್ನು ವಹಿಸಿಕೊಡಲಾಗಿದೆ. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 34 ಎಸ್‌ಎಸ್‌ಆರ್‌ 74 ದಿನಾಂಕ 3ನೇ ಸೆಪ್ಟೆಂಬರ್‌ 
76ನ್ನು ನೋಡಿ. 

(6) ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರಿಗೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ 
ಸೇರಿದ ಎಲ್ಲ ಸಮೂಹ "ಸಿ' ಮತ್ತು ಸಮೂಹ "ಡಿ' ನೌಕರರನ್ನು ಅಮಾನತುಗೊಳಿಸುವ ಅಧಿಕಾರ ನೀಡಲಾಗಿದೆ]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 96, ದಿನಾ೦ಕ 20.6.1997 ರ ಮೂಲಕ ಸೇರಿಸಲಾಗಿದೆ. 

(7) ಸರ್ಕಾರದ ಎಲ್ಲಾ ಅಪರ ಕಾರ್ಯದರ್ಶಿಗಳಿಗೆ, ಜ೦ಟಿ ಕಾರ್ಯದರ್ಶಿಗಳಿಗೆ ಮತ್ತು ಉಪಕಾರ್ಯದರ್ಶಿಗಳಿಗೆ, ತಮ್ಮ ನಿಯಂತ್ರಣದಲ್ಲಿ 
ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಸಮೂಹ ಸಿ” ಅಥವಾ "ಡಿ' ಹುದ್ದೆ ಹೊಂದಿರುವ ಯಾರೇ ಸರ್ಕಾರಿ 
ನೌಕರನನ್ನು ಅಮಾನತಿನಲ್ಲಿಡುವ ಅಧಿಕಾರವನ್ನು ನೀಡಲಾಗಿದೆ]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7 ಎಸ್‌ಡಿಇ 99, ದಿನಾ೦ಕ 14.3.2000ದ ಮೂಲಕ ಸೇರಿಸಲಾಗಿದೆ. 

(8) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಇವರಿಗೆ ಜನರಲ್‌ ಡ್ಯೂಟಿ ಮೆಡಿಕಲ್‌ ಆಫೀಸರುಗಳನ್ನು 
ಅಮಾನತಿನಲ್ಲಿಡುವ ಅಧಿಕಾರವನ್ನು ನೀಡಲಾಗಿದೆ]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 26 ಎಸ್‌ಡಿಇ 2001, ದಿನಾ೦ಕ 7.12.2001ರ ಮೂಲಕ ಸೇರಿಸಲಾಗಿದೆ. 

(9) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇವರಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಮೂಹ "ಎ' ಕಿರಿಯ ಶ್ರೇಣಿಯ ಅಧಿಕಾರಿಗಳನ್ನು 
XXX] ಅಮಾನತ್ತಿನಲ್ಲಿಡುವ ಅಧಿಕಾರವನ್ನು ನೀಡಲಾಗಿದೆ]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 29 ಎಸ್‌ಡಿಇ 2002, ದಿನಾ೦ಕ 4.2.2003ರ ಮೂಲಕ ಸೇರಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 6 ಎಸ್‌ಡಿ 2004, ದಿನಾ೦ಕ 16.7.2004ರ ಮೂಲಕ ಬಿಟ್ಟುಬಿಡಲಾಗಿದೆ. (ಕೆಜಿಡಿ 12.8.2004) 

(10) (ಎ) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಇವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವಾ 
ಇಲಾಖೆಗೆ ಸೇರಿದ 10620-14960 ರೂಪಾಯಿಗಳ (ಕಾಲಕಾಲಕ್ಕೆ ಪರಿಷ್ಕೃತವಾಗಬಹುದಾದಂಥ) ವೇತನ ಶ್ರೇಣಿಯವರೆಗಿನ ಮತ್ತು ಈ ವೇತನ 
ಶ್ರೇಣಿಯನ್ನೊಳಗೊಂಡ ಹುದ್ದೆ ಹೊ೦ದಿರುವ ಯಾರೇ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡುವ ಅಧಿಕಾರವನ್ನು ನೀಡಲಾಗಿದೆ; ಮತ್ತು 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 2002 (1). ದಿನಾಂಕ 19.6.2002ರ ಮೂಲಕ ಸೇರಿಸಲಾಗಿದೆ. 

(ಬಿ) ಕೋಷ್ಟಕ-1 ಮತ್ತು 1! ರಲ್ಲಿ ನಿರ್ದಿಷ್ಟಪಡಿಸಿದ ಈ ಕೆಳಕಂಡ ಅಧಿಕಾರಿಗಳಿಗೆ ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ 
ಮಾಡುತ್ತಿರುವ ಸಮೂಹ “ಸಿ” ಮತ್ತು “ಡಿ' ಹುದ್ದೆಗಳನ್ನು ಹೊಂದಿರುವ ಸರ್ಕಾರಿ ನೌಕರರನ್ನು ಅಮಾತ್ತಿನಲ್ಲಿಡುವ ಅಧಿಕಾರವನ್ನು ನೀಡಲಾಗಿದೆ:- 

ಕೋಷ್ಟಕ - 1 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ 

1. ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ 
. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ 
. ಜಿಲ್ಲಾ ಸರ್ಜನ್‌ 
. ಪ್ರಾಂಶುಪಾಲರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ 
. ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ 
. ಅಧೀಕ್ಷಕರು, ಕೆ.ಸಿ.ಜಿ. ಆಸ್ಪತ್ರೆ, ಬೆಂಗಳೂರು 
. ಅಧೀಕ್ಷಕರು. ಜಯನಗರ ಜನರಲ್‌ ಆಸ್ಪತ್ರೆ, ಬೆಂಗಳೂರು 


ಎತ್ತಿ ಲಾ HU ಹು YW ಓಟ 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





8. ಅಧೀಕ್ಷಕರು. ಎದೆರೋಗ ಮತ್ತು ಕ್ಷಯರೋಗ ಆಸ್ಪತ್ರೆ, ಬೆಂಗಳೂರು 

9. ಅಧೀಕ್ಷಕರು, ಹೆಚ್‌.ಎಸ್‌.ಐ.ಎಸ್‌. ಗೌಶಿಯಾ ಆಸ್ಪತ್ರೆ, ಬೆಂಗಳೂರು 

10. ಜಿಲ್ಲೆ ಅಧಿಕಾರಿ. 

ಕೋಷ್ಟಕ - 11 
ವೈದ್ಯಕೀಯ ಶಿಕ್ಷಣ ಇಲಾಖೆ 

ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ 

ಅಧೀಕ್ಷಕರು, ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ, ಬೆ೦ಗಳೂರು 

ಅಧೀಕ್ಷಕರು, ವಿಕ್ಟೋರಿಯಾ ಆಸ್ಪತ್ರೆ, ಬೆ೦ಗಳೂರು 

ಅಧೀಕ್ಷಕರು, ವಾಣಿವಿಲಾಸ ಆಸ್ಪತ್ರೆ, ಬೆ೦ಗಳೂರು 

ಅಧೀಕ್ಷಕರು, ಮಿಂಟೋ ಆಸ್ಪತ್ರೆ, ಬೆಂಗಳೂರು 

ಪ್ರಾಂಶುಪಾಲರು, ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜು, ಬೆಂಗಳೂರು 

ಪ್ರಾಂಶುಪಾಲರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 

ಅಧೀಕ್ಷಕರು, ಕೆ.ಆರ್‌. ಆಸ್ಪತ್ರೆ, ಮೈಸೂರು 

ಅಧೀಕ್ಷಕರು, ಚೆಲುವಾಂಬ ಆಸ್ಪತ್ರೆ, ಮೈಸೂರು 

ಅಧೀಕ್ಷಕರು, ಪಿ.ಕೆ.ಟಿ.ಬಿ. ಆಸ್ಪತ್ರೆ, ಮೈಸೂರು 

ಅಧೀಕ್ಷಕರು, ಸಿ.ಜಿ. ಆಸ್ಪತ್ರೆ, ದಾವಣಗೆರೆ 

ಅಧೀಕ್ಷಕರು, ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ 

ಅಧೀಕ್ಷಕರು, ಸರ್ಕಾರಿ ವೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು 

14. ಅಧೀಕ್ಷಕರು, ಲೇಡಿ ಗೋಷನ್‌ ಆಸ್ಪತ್ರೆ, ಮಂಗಳೂರು 

15. ಅಧೀಕ್ಷಕರು, ಮಾನಸಿಕ ಆಸ್ಪತ್ರೆ, ಧಾರವಾಡ] 

[16. ಅಧೀಕ್ಷಕರು, ಎಸ್‌ಡಿಎಸ್‌ ಕ್ಷಯರೋಗ ಮತ್ತು ಎದೆರೋಗಗಳ ಆಸ್ಪತ್ರೆ, ಹೊಸೂರು ರಸ್ತೆ, ಬೆಂಗಳೂರು 

17. ಪ್ರಾಂಶುಪಾಲರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 

18. ಪ್ರಾಂಶುಪಾಲರು, ರಾಜೀವ್‌ ಗಾಂಧಿ ಎದೆರೋಗ ಆಸ್ಪತ್ರೆ, ಬೆ೦ಗಳೂರು] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 20031), ದಿನಾಂಕ 1.1.2004ರ ಮೂಲಕ ಸೇರಿಸಲಾಗಿದೆ. 

‘no. ಪ್ರಾಧಿಕಾರಿಯು ವ್ಯವಹರಣೆಗಳನ್ನು ಹೂಡುವುದು.- (1) ರಾಜ್ಯಪಾಲರು ಅಥವಾ ಅವರಿಂದ ಅಧಿಕಾರ ಪಡೆದ ಇತರ ಯಾರೇ 
ಪ್ರಾಧಿಕಾರಿಯು ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ,- 

(ಎ) ಯಾರೇ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಗಳನ್ನು ಹೂಡಬಹುದು; 

(ಬಿ) ಈ ನಿಯಮಗಳ ಮೇರೆಗೆ ಶಿಸ್ತು ಪ್ರಾಧಿಕಾರಿಯು ಯಾವ ಸರ್ಕಾರಿ ನೌಕರನ ಎರುದ್ಧ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿರುವನೋ ಆ ಸರ್ಕಾರಿ ನೌಕರನ ಎರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಹೂಡಲು ಆ ಶಿಸ್ತು ಪ್ರಾಧಿಕಾರಿಗೆ ನಿರ್ದೇಶಿಸಬಹುದು. 

(2) 8ನೇ ನಿಯಮದ (ರಿಂದ (11ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಈ 
ನಿಯಮಗಳ ಮೇರೆಗೆ ವಿಧಿಸಲು ಸಕ್ಷಮನಾಗಿರುವ ಶಿಸ್ತು ಪ್ರಾಧಿಕಾರಿಯು, 8ನೇ ನಿಯಮದ (ಉ)ರಿಂದ (೪iii)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಈ ನಿಯಮಗಳ ಮೇರೆಗೆ ಸಕ್ಷಮನಾಗಿಲ್ಲದಿದ್ದರೂ ಆ ಶಿಸ್ತು ಪ್ರಾಧಿಕಾರಿಯು (೪) ರಿಂದ (೪1) ರ 
ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಆ ಯಾರೇ ಸರ್ಕಾರಿ ನೌಕರನಿಗೆ ವಿಧಿಸಲು ಶಿಸ್ತು 
ವ್ಯವರಣೆಗಳನ್ನು ಹೂಡಬಹುದು]. 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.1973ರ ಮೂಲಕ ಸೇರಿಸಲಾಗಿದೆ, 10ಎ ನಿಯಮದ ಮೇರೆಗೆ ಸದರಿ 
ನಿಯಮದ ಉದ್ದೇಶಕ್ಕಾಗಿ ಸರ್ಕಾರದ ಕಾರ್ಯದರ್ಶಿಗಳಿಗೆ ಅಧಿಕಾರ ನೀಡಲಾಗಿದೆ. ಅಧಿಸೂಚನೆ ಸಂಖ್ಯೆ ಜಿಎಡಿ 38 ಎಸ್‌ಎಸ್‌ಆರ್‌ 74 (1), 
ದಿನಾಂಕ 19.10.74ನ್ನು ನೋಡಿ. 

**[11. ಕಠಿಣ ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ.- (1) 8ನೇ ನಿಯಮದ (೪) ರಿಂದ (11॥)ರ ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸುವ ಆದೇಶವನ್ನು, ಸಾಧ್ಯವಾಗಬಹುದಾದಷ್ಟರ ಮಟ್ಟಿಗೆ, ಈ ನಿಯಮದಲ್ಲಿ ಮತ್ತು 
ನಿಯಮ 11-ಎ ದಲ್ಲಿ ಉಪಬಂಧಿಸಿದ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದ ತರುವಾಯ ಹೊರತು ಮಾಡತಕ್ಕದ್ದಲ್ಲ. 

** ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73, ಕೆಜಿಡಿ 21.74ರ ಮೂಲಕ ಪ್ರತಿಯೋಜಿಸಲಾಗಿದೆ. 


© PAM ಆಜ ಜು Nr 


ಗ ದಗ ಧದೃ್ಫ ಯದು 
ಇ 5 FS 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೧೫ 





(2) ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನ ಎರುದ್ಧ ದುರ್ನಡತೆಯ ಅಥವಾ ದುರ್ವರ್ತನೆಯ ಯಾವುದೇ ಆರೋಪಣೆಯ 
ಸತ್ಯಾಂಶವನ್ನು ವಿಚಾರಣೆ ಮಾಡಲು ಆಧಾರಗಳು ಇವೆ ಎಂದು ಅಭಿಪ್ರಾಯಪಟ್ಟಾಗಲೆಲ್ಲಾ, ತಾನೇ ಸ್ವತ: ವಿಚಾರಣೆ ಮಾಡಬಹುದು ಅಥವಾ ಅದರ 
ಸತ್ಕಾಂಶವನ್ನು ವಿಚಾರಣೆ ಮಾಡಲು ಈ ನಿಯಮದ ಮೇರೆಗೆ ಒಬ್ಬ ಪ್ರಾಧಿಕಾರಿಯನ್ನು ನೇಮಿಸಬಹುದು. 

[* ಪರಂತುಕ - ಬಿಟ್ಟುಬಿಡಲಾಗಿದೆ]' 

* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಸಿಇ 86, ದಿನಾಂಕ 7.5.86ರ ಮೂಲಕ ಸೇರಿಸಲಾಗಿತ್ತು. 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ದಿನಾ೦ಕ 15.4.2002ರ ಮೂಲಕ (15.4.2002 ರಿಂದ ಪರಿಣಾಮಕಾರಿಯಾಗುವಂತೆ) 
ಬಿಟ್ಟುಬಿಡಲಾಗಿದೆ (ಕೆಜಿಡಿ 15.4.2002). 

ವಿವರಣೆ.- ಶಿಸ್ತು ಪ್ರಾಧಿಕಾರಿಯು ತಾನೇ ವಿಚಾರಣೆಯನ್ನು ನಡೆಸುವಲ್ಲಿ, (7) ರಿಂದ (20)ರ ವರೆಗಿನ ಉಪನಿಯಮಗಳಲ್ಲಿ ಮತ್ತು (22)ನೇ 
ಉಪನಿಯಮದಲ್ಲಿ ವಿಚಾರಣಾ ಪ್ರಾಧಿಕಾರಿಗೆ ಮಾಡಿದ ಯಾವುದೇ ಉಲ್ಲೇಖವನ್ನು ಶಿಸ್ತು ಪ್ರಾಧಿಕಾರಿಗೆ ಮಾಡಿದ ಉಲ್ಲೇಖವೆಂದು ಅರ್ಥೈಸತಕ್ಕದ್ದು. 

(3) ಸರ್ಕಾರಿ ನೌಕರನ ಎರುದ್ಧ ಈ ನಿಯಮದ ಮತ್ತು 11ಎ ನಿಯಮದ ಮೇರೆಗೆ ವಿಚಾರಣೆಯನ್ನು ನಡೆಸಲು ಪ್ರಸ್ತಾವಿಸಿರುವಲ್ಲಿ, ಶಿಸ್ತು 
ಪ್ರಾಧಿಕಾರಿಯು,- 

(1) ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ಸಾರಾಂಶವನ್ನು ಆರೋಪಗಳ ಪಟ್ಟಿಯಲ್ಲಿ ನಿಶ್ಚಿತವಾಗಿ ಮತ್ತು ಸ್ಪಷ್ಟವಾಗಿ; 

(1) ಪ್ರತಿಯೊಂದು ಆರೋಪ ಪಟ್ಟಿಗೆ ಸಮರ್ಥನೆಯಾಗಿ, ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯನ್ನು 

ದ ಸಿದ್ಧಪಡಿಸತಕ್ಕದ್ದು ಅಥವಾ ಸಿದ್ಧಪಡಿಸುವಂತೆ ಮಾಡತಕ್ಕದ್ದು ಮತ್ತು ಅವು,- 

(ಎ) ಸರ್ಕಾರಿ ನೌಕರನ ಯಾವುದೇ ಒಪ್ಪಿಗೆ ಅಥವಾ ತಪ್ಪೊಪ್ಪಿಗೆ ಒಳಗೊಂಡಂತೆ ಎಲ್ಲ ಸುಸಂಬದ್ಧ ಸಂಗತಿಗಳ ವಿವರಣೆಯನ್ನು; 

(ಬಿ) ಯಾವ ದಸ್ತಾವೇಜುಗಳ ಮೂಲಕ ಮತ್ತು ಯಾವ ಸಾಕ್ಷಿದಾರರ ಮೂಲಕ ಆರೋಪ ವಿಷಯಗಳನ್ನು ಸಮರ್ಥಿಸಲು 

ಪ್ರಸ್ತಾಪಿಸಲಾಗಿದೆಯೋ ಆ ದಸ್ತಾವೇಜುಗಳ ಪಟ್ಟಿಯನ್ನು ಮತ್ತು ಆ ಸಾಕ್ಷಿದಾರರ ಪಟ್ಟಿಯನ್ನು 
- ಒಳಗೊಂಡಿರತಕ್ಕದ್ದು. 

(4) ಶಿಸ್ತು ಪ್ರಾಧಿಕಾರಿಯು ಆರೋಪ ಪಟ್ಟಿಯ ಪ್ರತಿಯನ್ನು, ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಗಳ ವಿವರಣೆಯನ್ನು 
ಮತ್ತು ಯಾವ ದಸ್ತಾವೇಜುಗಳ ಮೂಲಕ ಮತ್ತು ಯಾವ ಸಾಕ್ಷಿದಾರರ ಮೂಲಕ ಆ ಆರೋಪ ವಿಷಯಗಳನ್ನು ಸಮರ್ಥಿಸಲು ಪ್ರಸ್ತಾವಿಸಲಾಗಿದೆಯೋ 
ಆ ದಸ್ತಾವೇಜುಗಳ ಮತ್ತು ಸಾಕ್ಷಿದಾರರ ಪಟ್ಟಿಯನ್ನು ಸರ್ಕಾರಿ ನೌಕರನಿಗೆ ಕೊಡತಕ್ಕದ್ದು ಅಥವಾ ಕೊಡಿಸತಕ್ಕದ್ದು ಮತ್ತು ನಿರ್ದಿಷ್ಟಪಡಿಸಬಹುದಾದಂಥ 
ಕಾಲದೊಳಗೆ ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಮತ್ತು ತಾನೇ ಖುದ್ದಾಗಿ ಅಹವಾಲು ಹೇಳಿಕೊಳ್ಳಲು ಅವನು ಇಚ್ಛಿಸುತ್ತಾನೆಯೇ 
ಎ೦ಬುದನ್ನು ತಿಳಿಸಲು ಸರ್ಕಾರಿ ನೌಕರನನ್ನು ಅಗತ್ಯಪಡಿಸತಕ್ಕದ್ದು. 

(5) (ಎ) ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸ್ವೀಕರಿಸಿದ ಮೇಲೆ, ಶಿಸ್ತು ಪ್ರಾಧಿಕಾರಿಯು ಒಪ್ಪದಿರುವಂಥ ಆರೋಪ ವಿಷಯಗಳ ಬಗ್ಗೆ 
ತಾನೇ ಸ್ವತ: ವಿಚಾರಣೆ ಮಾಡಬಹುದು ಅಥವಾ (2)ನೇ ಉಪನಿಯಮದ ಮೇರೆಗೆ ಈ ಉದ್ದೇಶಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು ನೇಮಿಸುವುದು 
ಅವಶ್ಯವೆಂದು ಪರಿಗಣಿಸಿದರೆ, ಹಾಗೆ ಮಾಡಬಹುದು ಮತ್ತು ಸರ್ಕಾರಿ ನೌಕರನು ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯಲ್ಲಿ ಎಲ್ಲ ಆರೋಪಗಳನ್ನು 
ಒಪ್ಪಿಕೊಂಡಿರುವಲ್ಲಿ, ಶಿಸ್ತು ಪ್ರಾಧಿಕಾರಿಯು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಸಾಕ್ಷ್ಯವನ್ನು ಪಡೆದುಕೊಂಡ ತರುವಾಯ, ಪ್ರತಿಯೊಂದು 
ಆರೋಪದ ಮೇಲೆ ತನ್ನ ನಿರ್ಣಯಗಳನ್ನು ದಾಖಲಿಸತಕ್ಕದ್ದು ಮತ್ತು 11ಎ ನಿಯಮದಲ್ಲಿ ವಿಧಿಸಿರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳತಕ್ಕದ್ದು. 

(ಬಿ) ಸರ್ಕಾರಿ ನೌಕರನು ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸಲ್ಲಿಸದಿದ್ದಲ್ಲಿ, ಶಿಸ್ತು ಪ್ರಾಧಿಕಾರಿಯು ತಾನೇ ಸ್ವತ: ಆರೋಪ ವಿಷಯಗಳ ಬಗ್ಗೆ 
ವಿಚಾರಣೆ ಮಾಡಬಹುದು ಅಥವಾ ಈ ಉದ್ದೇಶಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು (2)ನೇ ಉಪನಿಯಮದ ಮೇರೆಗೆ ನೇಮಿಸುವುದು ಅವಶ್ಯವೆಂದು 
ತಾನು ಪರಿಗಣಿಸಿದರೆ, ಹಾಗೆ ಮಾಡಬಹುದು. 

(ಸಿ) ಶಿಸ್ತು ಪ್ರಾಧಿಕಾರಿಯು ತಾನೇ ಸ್ವತ: ಯಾವುದೇ ಆರೋಪ ವಿಷಯಗಳ ಬಗ್ಗೆ ವಿಚಾರಣೆ ಮಾಡುವಲ್ಲಿ ಅಥವಾ ಅಂಥ ಆರೋಪದ 
ಬಗ್ಗೆ ವಿಚಾರಣೆಯನ್ನು ಮಾಡುವುದಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು ನೇಮಿಸುವಲ್ಲಿ, ಆರೋಪ ವಿಷಯಗಳನ್ನು ಸಮರ್ಥಿಸುವ ಸಲುವಾಗಿ ತನ್ನ 
ಪರವಾಗಿ ಪ್ರಕರಣವನ್ನು ಮಂಡಿಸುವುದಕ್ಕೆ ಸರ್ಕಾರಿ ನೌಕರನನ್ನು ಅಥವಾ ನ್ಯಾಯವಾದಿಯನ್ನು "ಮಂಡನಾಧಿಕಾರಿ”ಯನ್ನಾಗಿ ಆದೇಶದ ಮೂಲಕ 
ನೇಮಿಸಬಹುದು. 

(6) ಶಿಸ್ತು ಪ್ರಾಧಿಕಾರಿಯು ವಿಚಾರಣಾ ಪ್ರಾಧಿಕಾರಿಯಾಗಿರುವಾಗ ವಿಚಾರಣಾ ಪ್ರಾಧಿಕಾರಿಗೆ,- 

(1) ಆರೋಪ ಪಟ್ಟಿಯ ಮತ್ತು ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರ ಪಟ್ಟಿಯ ಪ್ರತಿಯನ್ನು 

(11) ಸರ್ಕಾರಿ ನೌಕರನು ಸಲ್ಲಿಸಿದ ಪ್ರತಿರಕ್ಷೆಯ ಲಿಖಿತ ಹೇಳಿಕೆ ಯಾವುದಾದರೂ ಇದ್ದರೆ, ಅದರ ಪ್ರತಿಯನ್ನು; 

(111) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಸಾಕ್ಷಿದಾರರ ಹೇಳಿಕೆಗಳು ಯಾವುವಾದರೂ ಇದ್ದರೆ, ಅವುಗಳ ಪ್ರತಿಯನ್ನು; 

(iv) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ದಸ್ತಾವೇಜುಗಳನ್ನು ಸರ್ಕಾರಿ ನೌಕರನಿಗೆ ತಲುಪಿಸಿರುವುದನ್ನು ರುಜುವಾತುಪಡಿಸುವ 

ಸಾಕ್ಷ್ಯವನ್ನು ಮತ್ತು 

(1) "ಮಂಡನಾಧಿಕಾರಿ” ಯನ್ನು ನೇಮಿಸಿದ ಆದೇಶದ ಪ್ರತಿಯನ್ನು 

- ಕಳುಹಿಸಿಕೊಡತಕ್ಕದ್ದು: 


೧೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





[ಪರಂತುಕವನ್ನು ಬಿಟ್ಟುಬಿಡಲಾಗಿದೆ]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ದಿನಾ೦ಕ 15.4.2002ರ ಮೂಲಕ (15.4.2002 ರಿಂದ ಪೆರಿಣಾಮಕಾರಿಯಾಗುವಂತೆ) 
ಬಿಟ್ಟುಬಿಡಲಾಗಿದೆ. (ಕೆಜಿಡಿ 15.4.2002) 

(7) ಸರ್ಕಾರಿ ನೌಕರನು, ಆರೋಪ ವಿಷಯಗಳನ್ನು ಹಾಗೂ ದುರ್ನಡತೆ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯನ್ನು 
ಅವನು ಸ್ವೀಕರಿಸಿದ ದಿನಾಂಕದಿಂದ ಹತ್ತು ಕೆಲಸದ ದಿನಗಳೊಳಗೆ, ವಿಚಾರಣಾ ಪ್ರಾಧಿಕಾರಿಯು ಈ ಸಂಬಂಧವಾಗಿ ಲಿಖಿತ ನೋಟೀಸಿನ ಮೂಲಕ 
ನಿರ್ದಿಷ್ಟಪಡಿಸಬಹುದಾದ೦ತೆ ಅಂಥ ದಿವಸದಂದು ಮತ್ತು ಅಂಥ ಕಾಲದಲ್ಲಿ ಅಥವಾ ವಿಚಾರಣಾ ಪ್ರಾಧಿಕಾರಿಯು ಅನುಮತಿಸಬಹುದಾದಂಥ ಹತ್ತು 
ದಿನಗಳಿಗೆ ಮೀರದ ಇನ್ನೂ ಹೆಚ್ಚಿನ ಅವಧಿಯೊಳಗೆ ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಖುದ್ದಾಗಿ ಹಾಜರಾಗತಕ್ಕದ್ದು. 

(8) ಸರ್ಕಾರಿ ನೌಕರನು ತನ್ನ ಪರವಾಗಿ ಪ್ರಕರಣವನ್ನು ಮಂಡಿಸಲು ಯಾರೇ ಇತರ ಸರ್ಕಾರಿ ನೌಕರನ [ಅಥವಾ ನಿವೃತ್ತ ಸರ್ಕಾರಿ 
ನೌಕರನ] ನೆರವನ್ನು ತೆಗೆದುಕೊಳ್ಳಬಹುದು. ಆದರೆ ಶಿಸ್ತು ಪ್ರಾಧಿಕಾರಿಯು ನೇಮಿಸಿದ ಮಂಡನಾಧಿಕಾರಿಯು ನ್ಯಾಯವಾದಿಯಾಗಿದ್ದರೆ ಅಥವಾ ಶಿಸ್ತು 
ಪ್ರಾಧಿಕಾರಿಯು ಪ್ರಕರಣದ ಸಂದರ್ಭಗಳನ್ನು ಗಮನಿಸಿ ನ್ಯಾಯವಾದಿಯನ್ನು ನೇಮಿಸಿಕೊಳ್ಳಲು ಅನುಮತಿಸಿದ ಹೊರತು, ಈ ಉದ್ದೇಶಕ್ಕಾಗಿ 
ನ್ಯಾಯವಾದಿಯನ್ನು ನೇಮಕ ಮಾಡಿಕೊಳ್ಳತಕ್ಕದ್ದಲ್ಲ: 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 41 ಎಸ್‌ಡಿಇ 84, ದಿನಾಂಕ 17.06.85ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 11.7.85) 

ಪರಂತು, ನಿವೃತ್ತ ಸರ್ಕಾರಿ ನೌಕರನು ನ್ಯಾಯವಾದಿ ಕೂಡ ಆಗಿದ್ದಾಗ, ಸರ್ಕಾರಿ ನೌಕರನು, ಶಿಸ್ತು ಪ್ರಾಧಿಕಾರಿಯು ನೇಮಿಸಿದ 
ಮಂಡನಾಧಿಕಾರಿಯು ನ್ಯಾಯವಾದಿಯಾಗಿದ್ದರೆ ಅಥವಾ ಶಿಸ್ತು ಪ್ರಾಧಿಕಾರಿಯು ಪ್ರಕರಣದ ಸಂದರ್ಭಗಳನ್ನು ಗಮನಿಸಿ ನ್ಯಾಯವಾದಿಯಾಗಿರುವ ನಿವೃತ್ತ 
ಸರ್ಕಾರಿ ನೌಕರನನ್ನು ನೇಮಿಸಿಕೊಳ್ಳಲು ಅನುಮತಿಸಿದ ಹೊರತು, ನೇಮಿಸಿಕೊಳ್ಳತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 41 ಎಸ್‌ಡಿಇ 84, ದಿನಾಂಕ 17.6.85ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 11.7.85) 

(9) ಸರ್ಕಾರಿ ನೌಕರನು ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯಲ್ಲಿ ಯಾವುದೇ ಆರೋಪ ವಿಷಯಗಳನ್ನು ಒಪ್ಪದೆ ಅಥವಾ ಪ್ರತಿರಕ್ಷೆಯ 
ಯಾವುವೇ ಲಿಖಿತ ಹೇಳಿಕೆಯನ್ನು ಸಲ್ಲಿಸದೆ ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಹಾಜರಾದರೆ, ಅಂಥ ಪ್ರಾಧಿಕಾರಿಯು, ಅವನು ತಪ್ಪಿತಸ್ಥನೇ ಅಥವಾ 
ಯಾವುದಾದರೂ ಪ್ರತಿರಕ್ಷೆಯನ್ನು ಸಲ್ಲಿಸುವನೇ ಮತ್ತು ಯಾವುವೇ ಆರೋಪ ವಿಷಯದ ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತಾನೆಯೇ ಹೇಗೆ ಎಂಬುದನ್ನು 
ಅವನನ್ನು ಕೇಳತಕ್ಕದ್ದು, ವಿಚಾರಣಾ ಪ್ರಾಧಿಕಾರಿಯು ಅವನ ಆ ಹೇಳಿಕೆಯನ್ನು ದಾಖಲಿಸತಕ್ಕದ್ದು, ಆ ದಾಖಲೆಗೆ ರುಜು ಹಾಕತಕ್ಕದ್ದು ಮತ್ತು ಅದರ 
ಮೇಲೆ ಸರ್ಕಾರಿ ನೌಕರನ ರುಜುವನ್ನು ಪಡೆಯತಕ್ಕದ್ದು. 

(10) ವಿಚಾರಣಾ ಪ್ರಾಧಿಕಾರಿಯು, ಯಾವ ಆರೋಪ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರನು ತಪ್ಪಿತಸ್ಥನೆಂದು 
ಒಪ್ಪಿಕೊಳ್ಳುವನೋ ಅವುಗಳಿಗೆ ಸಂಬಂಧಿಸಿದಂತೆ ತಪ್ಪಿತಸ್ಥನೆಂಬ ನಿರ್ಣಯವನ್ನು ದಾಖಲಿಸತಕ್ಕದ್ದು. 

(11) ವಿಚಾರಣಾ ಪ್ರಾಧಿಕಾರಿಯು, ಸರ್ಕಾರಿ ನೌಕರನು ನಿರ್ದಿಷ್ಟಪಡಿಸಿದ ಕಾಲದೊಳಗೆ ಹಾಜರಾಗಲು ತಪ್ಪಿದರೆ ಅಥವಾ ವಾದಿಸಲು 
ನಿರಾಕರಿಸಿದರೆ, ಇಲ್ಲವೇ ವಾದಿಸುವುದನ್ನು ಬಿಟ್ಟರೆ, ಅವನು ಆರೋಪ ವಿಷಯಗಳನ್ನು ರುಜುವಾತುಪಡಿಸಲು ಯಾವ ಸಾಕ್ಷ್ಯವನ್ನು ಒದಗಿಸಲು 
ಮಂಡನಾಧಿಕಾರಿಯು ಉದ್ದೇಶಿಸಿರುವನೋ ಅದನ್ನು ಒದಗಿಸಲು ಮಂಡನಾಧಿಕಾರಿಯನ್ನು ಅಗತ್ಯಪಡಿಸತಕ್ಕದ್ದು ಮತ್ತು ಆ ಸರ್ಕಾರಿ ನೌಕರನು ತನ್ನ 
ಪ್ರತಿರಕ್ಷೆಯನ್ನು ಸಿದ್ಧಪಡಿಸುವ ಉದ್ದೇಶಕ್ಕಾಗಿ,- 

(1 (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿದ ದಸ್ತಾವೇಜುಗಳನ್ನು ಆದೇಶ ಹೊರಡಿಸಿದ ಐದು ದಿನಗಳೊಳಗೆ 
ಅಥವಾ ವಿಚಾರಣಾ ಪ್ರಾಧಿಕಾರಿಯು ಅನುಮತಿಸಬಹುದಾದಂತೆ ಐದು ದಿನಗಳಿಗೆ ಮೀರದಂಥ ಇನ್ನೂ ಹೆಚ್ಚಿನ ಕಾಲಾವಧಿಯೊಳಗೆ 
ಪರಿಶೀಲಿಸಬಹುದೆಂದು; 

(1) ತನ್ನ ಪರವಾಗಿ ವಿಚಾರಣೆ ಮಾಡಬೇಕಾದ ಸಾಕ್ಷಿದಾರರ ಪಟ್ಟಿಯನ್ನು ಒಪ್ಪಿಸಬಹುದೆಂದು; 

(11) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಯಲ್ಲಿ ನಮೂದಿಸಿದ ಸಾಕ್ಷಿದಾರರ ಹೇಳಿಕೆಗಳು ಯಾವುವಾದರೂ ಇದ್ದರೆ, ಅವುಗಳನ್ನು 
ಪರಿಶೀಲಿಸಲು ಮತ್ತು ಉದ್ಧೃತ ಭಾಗಗಳನ್ನು ತೆಗೆದುಕೊಳ್ಳಲು ಬಾಯಿಮಾತಿನಲ್ಲಿ ಅಥವಾ ಬರವಣಿಗೆಯಲ್ಲಿ ವಿನಂತಿಸಿಕೊಳ್ಳಬಹುದೆಂದು ಮತ್ತು 
ವಿಚಾರಣಾ ಪ್ರಾಧಿಕಾರಿಯು ಸಾಧ್ಯವಾದಷ್ಟು ಬೇಗನೆ ಮತ್ತು ಯಾವುದೇ ಸಂದರ್ಭದಲ್ಲಿ ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಸಾಕ್ಷಿದಾರರ ವಿಚಾರಣೆಯ 
ಪ್ರಾರಂಭಕ್ಕೆ ಮುಂಚೆ ಮೂರು ದಿನಗಳಿಗಿಂತ ಹೆಚ್ಚು ತಡ ಮಾಡದಂತೆ ಅಂಥ ಪ್ರತಿಗಳನ್ನು ವಿಚಾರಣಾ ಪ್ರಾಧಿಕಾರಿಯು ಅವನಿಗೆ ಒದಗಿಸತಕ್ಕದ್ದೆಂದು; 

(1೪) ಸರ್ಕಾರದ ಸ್ವಾಧೀನದಲ್ಲಿರುವ ಆದರೆ (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಿಯಲ್ಲಿ ನಮೂದಿಸಿರದ ಯಾವುವೇ 
ದಸ್ತಾವೇಜುಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಅಥವಾ ಹಾಜರುಪಡಿಸುವುದಕ್ಕಾಗಿ ಆದೇಶ ಹೊರಡಿಸಿದ ಹತ್ತು ದಿನಗಳೊಳಗಾಗಿ ಅಥವಾ ವಿಚಾರಣಾ 
ಪ್ರಾಧಿಕಾರಿಯು ಅನುಮತಿಸಬಹುದಾದಂತೆ ಹತ್ತು ದಿನಗಳಿಗೆ ಮೀರದ ಇನ್ನೂ ಹೆಚ್ಚಿನ ಕಾಲಾವಧಿಯೊಳಗಾಗಿ ನೋಟೀಸನ್ನು ನೀಡಬಹುದೆಂದು 

ದ ಆದೇಶವನ್ನು ದಾಖಲಿಸಿದ ತರುವಾಯ, ಮೂವತ್ತು ದಿವಸಗಳಿಗೆ ಮೀರದ ಮುಂದಿನ ದಿನಾಂಕಕ್ಕೆ ಪ್ರಕರಣವನ್ನು ಮುಂದೂಡತಕ್ಕದ್ದು: 

ಪರಂತು, ಸರ್ಕಾರವು ಪತ್ತೆ ಹಚ್ಚಬೇಕೆಂದು ಅಥವಾ ಹಾಜರುಪಡಿಸಬೇಕೆಂದು ಸರ್ಕಾರಿ ನೌಕರನು ಅಗತ್ಯಪಡಿಸಿದ ದಸ್ತಾವೇಜುಗಳ 
ಸುಸಂಬದ್ಧತೆಯನ್ನು ಅವನು ಸೂಚಿಸತಕ್ಕದ್ದು. 

(12) ವಿಚಾರಣಾ ಪ್ರಾಧಿಕಾರಿಯು, ದಸ್ತಾವೇಜುಗಳನ್ನು ಪತ್ತೆ ಹಚ್ಚುವ ಅಥವಾ ಹಾಜರುಪಡಿಸುವ ಬಗೆಗಿನ ನೋಟೀಸನ್ನು ಸ್ವೀಕರಿಸಿದ 
ಮೇಲೆ, ಅದನ್ನು ಅಥವಾ ಅದರ ಪ್ರತಿಗಳನ್ನು, ಯಾವ ಪ್ರಾಧಿಕಾರಿಯ ಅಭಿರಕ್ಷೆಯಲ್ಲಿ ಅಥವಾ ಸ್ವಾಧೀನದಲ್ಲಿ ಆ ದಸ್ತಾವೇಜುಗಳನ್ನು ಇಡಲಾಗಿದೆಯೋ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೧೭ 





ಆ ಪ್ರಾಧಿಕಾರಿಗೆ ಅಂಥ ಕೋರಿಕೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ದಿನಾಂಕದ ಹೊತ್ತಿಗೆ ದಸ್ತಾವೇಜನ್ನು ಹಾಜರುಪಡಿಸುವ ಬಗೆಗಿನ ಕೋರಿಕೆಯ 
ಜೊತೆ ಕಳುಹಿಸತಕ್ಕದ್ದು; 

ಪರಂತು, ಯಾವ ದಸ್ತಾವೇಜುಗಳು ಪ್ರಕರಣಕ್ಕೆ ಸುಸಂಗತ ಅಲ್ಲವೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಡುವನೋ ಆ 
ದಸ್ತಾವೇಜುಗಳಿಗೆ ಕೋರಿಕೆ ಸಲ್ಲಿಸಲು ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ ನಿರಾಕರಿಸಬಹುದು. 

(13) (12)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಕೋರಿಕೆಯನ್ನು ಸ್ವೀಕರಿಸಿದ ಮೇಲೆ, ಕೋರಲಾದ ದಸ್ತಾವೇಜುಗಳನ್ನು ಅಭಿರಕ್ಷೆಯಲ್ಲಿ 
ಅಥವಾ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಪ್ರತಿಯೊಬ್ಬ ಪ್ರಾಧಿಕಾರಿಯು ಅವುಗಳನ್ನು ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಹಾಜರುಪಡಿಸತಕ್ಕದ್ದು: 

ಪರಂತು, ಕೋರಲಾದ ದಸ್ತಾವೇಜುಗಳನ್ನು ಅಭಿರಕ್ಷೆಯಲ್ಲಿಟ್ಟುಕೊಂಡಿರುವ ಅಥವಾ ಸ್ವಾಧೀನದಲ್ಲಿಟ್ಟುಕೊ೦ಡಿರುವ ಪ್ರಾಧಿಕಾರಿಗೆ, ಅಂಥ ಎಲ್ಲ 
ಅಥವಾ ಯಾವುದೇ ದಸ್ತಾವೇಜುಗಳನ್ನು ಹಾಜರುಪಡಿಸುವುದು ಸಾರ್ವಜನಿಕ ಹಿತದೃಷ್ಟಿಗೆ ಅಥವಾ ರಾಜ್ಯದ ಭದತೆಗೆ ವಿರುದ್ಧವಾಗುವುದೆಂದು 
ಮನದಟ್ಟಾದರೆ, ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ ಅವನು ಅದನ್ನು ತದನುಸಾರವಾಗಿ ವಿಚಾರಣಾ ಪ್ರಾಧಿಕಾರಿಗೆ ತಿಳಿಸತಕ್ಕದ್ದು ಮತ್ತು ವಿಚಾರಣಾ 
ಪ್ರಾಧಿಕಾರಿಯು, ಹಾಗೆ ತಿಳಿದ ತರುವಾಯ ಸರ್ಕಾರಿ ನೌಕರನಿಗೆ ಆ ವಿಷಯವನ್ನು ತಿಳಿಸತಕ್ಕದ್ದು ಮತ್ತು ಅಂಥ ದಸ್ತಾವೇಜುಗಳನ್ನು ಹಾಜರುಪಡಿಸುವ 
ಅಥವಾ ಪತ್ತೆಹಚ್ಚುವ ಬಗ್ಗೆ ತಾನು ಮಾಡಿದ ಕೋರಿಕೆಯನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 

(14) ವಿಚಾರಣೆಗಾಗಿ ನಿಗದಿಪಡಿಸಿದ ದಿನಾಂಕದಂದು, ಯಾವ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯದಿ೦ದ ಆರೋಪ ವಿಷಯಗಳನ್ನು 
ರುಜುವಾತುಪಡಿಸಲು ಪ್ರಸ್ತಾವಿಸಲಾಗಿದೆಯೋ ಆ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯವನ್ನು ಶಿಸ್ತು ಪ್ರಾಧಿಕಾರಿಯು ಅಥವಾ ಅವನ ಪರವಾಗಿ 
ಹಾಜರುಪಡಿಸತಕ್ಕದ್ದು. ಮಂಡನಾಧಿಕಾರಿಯು ಅಥವಾ ಅವನ ಪರವಾಗಿ ಸಾಕ್ಷಿದಾರರನ್ನು ವಿಚಾರಣೆ ಮಾಡತಕ್ಕದ್ದು ಮತ್ತು ಸರ್ಕಾರಿ ನೌಕರನು ಅಥವಾ 
ಅವನ ಪರವಾಗಿ ಪಾಟಿ ಸವಾಲು ಮಾಡಬಹುದು. ಮಂಡನಾಧಿಕಾರಿಯು ಯಾವ ಅಂಶಗಳ ಮೇಲೆ ಪಾಟಿ ಸವಾಲು ಆಗಿದೆಯೋ ಆ ಯಾವುವೇ 
ಅಂಶಗಳ ಮೇಲೆ ಸಾಕ್ಷಿದಾರರನ್ನು ಪುನ: ವಿಚಾರಣೆ ಮಾಡಲು ಹಕ್ಕುಳ್ಳವನಾಗಿರತಕ್ಕದ್ದು. ಆದರೆ ವಿಚಾರಣಾ ಪ್ರಾಧಿಕಾರಿಯ ಅನುಮತಿಯಿಲ್ಲದೆ, 
ಯಾವುದೇ ಹೊಸ ವಿಷಯದ ಬಗ್ಗೆ ವಿಚಾರಣೆ ಮಾಡಕೂಡದು; ವಿಚಾರಣಾ ಪ್ರಾಧಿಕಾರಿಯು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಪ್ರಶ್ನೆಗಳನ್ನು 
ಸಹ ಸಾಕ್ಷಿದಾರರಿಗೆ ಹಾಕಬಹುದು. 

(15) ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವು ಮುಕ್ತಾಯಗೊಳ್ಳುವುದಕ್ಕೆ ಮುಂಚೆ ಅವಶ್ಯವೆಂದು ಕಂಡುಬಂದರೆ, ವಿಚಾರಣಾ 
ಪ್ರಾಧಿಕಾರಿಯು, ತನ್ನ ವಿವೇಚನಾನುಸಾರ ಸರ್ಕಾರಿ ನೌಕರನಿಗೆ ಕೊಟ್ಟ ಪಟ್ಟಿಯಲ್ಲಿ ಒಳಗೊಳ್ಳದಿರುವ ಸಾಕ್ಷ್ಯವನ್ನು ಒದಗಿಸಲು ಮಂಡನಾಧಿಕಾರಿಗೆ 
ಅನುಮತಿಸಬಹುದು ಅಥವಾ ತಾನೇ ಸ್ವತ: ಹೊಸ ಸಾಕ್ಷ್ಯವನ್ನು ತರಿಸಿಕೊಳ್ಳಬಹುದು ಅಥವಾ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳಬಹುದು 
ಮತ್ತು ಪುನ: ವಿಚಾರಣೆ ಮಾಡಬಹುದು ಮತ್ತು ಅಂಥ ಸಂದರ್ಭದಲ್ಲಿ ಹಾಜರುಪಡಿಸಲು ಪ್ರಸ್ತಾವಿಸಿದ ಇನ್ನೂ ಹೆಚ್ಚಿನ ಸಾಕ್ಷ್ಯದ ಪಟ್ಟಿಯ ಪ್ರತಿಯನ್ನು, 
ಸರ್ಕಾರಿ ನೌಕರನು ಕೇಳಿದರೆ, ಅದನ್ನು ಪಡೆಯಲು ಮತ್ತು ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ ದಿನವನ್ನು ಹಾಗೂ ಯಾವ ದಿನಕ್ಕೆ ವಿಚಾರಣೆಯನ್ನು 
ಮುಂದಕ್ಕೆ ಹಾಕಿತ್ತೋ ಆ ದಿನವನ್ನು ಬಿಟ್ಟು, ಅಂಥ ಹೊಸ ಸಾಕ್ಷ್ಯವನ್ನು ಹಾಜರುಪಡಿಸುವುದಕ್ಕೆ ಮುಂಚೆ ವಿಚಾರಣೆಯನ್ನು ಮೂರು ದಿನ ಮುಂದಕ್ಕೆ 
ಹಾಕಿಸಿಕೊಳ್ಳಲು ಹಕ್ಕುಳ್ಳವನಾಗಿರತಕ್ಕದ್ದು. ವಿಚಾರಣಾ ಪ್ರಾಧಿಕಾರಿಯು ಅಂಥ ದಸ್ತಾವೇಜುಗಳನ್ನು ದಾಖಲೆ ಮೇಲೆ ತರುವುದಕ್ಕೆ ಮುಂಚೆ 
ಪರೀಕ್ಷಿಸುವುದಕ್ಕಾಗಿ ಸರ್ಕಾರಿ ನೌಕರನಿಗೆ ಒಂದು ಅವಕಾಶವನ್ನು ಕೊಡತಕ್ಕದ್ದು. ಹೊಸ ಸಾಕ್ಷ್ಯವನ್ನು ಹಾಜರುಪಡಿಸುವುದು ನ್ಯಾಯದ ಹಿತದೃಷ್ಟಿಯಿಂದ 
ಅವಶ್ಯವೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಡುವಲ್ಲಿ, ಅಂಥ ಹೊಸ ಸಾಕ್ಷ್ಯವನ್ನು ಒದಗಿಸಲು ಸಹ ಸರ್ಕಾರಿ ನೌಕರನಿಗೆ 
ಅನುಮತಿಸಬಹುದು. 

ಸೂಚನೆ.- ಸಾಕ್ಷ್ಯದಲ್ಲಿರುವ ಯಾವುದೇ ಕೊರತೆಯನ್ನು ತುಂಬಲು ಹೊಸ ಸಾಕ್ಷ್ಯವನ್ನು ಅನುಮತಿಸತಕ್ಕದ್ದಲ್ಲ ಅಥವಾ ತರಿಸಿಕೊಳ್ಳತಕ್ಕದ್ದಲ್ಲ 
ಅಥವಾ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳತಕ್ಕದ್ದಲ್ಲ. ಮೂಲತ: ಹಾಜರುಪಡಿಸಿದಂಥ ಸಾಕ್ಷ್ಯದಲ್ಲಿ ಅಂತರ್ನಿಹಿತ ಲೋಪ ಇರುವಲ್ಲಿ ಅಥವಾ 
ದೋಷವಿರುವಲ್ಲಿ ಮಾತ್ರ ಅಂಥ ಸಾಕ್ಷ್ಯವನ್ನು ತರಿಸಿಕೊಳ್ಳಬಹುದು. 

(16) ಶಿಸ್ತು ಪ್ರಾಧಿಕಾರಿಯ ಪರವಾಗಿ ವಾದವನ್ನು ಮುಕ್ತಾಯಗೊಳಿಸಿದಾಗ, ಸರ್ಕಾರಿ ನೌಕರನನ್ನು, ಅವನು ಇಚ್ಛಿಸಿದರೆ ಮೌಖಿಕವಾಗಿ 
ಅಥವಾ ಬರವಣಿಗೆಯಲ್ಲಿ ಅವನ ಪ್ರತಿರಕ್ಷೆಯನ್ನು ಹೇಳಲು ಅಗತ್ಯಪಡಿಸತಕ್ಕದ್ದು. ಪ್ರತಿರಕ್ಷೆಯನ್ನು ಮೌಖಿಕವಾಗಿ ಹೇಳಿದರೆ, ಅದನ್ನು ದಾಖಲಿಸತಕ್ಕದ್ದು 
ಮತ್ತು ಸರ್ಕಾರಿ ನೌಕರನನ್ನು ಆ ದಾಖಲೆಗೆ ರುಜು ಮಾಡಲು ಅಗತ್ಯಪಡಿಸತಕ್ಕದ್ದು. ಇವೆರಡೂ ಸಂದರ್ಭಗಳಲ್ಲೂ ಪ್ರತಿರಕ್ಷೆಯ ಹೇಳಿಕೆಯ ಪ್ರತಿಯನ್ನು, 
ಮಂಡನಾಧಿಕಾರಿ ಯಾರಾದರೂ ನೇಮಕಗೊಂಡಿದ್ದರೆ, ಅವರಿಗೆ ಕೊಡತಕ್ಕದ್ದು. 

(17) ಸರ್ಕಾರಿ ನೌಕರನ ಪರವಾಗಿರುವ ಸಾಕ್ಷ್ಯವನ್ನು ಆ ತರುವಾಯ ಹಾಜರುಪಡಿಸತಕ್ಕದ್ದು. ಸರ್ಕಾರಿ ನೌಕರನು ಇಚ್ಛಿಸಿದರೆ ತನ್ನ 
ಪರವಾಗಿ ತಾನೇ ವಿಚಾರಣೆಗೊಳಪಡಬಹುದು. ಸರ್ಕಾರಿ ನೌಕರನು ಹಾಜರುಪಡಿಸಿದ ಸಾಕ್ಷಿದಾರರನ್ನು ತರುವಾಯ ವಿಚಾರಣೆ ಮಾಡತಕ್ಕದ್ದು ಮತ್ತು 
ಶಿಸ್ತು ಪ್ರಾಧಿಕಾರಿಯ ಪರವಾಗಿರುವ ಸಾಕ್ಷಿದಾರರಿಗೆ ಅನ್ವಯವಾಗಬಹುದಾದ ಉಪಬಂಧಗಳಿಗೆ ಅನುಸಾರವಾಗಿ ವಿಚಾರಣಾ ಪ್ರಾಧಿಕಾರಿಯಿಂದ ಪಾಟೀ 
ಸವಾಲಿಗೆ, ಪುನಃ ವಿಚಾರಣೆಗೆ ಮತ್ತು ವಿಚಾರಣೆಗೆ ಆ ಸಾಕ್ಷಿದಾರರು ಗುರಿಯಾಗತಕ್ಕದ್ದು. 

(18) ವಿಚಾರಣಾ ಪ್ರಾಧಿಕಾರಿಯು, ಸರ್ಕಾರಿ ನೌಕರನು ತನ್ನ ವಾದವನ್ನು ಮುಕ್ತಾಯಗೊಳಿಸಿದ ತರುವಾಯ ಮತ್ತು ಆ ಸರ್ಕಾರಿ ನೌಕರನು 
ತಾನೇ ಸ್ವತಃ ವಿಚಾರಣೆಗೆ ಒಳಪಟ್ಟಿರದಿದ್ದರೆ ಸಾಕ್ಷ್ಯದಲ್ಲಿ ಸರ್ಕಾರಿ ನೌಕರನ ಎರುದ್ಧ ಕಂಡುಬರುವ ಯಾವುವೇ ಸಂದರ್ಭಗಳನ್ನು ವಿವರಿಸಲು ಅವನಿಗೆ 
ಅವಕಾಶ ಒದಗಿಸುವ ಉದ್ದೇಶಕ್ಕಾಗಿ ಸಾಕ್ಷ್ಯದಲ್ಲಿ ಅವನ ಎರುದ್ಧವಾಗಿ ಕಂಡುಬಂದಿರುವ ಆ ಸಂದರ್ಭಗಳ ಬಗ್ಗೆ ಅವನನ್ನು ಸಾಮಾನ್ಯವಾಗಿ 
ಪ್ರಶ್ನಿಸಬಹುದು. 


೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(19) ವಿಚಾರಣಾ ಪ್ರಾಧಿಕಾರಿಯು, ಸಾಕ್ಷ್ಯವನ್ನು ಹಾಜರುಪಡಿಸುವುದು ಪೂರ್ಣವಾದ ತರುವಾಯ, ಮಂಡನಾಧಿಕಾರಿ ಯಾರಾದರೂ 
ನೇಮಕಗೊಂಡಿದ್ದರೆ, ಅವರನ್ನು ಮತ್ತು ಸರ್ಕಾರಿ ನೌಕರನನ್ನು ವಿಚಾರಣೆ ಮಾಡಬಹುದು ಅಥವಾ ತಮ್ಮ ತಮ್ಮ ವಾದಗಳ ಲಿಖಿತ ಸಾರಾಂಶಗಳನ್ನು 
ದಾಖಲ್ಮಾಡಲು ಅವರು ಇಚ್ಛಿಸಿದರೆ, ಅವರಿಗೆ ಹಾಗೆ ಮಾಡಲು ಅನುಮತಿಸಬಹುದು. 

(20) ಆರೋಪಗಳ ಪಟ್ಟಿಯನ್ನು ಯಾವ ಸರ್ಕಾರಿ ನೌಕರನಿಗೆ ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನು, ಆ ಉದ್ದೇಶಕ್ಕಾಗಿ 
ನಿರ್ದಿಷ್ಟಪಡಿಸಿದ ದಿನಾಂಕದಂದು ಅಥವಾ ಅದಕ್ಕಿಂತ ಮುಂಚೆ ಪ್ರತಿರಕ್ಷೆಯ ಲಿಖತ ಹೇಳಿಕೆಯನ್ನು ಸಲ್ಲಿಸದಿದ್ದರೆ ಅಥವಾ ವಿಚಾರಣಾ ಪ್ರಾಧಿಕಾರಿಯ 
ಮುಂದೆ ಖುದ್ದಾಗಿ ಹಾಜರಾಗದಿದ್ದರೆ ಅಥವಾ ವಿಚಾರಣೆಯ ಯಾವುದೇ ಹಂತದಲ್ಲಿ ಈ ನಿಯಮದ ಉಪಬಂಧಗಳನ್ನು ಪಾಲಿಸಲು ತಪ್ಪಿದರೆ ಅಥವಾ 
ನಿರಾಕರಿಸಿದರೆ, ವಿಚಾರಣಾ ಪ್ರಾಧಿಕಾರಿಯು ಏಕಪಕ್ಷೀಯವಾಗಿ ವಿಚಾರಣೆಯನ್ನು ನಡೆಸಬಹುದು. 

(21) (ಎ) 8ನೇ ನಿಯಮದ (1ರಿಂದ (19ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಲು ಸಕ್ಷಮನಾಗಿರುವ, ಆದರೆ 8ನೇ ನಿಯಮದ (೪) ರಿಂದ (೪11ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿಲ್ಲದಿರುವ, ಶಿಸ್ತು ಪ್ರಾಧಿಕಾರಿಯು ಯಾವುದೇ ಆರೋಪ ವಿಷಯಗಳನ್ನು ತಾನೇ ಸ್ವತಃ ವಿಚಾರಣೆ ಮಾಡಿರುವಲ್ಲಿ 
ಅಥವಾ ವಿಚಾರಣೆ ಮಾಡಿಸಿರುವಲ್ಲಿ ಮತ್ತು ಆ ಪ್ರಾಧಿಕಾರಿಯು ತನ್ನದೇ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಆ ಪ್ರಾಧಿಕಾರಿಯು 
ನೇಮಕಮಾಡಿದ ಯಾರೇ ವಿಚಾರಣಾ ಪ್ರಾಧಿಕಾರಿಯ ಯಾವುವೇ ನಿರ್ಣಯಗಳ ಮೇಲಣ ತನ್ನ ತೀರ್ಮಾನವನ್ನು ಗಮನದಲ್ಲಿಟ್ಟುಕೊಂಡು, 8ನೇ 
ನಿಯಮದ (೪) ರಿಂದ  (೪೫॥1)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದ೦ಡನೆಗಳನ್ನು ಸರ್ಕಾರಿ ನೌಕರನ ಮೇಲೆ ವಿಧಿಸಬೇಕೆಂದು 
ಅಭಿಪ್ರಾಯಪಟ್ಟರೆ, ಆ ಪ್ರಾಧಿಕಾರಿಯು (೪) ರಿಂದ (110ರ ವರೆಗಿನ ದಂಡನೆಗಳನ್ನು ವಿಧಿಸಲು ಸಕ್ಷಮನಾಗಿರುವಂಥ ಶಿಸ್ತು ಪ್ರಾಧಿಕಾರಿಗೆ ವಿಚಾರಣೆಯ 
ದಾಖಲೆಗಳನ್ನು ಕಳುಹಿಸತಕ್ಕದ್ದು. 

(ಬಿ) ಯಾವ ಶಿಸ್ತುಪ್ರಾಧಿಕಾರಿಗೆ ದಾಖಲೆಗಳನ್ನು ಹಾಗೆ ಕಳುಹಿಸಲಾಗಿದೆಯೋ ಆ ಶಿಸ್ತು ಪ್ರಾಧಿಕಾರಿಯು ದಾಖಲೆಯಲ್ಲಿನ ಸಾಕ್ಷ್ಯದ ಆಧಾರದ 
ಮೇಲೆ ಕ್ರಮವನ್ನು ಜರುಗಿಸಬಹುದೆಂದು ಅಥವಾ ಯಾರೇ ಸಾಕ್ಷಿದಾರರನ್ನು ಇನ್ನಷ್ಟು ಪರೀಕ್ಷಿಸುವುದು ನ್ಯಾಯದ ಹಿತದೃಷ್ಟಿಯಿಂದ ಅವಶ್ಯವೆಂದು ಆ 
ಪ್ರಾಧಿಕಾರಿಯು ಅಭಿಪ್ರಾಯಪಡುವಲ್ಲಿ, ಸಾಕ್ಷಿದಾರನನ್ನು ಪುನಃ ಕರೆಸಿಕೊಳ್ಳಬಹುದು ಮತ್ತು ಸಾಕ್ಷಿದಾರನನ್ನು ವಿಚಾರಣೆ ಮಾಡಬಹುದು, ಪಾಟೀಸವಾಲು 
ಮಾಡಬಹುದು ಹಾಗೂ ಪುನಃ ವಿಚಾರಣೆ ಮಾಡಬಹುದು ಮತ್ತು ಈ ನಿಯಮಗಳಿಗೆ ಅನುಸಾರವಾಗಿ ತಾನು ಸೂಕ್ತವೆಂದು ಭಾವಿಸಬಹುದಾದಂಥ 
ದಂಡನೆಯನ್ನು ಸರ್ಕಾರಿ ನೌಕರನ ಮೇಲೆ ವಿಧಿಸಬಹುದು. 

(22) ಯಾರೇ ವಿಚಾರಣಾ ಪ್ರಾಧಿಕಾರಿಯು, ವಿಚಾರಣೆಯಲ್ಲಿ ಪೂರ್ಣ ಸಾಕ್ಷ್ಯವನ್ನು ಅಥವಾ ಅದರ ಯಾವುದೇ ಭಾಗವನ್ನು 
ಆಲಿಸಿದ ಮತ್ತು ದಾಖಲಿಸಿದ ತರುವಾಯ, ವಿಚಾರಣೆಯ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವುದು ನಿಂತುಹೋಗಿರುವಾಗಲೆಲ್ಲಾ ಮತ್ತು ಅವನ 
ಸ್ಥಾನದಲ್ಲಿ ಅಂಥ ಆಧಿಕಾರವ್ಯಾಪ್ತಿಯನ್ನು ಹೊಂದಿರುವಂಥ ಮತ್ತು ಚಲಾಯಿಸುವಂಥ ಬೇರೊಬ್ಬ ವಿಚಾರಣಾ ಪ್ರಾಧಿಕಾರಿಯು ಬಂದಾಗ, ಹಾಗೆ ಬಂದ 
ಆ ವಿಚಾರಣಾ ಪ್ರಾಧಿಕಾರಿಯು, ಹಿ೦ದಿನ ವಿಚಾರಣಾಧಿಕಾರಿಯು ಹಾಗೆ ದಾಖಲಿಸಿದ ಅಥವಾ ಹಿಂದಿನ ವಿಚಾರಣಾಧಿಕಾರಿಯು ಭಾಗಶಃ ದಾಖಲಿಸಿದ 
ಮತ್ತು ತಾನು ಸ್ಪತಃ ಭಾಗಶಃ ದಾಖಲಿಸಿದ ಸಾಕ್ಷ್ಯದ ಮೇಲೆ ಕ್ರಮ ಜರುಗಿಸಬಹುದು: 

ಪರಂತು, ಯಾರ ಸಾಕ್ಷ್ಯವನ್ನು ಈಗಾಗಲೇ ದಾಖಲಿಸಲಾಗಿದೆಯೋ ಆ ಯಾರೇ ಸಾಕ್ಷಿದಾರರನ್ನು ಮತ್ತಷ್ಟು ವಿಚಾರಣೆ ಮಾಡುವುದು 
ನ್ಯಾಯದ ಹಿತದೃಷ್ಟಿಯಿಂದ ಅವಶ್ಯವೆಂದು ನಂತರ ಬಂದ ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಟ್ಟಲ್ಲಿ, ಅವರು ಇಲ್ಲಿ ಈ ಹಿಂದೆ 
ಉಪಬಂಧಿಸಲಾದಂತೆ ಅಂಥ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳಬಹುದು, ವಿಚಾರಣೆ ಮಾಡಬಹುದು, ಪಾಟೀ ಸವಾಲು ಮಾಡಬಹುದು 
ಮತ್ತು ಪುನಃ ವಿಚಾರಣೆ ಮಾಡಬಹುದು. 

(22ಎ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, ಶಿಸ್ತು ವ್ಯವಹರಣೆಯನ್ನು ಎದುರಿಸುತ್ತಿರುವ ಸರ್ಕಾರಿ ನೌಕರನನ್ನು, ಅಂಥ ಶಿಸ್ತು 
ವ್ಯವಹರಣೆಯನ್ನು ಪ್ರಾರಂಭಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯ ಹೊರಗೆ ವರ್ಗಾವಣೆ ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ ಅಥವಾ ಅನ್ಯಥಾ 
ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಪ್ರಾಧಿಕಾರಿಯು ಈ ನಿಯಮಗಳಿಗನುಸಾರವಾಗಿ, ಅಂಥ ಸರ್ಕಾರಿ ನೌಕರನ ಮೇಲಿನ ಆರೋಪಗಳ ವಿಷಯಗಳ ಬಗ್ಗೆ 
ವಿಚಾರಣೆಯನ್ನು ಮುಂದುವರಿಸತಕ್ಕದ್ದು ಮತ್ತು ಮುಕ್ತಾಯಗೊಳಿಸತಕ್ಕದ್ದು ಅಥವಾ ಮುಂದುವರಿಯುವಂತೆ ಮಾಡತಕ್ಕದ್ದು ಮತ್ತು 
ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಸರ್ಕಾರಿ ನೌಕರನು ಯಾರ ಅಧಿಕಾರ ವ್ಯಾಪ್ತಿಯೊಳಗೆ ಪ್ರಸ್ತುತ ಕೆಲಸ ಮಾಡುತ್ತಿರುವನೋ ಆ ಶಿಸ್ತು 
ಪ್ರಾಧಿಕಾರಿಗೆ ವ್ಯವಹರಣೆಗಳ ಸಂಪೂರ್ಣ ದಾಖಲೆಯನ್ನು ಕಳಿಸತಕ್ಕದ್ದು ಮತ್ತು ಆ ತರುವಾಯ ಆ ಶಿಸ್ತು ಪ್ರಾಧಿಕಾರಿಯು ದಾಖಲೆಯಲ್ಲಿನ ಸಾಕ್ಷ್ಯದ 
ಆಧಾರದ ಮೇಲೆ ಅಥವಾ ನ್ಯಾಯದ ಹಿತದೃಷ್ಟಿಯಿಂದ ಸಾಕ್ಷಿದಾರರ ಪೈಕಿ ಯಾರೇ ಸಾಕ್ಷಿದಾರರನ್ನು ಮತ್ತಷ್ಟು ವಿಚಾರಣೆ ಮಾಡುವುದು ಅವಶ್ಯವೆಂದು 
ಅಭಿಪ್ರಾಯಪಟ್ಟರೆ, ಸಾಕ್ಷಿದಾರನನ್ನು ಪುನಃ ಕರೆಸಬಹುದು, ವಿಚಾರಣೆ ಮಾಡಬಹುದು, ಪಾಟೀ ಸವಾಲು ಮಾಡಬಹುದು ಅಥವಾ ಮರು ವಿಚಾರಣೆ 
ಮಾಡಬಹುದು ಮತ್ತು ಈ ನಿಯಮಗಳಿಗನುಸಾರವಾಗಿ, ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಆದೇಶವನ್ನು ಹೊರಡಿಸಬಹುದು.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 95, ದಿನಾಂಕ 7.3.2002ರ ಮೂಲಕ 11.4.2002 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(23) (1) ವಿಚಾರಣೆಯು ಮುಕ್ತಾಯಗೊಂಡ ತರುವಾಯ, ವರದಿಯನ್ನು ಸಿದ್ಧಪಡಿಸತಕ್ಕದ್ದು ಮತ್ತು ಅದರಲ್ಲಿ,- 

(ಎ) ಆರೋಪ ವಿಷಯಗಳ ಪಟ್ಟಿ ಮತ್ತು ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆ; 

(ಬಿ) ಪ್ರತಿಯೊಂದು ಆರೋಪ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರನ ಪ್ರತಿರಕ್ಷೆ; 


ಠ 


(ಸಿ) ಪ್ರತಿಯೊಂದು ಆರೋಪ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯದ ನಿರ್ಧಾರಣೆ; 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೧೯ 





(ಡಿ) ಪ್ರತಿಯೊಂದು ಆರೋಪ ವಿಷಯದ ಮೇಲೆ ನಿರ್ಣಯ ಮತ್ತು ಆ ಬಗೆಗಿನ ಸಮರ್ಥನೆಗಳು 
- ಒಳಗೊಂಡಿರತಕ್ಕದ್ದು. 

ವಿವರಣೆ.- ವಿಚಾರಣೆಯ ವ್ಯವಹರಣೆಯು, ಯಾವುದೇ ಆರೋಪ ವಿಷಯವು ಮೂಲ ಆರೋಪ ವಿಷಯಗಳಿಗಿಂತ ಭಿನ್ನವಾದುದೆಂಬುದನ್ನು 
ರುಜುವಾತುಪಡಿಸುತ್ತದೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಟ್ಟರೆ, ಅಂಥ ಆರೋಪ ವಿಷಯಗಳ ಮೇಲೆಯೂ ತನ್ನ ನಿರ್ಣಯಗಳನ್ನು 
ಅವರು ದಾಖಲಿಸಬಹುದು: 

ಪರಂತು, ಅಂಥ ಆರೋಪ ವಿಷಯದ ಮೇಲಣ ನಿರ್ಣಯಗಳನ್ನು ಯಾವ ಸಂಗತಿಗಳ ಮೇಲೆ ಅಂಥ ಆರೋಪದ ವಿಷಯವು 
ಆಧಾರಿತವಾಗಿದೆಯೋ ಆ ಸಂಗತಿಗಳನ್ನು ಸರ್ಕಾರಿ ನೌಕರನು, ಒಪ್ಪಿಕೊಂಡಿದ್ದ ಹೊರತು ಅಥವಾ ಅಂಥ ಆರೋಪ ವಿಷಯದ ಬಗ್ಗೆ ತನ್ನ 
ಪ್ರತಿವಾದವನ್ನು ಮಂಡಿಸಲು ಅವನಿಗೆ ಸೂಕ್ತ ಅವಕಾಶವನ್ನು ಕೊಟ್ಟಿದ್ದ ಹೊರತು ದಾಖಲಿಸತಕ್ಕದ್ದಲ್ಲ. 

(1) ವಿಚಾರಣಾ ಪ್ರಾಧಿಕಾರಿಯು, ತಾನೇ ಶಿಸ್ತು ಪ್ರಾಧಿಕಾರಿಯಾಗಿರದಿದ್ದರೆ, ಶಿಸ್ತು ಪ್ರಾಧಿಕಾರಿಗೆ ವಿಚಾರಣೆಯ ದಾಖಲೆಗಳನ್ನು 
ಕಳುಹಿಸಿಕೊಡತಕ್ಕದ್ದು, ಅವುಗಳಲ್ಲಿ,- 

(ಎ) (1)ನೇ ಖಂಡದ ಮೇರೆಗೆ ತಾನು ಸಿದ್ಧಪಡಿಸಿದ ವರದಿ ; 

(ಬಿ) ಸರ್ಕಾರಿ ನೌಕರನು ಸಲ್ಲಿಸಿದ ಪ್ರತಿರಕ್ಷೆಯ ಲಿಖಿತ ಹೇಳಿಕೆ ಯಾವುದಾದರೂ ಇದ್ದರೆ, ಅದು; 

(ಸಿ) ವಿಚಾರಣಾ ಕಾಲದಲ್ಲಿ ಹಾಜರುಪಡಿಸಿದ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯ; 

(ಡಿ) ವಿಚಾರಣಾ ಕಾಲದಲ್ಲಿ ಮಂಡನಾಧಿಕಾರಿಯು ಅಥವಾ ಸರ್ಕಾರಿ ನೌಕರನು ಅಥವಾ ಅವರಿಬ್ಬರೂ ದಾಖಲ್ಮಾಡಿದ ಲಿಖತ 

ಸಾರಾಂಶ ಯಾವುವಾದರೂ ಇದ್ದರೆ ಅವು; ಮತ್ತು 

(ಇ) ವಿಚಾರಣೆಗೆ ಸಂಬಂಧಿಸಿದಂತೆ ಶಿಸ್ತು ಪ್ರಾಧಿಕಾರಿಯು ಮತ್ತು ವಿಚಾರಣಾ ಪ್ರಾಧಿಕಾರಿಯು ಮಾಡಿದ ಆದೇಶಗಳು 

ಯಾವುವಾದರೂ ಇದ್ದರೆ, ಅವು 
- ಒಳಗೊಂಡಿರತಕ್ಕದ್ದು. 

11ಎ. ವಿಚಾರಣಾ ವರದಿಯ ಮೇಲೆ ಕ್ರಮ.- (1) ಶಿಸ್ತು ಪ್ರಾಧಿಕಾರಿಯು, ತಾನೇ ವಿಚಾರಣಾ ಪ್ರಾಧಿಕಾರಿಯಾಗಿಲ್ಲದಿದ್ದರೆ, ತಾನು ಲಿಖಿತದಲ್ಲಿ 
ಕಾರಣಗಳನ್ನು ದಾಖಲಿಸಿ, ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಮತ್ತು ವರದಿಗಾಗಿ ವಿಚಾರಣಾ ಪ್ರಾಧಿಕಾರಿಗೆ ಪ್ರಕರಣವನ್ನು ವಾಪಸು ಕಳಿಸಬಹುದು ಮತ್ತು 
ವಿಚಾರಣಾ ಪ್ರಾಧಿಕಾರಿಯು ಆ ತರುವಾಯ ಸಾಧ್ಯವಾದಷ್ಟು ಮಟ್ಟಿಗೆ 11ನೇ ನಿಯಮದ ಉಪಬಂಧಗಳಿಗನುಸಾರವಾಗಿ ಇನ್ನೂ ಹೆಚ್ಚಿನ ವಿಚಾರಣೆ 
ನಡೆಸಲು ಕ್ರಮ ಕೈಗೊಳ್ಳತಕ್ಕದ್ದು. 

(2) ಶಿಸ್ತು ಪ್ರಾಧಿಕಾರಿಯು, ಆರೋಪದ ಯಾವುದೇ ವಿಷಯದ ಮೇಲೆ ವಿಚಾರಣಾ ಪ್ರಾಧಿಕಾರಿಯ ನಿರ್ಣಯಗಳನ್ನು ಒಪ್ಪದಿದ್ದರೆ, ಹಾಗೆ 
ಒಪ್ಪದಿರುವುದಕ್ಕೆ ತನ್ನ ಕಾರಣಗಳನ್ನು ದಾಖಲಿಸತಕ್ಕದ್ದು ಮತ್ತು ದಾಖಲೆಯಲ್ಲಿರುವ ಸಾಕ್ಷ್ಯವು ಆ ಉದ್ದೇಶಕ್ಕಾಗಿ ಸಾಕಷ್ಟಿದ್ದರೆ ಅಂಥ ಆರೋಪದ ಮೇಲೆ 
ತನ್ನ ನಿರ್ಣಯಗಳನ್ನು ದಾಖಲಿಸತಕ್ಕದ್ದು. 

(3) ಶಿಸ್ತು ಪ್ರಾಧಿಕಾರಿಯು ಎಲ್ಲ ಅಥವಾ ಯಾವುದೇ ಆರೋಪ ವಿಷಯಗಳ ಮೇಲಿನ ತನ್ನ ನಿರ್ಣಯಗಳನ್ನು ಗಮನದಲ್ಲಿರಿಸಿಕೊಂಡು 
[ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಅಥವಾ ಹೆಚ್ಚು ದಂಡನೆಗಳನ್ನು]' ಸರ್ಕಾರಿ ನೌಕರನ ಮೇಲೆ ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, 
ಅವರು 12ನೇ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಅಂಥ ದಂಡನೆಯನ್ನು ವಿಧಿಸುವ ಆದೇಶವನ್ನು ಮಾಡಬಹುದು: 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 70 ಎಸ್‌ಎಸ್‌ಆರ್‌ 76, ದಿನಾ೦ಕ 15.11977ರ ಮೂಲಕ ಉಪನಿಯಮ (ತಿನ್ನು ತಿದ್ದುಪಡಿ ಮಾಡಲಾಗಿದೆ. 

ಪರಂತು, ಆಯೋಗದೊಡನೆ ಸಮಾಲೋಚಿಸುವುದು ಅವಶ್ಯವಿರುವಂಥ ಪ್ರತಿಯೊಂದು ಪ್ರಕರಣದಲ್ಲಿ, ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ 
ನೌಕರನ ಮೇಲೆ ವಿಧಿಸಬೇಕೆಂದು ಪ್ರಸ್ತಾವಿಸಿದ ದಂಡನೆಗಳ ಮೇಲೆ ಆಯೋಗದ ಸಲಹೆಗಾಗಿ ವಿಚಾರಣಾ ದಾಖಲೆಯನ್ನು ಆಯೋಗಕ್ಕೆ 
ಕಳಿಸಿಕೊಡತಕ್ಕದ್ದು ಮತ್ತು ಸರ್ಕಾರಿ ನೌಕರನ ಮೇಲೆ ಯಾವುದೇ ದಂಡನೆಯನ್ನು ವಿಧಿಸುವ ಯಾವುದೇ ಆದೇಶವನ್ನು ಮಾಡುವುದಕ್ಕೆ ಮುಂಚೆ ಅಂಥ 
ಸಲಹೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು. 

(4) XXX] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 70, ಎಸ್‌ಎಸ್‌ಆರ್‌ 76, ದಿನಾಂಕ 15.77ರ ಮೂಲಕ ಉಪ ನಿಯಮ (4) ನ್ನು ಬಿಟ್ಟುಬಿಡಲಾಗಿದೆ, (ಕೆಜಿಡಿ 
20.177, ಜಿಎಸ್‌ಎಸ್‌ಆರ್‌ 29) 

12. ಲಘು ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ.- (1) 11ಎ ನಿಯಮದ (3)ನೇ ಉಪನಿಯಮದ ಉಪಬಂಧಗಳಿಗೊಳಪಟ್ಟು, 8ನೇ 
ನಿಯಮದ (1 ರಿಂದ (1ಎ)ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಸರ್ಕಾರಿ ನೌಕರನಿಗೆ ವಿಧಿಸುವ 
ಯಾವುದೇ ಆದೇಶವನ್ನು,- 

(ಎ) ಸರ್ಕಾರಿ ನೌಕರನಿಗೆ ಅವನ ವಿರುದ್ಧ ಕ್ರಮ ಕೈಗೊಳ್ಳುವ ಪ್ರಸ್ತಾವವನ್ನು ಮತ್ತು ಯಾವ ದುರ್ನಡತೆಯ ಅಥವಾ ದುರ್ವರ್ತನೆಯ 
ಮೇಲೆ ಕ್ರಮ ಕೈಕೊಳ್ಳಲು ಪ್ರಸ್ತಾವಿಸಲಾಗಿದೆಯೋ ಆ ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಗಳನ್ನು ಲಿಖಿತದಲ್ಲಿ ತಿಳಿಸಿದ ತರುವಾಯ 
ಹೊರತು ಮತ್ತು ಆ ಪ್ರಸ್ತಾವದ ವಿರುದ್ಧ ಅವನು ಇಚ್ಛಿಸಬಹುದಾದಂಥ ಮನವಿಯನ್ನು ಮಾಡಿಕೊಳ್ಳಲು ಅವನಿಗೆ ಸಮಂಜಸವಾದ ಅವಕಾಶವನ್ನು 
ಕೊಟ್ಟ ತರುವಾಯ ಹೊರತು; 


೧೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಬಿ) ಯಾವ ಪ್ರಕರಣದಲ್ಲಿ ಶಿಸ್ತು ಪ್ರಾಧಿಕಾರಿಯು ವಿಚಾರಣೆ ನಡೆಸುವುದು ಅವಶ್ಯವೆಂದು ಅಭಿಪ್ರಾಯ ಪಡುವನೋ ಅಂಥ ಪ್ರತಿಯೊಂದು 
ಪ್ರಕರಣದಲ್ಲಿ, 11ನೇ ನಿಯಮದ (3)ರಿಂದ (23)ರ ವರೆಗಿನ ಉಪನಿಯಮಗಳಲ್ಲಿ ಗೊತ್ತುಪಡಿಸಿದ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿದ ತರುವಾಯ 
ಹೊರತು: 

[[ಪರಂತು, 11ನೇ ನಿಯಮದ (3)ರಿಂದ (23)ರ ವರೆಗಿನ ಉಪನಿಯಮಗಳಲ್ಲಿ ಗೊತ್ತುಪಡಿಸಿದ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸದೆಯೇ, 
ಸಂಚಿತ ಪರಿಣಾಮಸಹಿತ ವೇತನ ಬಡ್ತಿಗಳನ್ನು ತಡೆಹಿಡಿಯುವ ದಂಡನೆಯನ್ನು ವಿಧಿಸುವ ಆದೇಶವನ್ನು ಮಾಡತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 97, ದಿನಾ೦ಕ 1.9.1998ರ ಮೂಲಕ 19.98 ರಿ೦ದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. (ಕೆಜಿಡಿ 
7.9.98) 

(ಸಿ) (ಎ) ಖಂಡದ ಮೇರೆಗೆ ಸರ್ಕಾರಿ ನೌಕರನು ಸಲ್ಲಿಸಿದ ಮನವಿ ಯಾವುದಾದರೂ ಇದ್ದರೆ, ಅದನ್ನು, ಮತ್ತು (ಬಿ) ಖಂಡದ ಮೇರೆಗೆ 
ನಡೆಸಿದ ವಿಚಾರಣೆಯ ದಾಖಲೆಯು ಯಾವುದಾದರೂ ಇದ್ದರೆ, ಅದನ್ನು ಪರಿಗಣಿಸಿದ ತರುವಾಯ ಹೊರತು; 

(ಡಿ) ದುರ್ನಡತೆಯ ಅಥವಾ ದುರ್ವರ್ತನೆಯ ಪ್ರತಿಯೊಂದು ಆರೋಪಣೆಯ ಮೇಲೆ ನಿರ್ಣಯವನ್ನು ದಾಖಲಿಸಿದ ತರುವಾಯ 
ಹೊರತು; ಮತ್ತು 

(ಇ) ಆಯೋಗದೊಡನೆ ಸಮಾಲೋಚನೆ ನಡೆಸುವುದು ಅವಶ್ಯವಿರುವಲ್ಲಿ, ಅದರೊಂದಿಗೆ ಅಂಥ ಸಮಾಲೋಚನೆ ನಡೆಸಿದ ತರುವಾಯ 
ಹೊರತು 

- ಮಾಡತಕ್ಕದಲ್ಲ. 


ಇದನ್‌ 


(2) ಅಂಥ ಪ್ರಕರಣಗಳಲ್ಲಿ ವ್ಯವಹರಣೆಗಳ ದಾಖಲೆಯು,- 

(1) ಸರ್ಕಾರಿ ನೌಕರನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಪ್ರಸ್ತಾವದ ಬಗ್ಗೆ ಸರ್ಕಾರಿ ನೌಕರನಿಗೆ ತಿಳಿವಳಿಕೆಯ ಪ್ರತಿಯನ್ನು; 

(1) ಅವನಿಗೆ ಕೊಟ್ಟ ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯ ಪ್ರತಿಯನ್ನು; 

(11) ಅವನ ಮನವಿ ಯಾವುದಾದರೂ ಇದ್ದರೆ, ಅದನ್ನು; 

(iv) ವಿಚಾರಣೆಯ ಕಾಲದಲ್ಲಿ ಹಾಜರುಪಡಿಸಿದ ಸಾಕ್ಷ್ಯವನ್ನು; 

(1) ಆಯೋಗದ ಸಲಹೆ ಯಾವುದಾದರೂ ಇದ್ದರೆ, ಅದನ್ನು; 

(೪1) ದುರ್ನಡತೆಯ ಅಥವಾ ದುರ್ವರ್ತನೆಯ ಪ್ರತಿಯೊಂದು ಆರೋಪಣೆಯ ಮೇಲಣ ನಿರ್ಣಯಗಳನ್ನು; ಮತ್ತು 

(vii) ಪ್ರಕರಣದ ಮೇಲಣ ಆದೇಶಗಳನ್ನು, ಆ ಸಂಬಂಧವಾದ ಕಾರಣಗಳ ಸಹಿತ 

- ಒಳಗೊಂಡಿರತಕ್ಕದ್ದು. 

12ಎ. ಆದೇಶಗಳನ್ನು ತಿಳಿಸುವುದು.- ಶಿಸ್ತು ಪ್ರಾಧಿಕಾರಿಯು ಮಾಡಿದ ಆದೇಶಗಳನ್ನು ಸರ್ಕಾರಿ ನೌಕರನಿಗೆ ತಿಳಿಸತಕ್ಕದ್ದು ಮತ್ತು ಅವನಿಗೆ, 
ಶಿಸ್ತು ಪ್ರಾಧಿಕಾರಿಯು ವಿಚಾರಣೆಯನ್ನೇನಾದರೂ ನಡೆಸಿದ್ದರೆ, ಅದರ ವರದಿಯ ಪ್ರತಿಯನ್ನು ಮತ್ತು ಪ್ರತಿಯೊಂದು ಆರೋಪ ವಿಷಯದ ಮೇಲೆ ಅವರ 
ನಿರ್ಣಯಗಳ ಪ್ರತಿಯನ್ನು ಅಥವಾ ಶಿಸ್ತು ಪ್ರಾಧಿಕಾರಿಯು ವಿಚಾರಣಾ ಪ್ರಾಧಿಕಾರಿಯಾಗಿಲ್ಲದಿದ್ದರೆ, ವಿಚಾರಣಾ ಪ್ರಾಧಿಕಾರಿಯ ವರದಿಯ ಪ್ರತಿಯನ್ನು 
ಮತ್ತು ವಿಚಾರಣಾ ಪ್ರಾಧಿಕಾರಿಯ ನಿರ್ಣಯಗಳನ್ನು ಶಿಸ್ತು ಪ್ರಾಧಿಕಾರಿಯು ಒಪ್ಪದಿರುವುದಕ್ಕೆ ಕಾರಣಗಳು ಯಾವುವಾದರೂ ಇದ್ದರೆ, ಆ ಸಂಕ್ಷಿಪ್ತ 
ಕಾರಣಗಳೊಂದಿಗೆ ಶಿಸ್ತು ಪ್ರಾಧಿಕಾರಿಯ ನಿರ್ಣಯಗಳ ವಿವರಣೆಯ ಪ್ರತಿಯನ್ನು (ಅವನಿಗೆ ಅವುಗಳನ್ನು ಈಗಾಗಲೇ ಒದಗಿಸಿರದಿದ್ದರೆ) ಮತ್ತು 14ಎ 
ನಿಯಮದ ಮೇರೆಗೆ [ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು]' ವಿಚಾರಣೆ ನಡೆಸಿರುವಲ್ಲಿ, [ಲೋಕಾಯುಕ್ತರ ಅಥವಾ ಸಂದರ್ಭಾನುಸಾರ 
ಉಪಲೋಕಾಯುಕ್ತರ]' ಶಿಫಾರಸುಗಳೊಂದಿಗೆ ವಿಚಾರಣಾ ಅಧಿಕಾರಿಯ ನಿರ್ಣಯಗಳ ಪ್ರತಿಯನ್ನು ಮತ್ತು ಆಯೋಗವು ಮಾಡಿದ ಸಲಹೆ 
ಯಾವುದಾದರೂ ಇದ್ದರೆ, ಅದರ ಪ್ರತಿಯನ್ನು ಸಹ ಮತ್ತು, ಶಿಸ್ತು ಪ್ರಾಧಿಕಾರಿಯು ಆಯೋಗದ ಸಲಹೆಯನ್ನು ಒಪ್ಪಿಕೊಳ್ಳದಿದ್ದರೆ, ಹಾಗೆ 
ಒಪ್ಪಿಕೊಳ್ಳದಿರುವುದಕ್ಕೆ, ಇರುವ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು ಒದಗಿಸತಕ್ಕದ್ದು] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 86, ದಿನಾಂಕ 7.5.86 ಕೆಜಿಡಿ 7.5.86ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ಪರಂತು, ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು ದೋಷಮುಕ್ತನನ್ನಾಗಿ ಮಾಡಿದ್ದರೆ ಅಥವಾ ಅಂಥ ದಸ್ತಾವೇಜುಗಳನ್ನು ಸರ್ಕಾರಿ 
ನೌಕರನಿಗೆ ಈಗಾಗಲೇ ಒದಗಿಸಿದ್ದರೆ, ಸದರಿ ದಸ್ತಾವೇಜುಗಳ ಪ್ರತಿಗಳನ್ನು ಒದಗಿಸುವುದು ಅವಶ್ಯಕವಾಗಿರತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 34 ಎಸ್‌ಎಸ್‌ಆರ್‌ 76, ದಿನಾಂಕ 7.7.76, ಕೆಜಿಡಿ 22.7.76ರ ಮೂಲಕ ಸೇರಿಸಲಾಗಿದೆ. 

13. ಜಂಟಿ ವಿಚಾರಣೆ.- (1) ಇಬ್ಬರು ಅಥವಾ ಹೆಚ್ಚು ಸರ್ಕಾರಿ ನೌಕರರು ಯಾವುದೇ ಪ್ರಕರಣಕ್ಕೆ ಸಂಬ೦ಧಪಟ್ಟಿದ್ದರೆ, ಸರ್ಕಾರವು ಅಥವಾ 
ಅಂಥ ಎಲ್ಲ ಸರ್ಕಾರಿ ನೌಕರರನ್ನು ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿರುವ ಇತರ ಯಾರೇ ಪ್ರಾಧಿಕಾರಿಯು, 
ಒಂದೇ ವ್ಯವಹರಣೆಯಲ್ಲಿ ಅವರೆಲ್ಲರ ಮೇಲೆ ಶಿಸ್ತು ಕ್ರಮ ಕೈಕೊಳ್ಳುವಂತೆ ಶಿಸ್ತು ಪ್ರಾಧಿಕಾರಿಗೆ ನಿರ್ದೇಶಿಸಿ ಆದೇಶ ಮಾಡಬಹುದು: 

(ಪರಂತು, ಅಂಥ ಸರ್ಕಾರಿ ನೌಕರನ ಮೇಲೆ ವಜಾ ದಂಡನೆಯನ್ನು ವಿಧಿಸಲು ಸಕ್ಷಮರಾದ ಪ್ರಾಧಿಕಾರಿಗಳು ಬೇರೆ ಬೇರೆಯಾಗಿದ್ದರೆ 
ಒಂದೇ ವ್ಯವಹರಣೆಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕಾಗಿ ಆದೇಶವನ್ನು ಅಂಥ ಪ್ರಾಧಿಕಾರಿಗಳ ಪೈಕಿ ಉನ್ನತ ಪ್ರಾಧಿಕಾರಿಯು ಇತರರ ಸಮ್ಮತಿ ಪಡೆದು 
ಮಾಡಬಹುದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾ೦ಕ 12.12.1973ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ ದಿನಾಂಕ 24.174) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೨೧ 





(2) 9ನೇ ನಿಯಮದ (3)ನೇ ಉಪನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಅಂಥ ಯಾವುದೇ ಆದೇಶದಲ್ಲಿ,- 

(1) ಅಂಥ ಒಂದೇ ವ್ಯವಹರಣೆಯ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯಾಗಿ ಯಾವ ಪ್ರಾಧಿಕಾರಿಯು ಕಾರ್ಯನಿರ್ವಹಿಸಬಹುದೋ ಆ 

ಪ್ರಾಧಿಕಾರಿಯನ್ನು; 

(11) 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಯಾವ ದಂಡನೆಗಳನ್ನು ವಿಧಿಸಲು ಅಂಥ ಶಿಸ್ತು ಪ್ರಾಧಿಕಾರಿಯು ಸಕ್ಷಮನಾಗಿರತಕ್ಕದ್ದೋ 

ಆ ದಂಡನೆಗಳನ್ನು; ಮತ್ತು 
(i 1ನೇ ಮತ್ತು 1ಎ]' ನಿಯಮಗಳಲ್ಲಿ ಅಥವಾ 12ನೇ ನಿಯಮದಲ್ಲಿ ಗೊತ್ತುಪಡಿಸಿದ ಕಾರ್ಯವಿಧಾನವನ್ನು ಆ ವ್ಯವಹರಣೆಯಲ್ಲಿ 
ಅನುಸರಿಸಬೇಕೇ ಎಂಬುದನ್ನು 
- ನಿರ್ದಿಷ್ಟಪಡಿಸತಕ್ಕದ್ದು. 
1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73ರ ಮೂಲಕ 24.174 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
14. ಕೆಲವು ಸಂದರ್ಭಗಳಲ್ಲಿ ವಿಶೇಷ ಕಾರ್ಯವಿಧಾನ.- '[11 ರಂದ 13ರ ವರೆಗಿನ ನಿಯಮಗಳಲ್ಲಿ]' ಏನೇ ಒಳಗೊಂಡಿದ್ದರೂ.- 
1. ಅಧಿಸೂಚನೆ ಸಂಖ್ಯೆ ಜಿಎಡಿ ಎಸ್‌ಎಸ್‌ಆರ್‌ 69, ದಿನಾಂಕ 12.12.73ರ ಮೂಲಕ 24.174 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(1) ಕ್ರಿಮಿನಲ್‌ ಆರೋಪದ ಮೇಲೆ ಸರ್ಕಾರಿ ನೌಕರನು ಅಪರಾಧ ನಿರ್ಣೀತನಾಗಿರುವುದಕ್ಕೆ ಯಾವ ನಡತೆಯು 

ಎಡೆಮಾಡಿಕೊಟ್ಟದೆಯೋ ಆ ನಡತೆಯ ಆಧಾರದ ಮೇಲೆ ಅವನಿಗೆ ದಂಡನೆಯನ್ನು ವಿಧಿಸಿರುವಲ್ಲಿ; ಅಥವಾ 

(11) ಸಂಬಂಧಿಸಿದ ಅಧಿಕಾರಿಯು ತಲೆಮರೆಸಿಕೊಂಡಿರುವಲ್ಲಿ, ಅಥವಾ ಸಂಬಂಧಿಸಿದ ಅಧಿಕಾರಿಯು ವಿಚಾರಣೆಯಲ್ಲಿ 

ಭಾಗವಹಿಸದಿರುವಲ್ಲಿ, ಅಥವಾ ಅವನ ಜತೆ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲದಿರುವಲ್ಲಿ, ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ 
ಅಥವಾ ಶಿಸ್ತು ಪ್ರಾಧಿಕಾರಿಯು ಸದರಿ ನಿಯಮಗಳಲ್ಲಿ ಗೊತ್ತುಪಡಿಸಿದ ವಿಧಾನವನ್ನು ಸಮಂಜಸವಾಗಿ ಅನುಸರಿಸುವುದು 
ಕಾರ್ಯಸಾಧ್ಯವಿಲ್ಲವೆಂದು ಅಭಿಪ್ರಾಯಪಟ್ಟಲ್ಲಿ, ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ; ಅಥವಾ 

(111) ರಾಜ್ಯದ ಭದ್ರತೆಯ ಹಿತದೃಷ್ಟಿಯಿಂದ ಅಂಥ ವಿಧಾನವನ್ನು ಅನುಸರಿಸುವುದು ಯುಕ್ತವಲ್ಲವೆಂದು ರಾಜ್ಯಪಾಲರಿಗೆ ಮನದಟ್ಟಾದರೆ 

- ಶಿಸ್ತು ಪ್ರಾಧಿಕಾರಿಯು ಆ ಬಗ್ಗೆ ಸೂಕ್ತವೆಂದು ತಾನು ಭಾವಿಸುವಂಥ ಆದೇಶವನ್ನು ಹೊರಡಿಸಬಹುದು: 

ಪರಂತು, ಯಾವ ಪ್ರಕರಣದಲ್ಲಿ ಆಯೋಗದೊಡನೆ ಸಮಾಲೋಚನೆಯು ಅವಶ್ಯವಾಗಿರುವುದೋ ಆ ಯಾವುದೇ ಪ್ರಕರಣದಲ್ಲಿ ಅಂಥ 
ಆದೇಶವನ್ನು ಹೊರಡಿಸುವುದಕ್ಕೆ ಮುಂಚೆ ಆಯೋಗದೊಡನೆ ಸಮಾಲೋಚಿಸತಕ್ಕದ್ದು. 

ಎರಡನೇ ಪರಂತುಕ [XXX]. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 95, ದಿನಾಂಕ 22.395ರ ಮೂಲಕ 25.3.76 ರಿಂದ ಪರಿಣಾಮಕಾರಿಯಾಗುವಂತೆ 
ಬಿಟ್ಟುಬಿಡಲಾಗಿದೆ. 

‘4. ಲೋಕಾಯುಕ್ತಕ್ಕೆ ವಹಿಸಿಕೊಡಲಾದ ಪ್ರಕರಣಗಳಲ್ಲಿ ಕಾರ್ಯವಿಧಾನ.- (1) 9 ರಿಂದ 11ಎ ವರೆಗಿನ ನಿಯಮಗಳಲ್ಲಿ ಮತ್ತು 13ನೇ 
ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಸರ್ಕಾರಿ ನೌಕರರ ವಿರುದ್ಧ ಆಪಾದಿಸಲಾಗಿರುವ ದುರ್ನಡತೆಯನ್ನು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 
1984ರ ಉಪಬಂಧಗಳ ಮೇರೆಗೆ ಅಥವಾ ಸರ್ಕಾರವು ಉಲ್ಲೇಖಿಸಿದ್ದರ ಮೇರೆಗೆ ಲೋಕಾಯುಕ್ತರು ಅಥವಾ ಉಪ ಲೋಕಾಯುಕ್ತರು ತನಿಖೆ 
ಮಾಡಿರುವಲ್ಲಿ [ಅಥವಾ ಅವರ ಮೇಲೆ ಆರೋಪಿಸಿದ ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1947ರ ಅಥವಾ ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 
1988ರ ಮೇರೆಗೆ ದಂಡನೀಯವಾದ ಅಪರಾಧಗಳನ್ನು ಕರ್ನಾಟಕ ಲೋಕಾಯುಕ್ತ ಪೊಲೀಸರು 1992ರ ಡಿಸೆಂಬರ್‌ 21ನೇ ದಿನಕ್ಕೆ ಮುಂಚೆ ತನಿಖೆ 
ಮಾಡಿದ್ದರೆ.]” ಅಂಥ ಸರ್ಕಾರಿ ನೌಕರರ ವಿರುದ್ದದ ವ್ಯವಹರಣೆಗಳ ಉದ್ದೇಶಗಳಿಗಾಗಿ (2)ನೇ ಉಪನಿಯಮದ ಉಪಬಂಧಗಳು ಅನ್ವಯವಾಗತಕ್ಕದ್ದು. 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿ 86, ದಿನಾಂಕ 7.5.86ರ ಮೂಲಕ ಪ್ರತಿಯೋಜಿಸಲಾಗಿದೆ. 

2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 92, ದಿನಾಂಕ 21.97ರ ಮೂಲಕ 15.186 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(2) (ಎ) ಯಾವುದೇ ಆರೋಪದ ಬಗ್ಗೆ,- 

(1) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಎ' ಯ ಅಥವಾ ಸಮೂಹ "ಬಿ' ಯ ಸದಸ್ಯನ; ಅಥವಾ 

(11) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಎ' ಯ ಅಥವಾ ಸಮೂಹ- 'ಬಿ' ಯ ಸದಸ್ಯನ ಮತ್ತು ರಾಜ್ಯ ಸಿವಿಲ್‌ ಸೇವೆಗಳ 

ಸಮೂಹ "ಸಿ' ಯ ಅಥವಾ ಸಮೂಹ "ಡಿ' ಯ ಸದಸ್ಯನ ; ಅಥವಾ 

(111) ರಾಜ್ಯ ಸಿವಿಲ್‌ ಸೇವೆಯ ಸಮೂಹ 'ಸಿ' ಯ ಅಥವಾ ಸಮೂಹ "ಡಿ' ಯ ಸದಸ್ಯನ ಸಂಬಂಧದಲ್ಲಿ,- 

ತನಿಖೆ ನಡೆಸಿದ ನಂತರ [ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ (1992ರ ಡಿಸೆಂಬರ್‌ ಇಪ್ಪತ್ತೊಂದನೇ 
ದಿನಕ್ಕೆ ಮುಂಚೆ), ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ದಳದ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಇವರು ಶಿಸ್ತು 
ವ್ಯವಹರಣೆಗಳನ್ನು ತೆಗೆದುಕೊಳ್ಳತಕ್ಕದ್ದೆಂದು ಅಭಿಪ್ರಾಯಪಟ್ಟರೆ], ಅವರು ಸರ್ಕಾರಕ್ಕೆ ತಮ್ಮ ಶಿಫಾರಸ್ಸುಗಳ ಜೊತೆಗೆ ತನಿಖೆಯ 
ದಾಖಲೆಯನ್ನು ಕಳುಹಿಸತಕ್ಕದ್ದು ಮತ್ತು ಸರ್ಕಾರವು ಅಂತಹ ದಾಖಲೆಯನ್ನು ಪರಿಶೀಲಿಸಿದ ತರುವಾಯ, ಲೋಕಾಯುಕ್ತರು 
ಅಥವಾ ಉಪಲೋಕಾಯುಕ್ತರು ವಿಚಾರಣೆಯನ್ನು ಮಾಡಲು ನಿರ್ದೇಶಿಸಬಹುದು ಅಥವಾ 12ನೇ ನಿಯಮಕ್ಕೆ ಅನುಸಾರವಾಗಿ 
ಕ್ರಮಕೈಗೊಳ್ಳುವುದಕ್ಕೆ ಸಮುಚಿತ ಶಿಸ್ತು ಪ್ರಾಧಿಕಾರಿಗೆ ನಿರ್ದೇಶಿಸಬಹುದು. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 92, ದಿನಾಂಕ 21.97ರ ಮೂಲಕ 15.186 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೧೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಬಿ) (ಎ) ಖಂಡದ ಮೇರೆಗೆ ಪ್ರಕರಣದ ವಿಚಾರಣೆಯನ್ನು ನಡೆಸಲು ಪಸ್ತಾವಿಸಿದ್ದರೆ, ಆ ವಿಚಾರಣೆಯನ್ನು ಸಂದರ್ಭಾನುಸಾರ 
ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ ವಿಚಾರಣೆಯನ್ನು ನಡೆಸಲು ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು 
ಅಧಿಕೃತಗೊಳಿಸಿದ ಲೋಕಾಯುಕ್ತ ಸಿಬ್ಬಂದಿ ವರ್ಗದ ಒಬ್ಬ ಅಧಿಕಾರಿಯು ನಡೆಸಬಹುದು: 

ಪರಂತು, ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ ವಿಚಾರಣೆಯನ್ನು ಅಂಥ ಸರ್ಕಾರಿ ನೌಕರನ ದರ್ಜೆಗಿಂತ ಕೆಳಗಿನ ದರ್ಜೆಯ ಅಧಿಕಾರಿಯು 
ನಡೆಸತಕ್ಕದ್ದಲ್ಲ: 

ಮತ್ತೂ ಪರಂತು, ಜಿಲ್ಲಾಧಿಕಾರಿಯ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ ವಿಚಾರಣೆಯನ್ನು 
ಲೋಕಾಯುಕ್ತ ಅಥವಾ ಉಪಲೋಕಾಯುಕ್ತ ಅಥವಾ ಹೆಚ್ಚುವರಿ ರಿಜಿಸ್ಟಾರ್‌ (ವಿಚಾರಣೆಗಳು) ಇವರ ಹೊರತು ಇತರ ಯಾರೇ ವ್ಯಕ್ತಿಯು 
ನಡೆಸತಕ್ಕದ್ದಲ್ಲ. 

ಮತ್ತೂ ಪರಂತು, (ಬಿ) ಖಂಡದ ಮೇರೆಗೆ ವಿಚಾರಣೆಯನ್ನು ನಡೆಸುವುದಕ್ಕೆ ಅಧಿಕೃತನಾದ ಲೋಕಾಯುಕ್ತ ಸಿಬ್ಬಂದಿ ವರ್ಗದ ಒಬ್ಬ 
ಅಧಿಕಾರಿಗೆ ಅದನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ನಡೆಸಲು ಇನ್ನೊಬ್ಬ ಅಧಿಕಾರಿಯನ್ನು ನೇಮಿಸಲು ಅಧಿಕಾರವಿರತಕ್ಕದ್ದಲ್ಲ. 

(ಸಿ) ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ ವಿಚಾರಣೆಯನ್ನು ನಡೆಸಲು (ಬಿ) ಖಂಡದ ಮೇರೆಗೆ ಅಧಿಕೃತನಾದ 
ಅಧಿಕಾರಿಯು, ಅದನ್ನು 1ನೇ ನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಈ ನಿಯಮದ ಉಪಬಂಧಗಳಿಗೆ ಅವು ಅಸಂಗತವಾಗದಿರುವಷ್ಟರ 
ಮಟ್ಟಿಗೆ ನಡೆಸತಕ್ಕದ್ದು ಮತ್ತು ಆ ಉದ್ದೇಶಕ್ಕಾಗಿ ಸದರಿ ನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. 

(ಡಿ) ವಿಚಾರಣೆಯು ಮುಗಿದ ತರುವಾಯ, ವಿಚಾರಣಾ ಅಧಿಕಾರಿಯ ನಿರ್ಣಯಗಳ ಮತ್ತು ಸಂದರ್ಭಾನುಸಾರ ಲೋಕಾಯುಕ್ತರ ಅಥವಾ 
ಉಪಲೋಕಾಯುಕ್ತರ ಶಿಫಾರಸುಗಳ ಜೊತೆಗೆ ಪ್ರಕರಣದ ದಾಖಲೆಯನ್ನು ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 

(ಇ) (ಡಿ) ಖಂಡದ ಮೇರೆಗೆ ದಾಖಲೆಯನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು [X೫X]' 11ಎ ನಿಯಮದ ಉಪಬಂಧಗಳ ಅನುಸಾರವಾಗಿ 
ಕ್ರಮ ಕೈಗೊಳ್ಳತಕ್ಕದ್ದು ಮತ್ತು ಅಂತಹ ಎಲ್ಲ ಪ್ರಕರಣಗಳಲ್ಲಿಯೂ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಲು ಸರ್ಕಾರವು ಸಕ್ಷಮ ಶಿಸ್ತು ಪ್ರಾಧಿಕಾರಿಯಾಗಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 37 ಎಸ್‌ಡಿಇ 2001, ದಿನಾ೦ಕ 26.12.2001ರ ಮೂಲಕ 31.12.2001 ರಿಂದ ಪರಿಣಾಮಕಾರಿಯಾಗುವಂತೆ 
ಬಿಟ್ಟುಬಿಡಲಾಗಿದೆ. (ಕೆಜಿಡಿ 31.12.2001). 

(3) (1ನೇ ಉಪನಿಯಮದಲ್ಲಿರುವುದು ಯಾವುದೂ, ಕರ್ನಾಟಕ ನ್ಯಾಯಾಂಗ ಸೇವೆಯ ಸದಸ್ಯರಿಗೆ ಅಥವಾ ಅಂಥ ಸದಸ್ಯರ ಅಥವಾ 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಆಡಳಿತ ನಿಯಂತ್ರಣದಲ್ಲಿರುವ ಸರ್ಕಾರಿ ನೌಕರನಿಗೆ ಅನ್ವಯವಾಗತಕ್ಕದ್ದಲ್ಲ. 

ವಿವರಣೆ.- ಈ ನಿಯಮದಲ್ಲಿ “ಲೋಕಾಯುಕ್ತ' ಮತ್ತು “ಉಪಲೋಕಾಯುಕ್ತ' ಪದಾವಳಿಯು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 
1984ರಲ್ಲಿ ಅವುಗಳಿಗೆ ಅನುಕ್ರಮವಾಗಿ ಕೊಟ್ಟರುವ ಅರ್ಥವನ್ನೇ ಹೊಂದಿರತಕ್ಕದ್ದು) [ಮತ್ತು “ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌' ಎಂದರೆ ಕರ್ನಾಟಕ 
ಲೋಕಾಯುಕ್ತ ಅಧಿನಿಯಮ, 1984ರ 15ನೇ ಪ್ರಕರಣದ ಮೇರೆಗೆ ಸ್ಥಾಪಿಸಿದ ಪೊಲೀಸ್‌ ವಿಭಾಗ ಎಂದು ಅರ್ಥ ಮತ್ತು ಅದು 
ಸಾಧ್ಯವಾಗಬಹುದಾದಷ್ಟು ಮಟ್ಟಿಗೆ, ಕರ್ನಾಟಕ ರಾಜ್ಯ ಜಾಗೃತ ಆಯೋಗ ನಿಯಮಗಳು, 1980 ರಲ್ಲಿ ಹೇಳಿರುವ ಸಂವಾದಿ ವಿಭಾಗವನ್ನೂ 
ಒಳಗೊಳ್ಳುತ್ತದೆ ಮತ್ತು "ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌" ಪದಾವಳಿಯನ್ನು ತದನುಸಾರವಾಗಿ ಅರ್ಥೈಸತಕ್ಕದ್ದು]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 92, ದಿನಾಂಕ 21.97ರ ಮೂಲಕ (15.186 ರಿಂದ ಜಾರಿಗೆ ಬರುವಂತೆ) ಸೇರಿಸಲಾಗಿದೆ. 

15. ಎರವಲು ಮೇಲೆ ಹೋಗಿರುವ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧಗಳು.- (1 ಸರ್ಕಾರಿ ನೌಕರನ ಸೇವೆಗಳನ್ನು ಕೇಂದ್ರ ಸರ್ಕಾರಕ್ಕೆ, 
ಯಾವುದೇ ರಾಜ್ಯ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರಕ್ಕೆ (ಈ ನಿಯಮದಲ್ಲಿ ಇನ್ನು ಮುಂದೆ ಎರವಲು ಪಡೆಯುವ 
ಪ್ರಾಧಿಕಾರಿಯೆಂದು ಉಲ್ಲೇಖಿಸಲಾಗಿದೆ) ಎರವಲು ಕೊಟ್ಟಿರುವ ಸಂದರ್ಭದಲ್ಲಿ, ಎರವಲು ಪಡೆದ ಪ್ರಾಧಿಕಾರವು ಅವನನ್ನು ಅಮಾನತ್ತಿನಲ್ಲಿಡುವ 
ಉದ್ದೇಶಕ್ಕಾಗಿ ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ 
ಅಧಿಕಾರವನ್ನು ಹೊಂದಿರತಕ್ಕದ್ದು: 

ಪರಂತು, ಎರವಲು ಪಡೆದ ಪ್ರಾಧಿಕಾರವು ಎರವಲು ಕೊಟ್ಟ ಪ್ರಾಧಿಕಾರದ ಪೂರ್ವಾನುಮೋದನೆ ಪಡೆಯದೆ ಅಂಥ ಸರ್ಕಾರಿ ನೌಕರನ 
ವಿರುದ್ದ ಶಿಸ್ತು ವ್ಯವಹರಣೆಗಳನ್ನು ಕೈಗೊಳ್ಳತಕ್ಕದ್ದಲ್ಲ ಅಥವಾ ಆತನನ್ನು ಅಮಾನತಿನಲ್ಲಿಡತಕ್ಕದ್ದಲ್ಲ. 

(2) ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು,- 

(1) ಎರವಲು ಪಡೆದ ಪ್ರಾಧಿಕಾರವು, 8ನೇ ನಿಯಮದ (1) ರಿಂದ (1೪ಎ)]' ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, ಎರವಲು ಕೊಟ್ಟ ಪ್ರಾಧಿಕಾರದೊಡನೆ ಸಮಾಲೋಚಿಸಿ 
ಪ್ರಕರಣದ ಬಗ್ಗೆ ತಾನು ಅವಶ್ಯವೆಂದು ಭಾವಿಸಬಹುದಾದಂಥ ಆದೇಶಗಳನ್ನು ಅದು ಮಾಡಬಹುದು: 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73, ಕೆಜಿಡಿ 24.174 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ಪರಂತು, ಎರವಲು ಪಡೆಯುವ ಪ್ರಾಧಿಕಾರಿ ಮತ್ತು ಎರವಲು ಕೊಟ್ಟ ಪ್ರಾಧಿಕಾರಿಯ ನಡುವೆ ಭಿನ್ನಾಭಿಪ್ರಾಯ ಬಂದ ಸಂದರ್ಭದಲ್ಲಿ 
ಸರ್ಕಾರಿ ನೌಕರನ ಸೇವೆಗಳನ್ನು ಎರವಲು ಕೊಡುವ ಪ್ರಾಧಿಕಾರಿಗೆ ಪುನಃ ಒಪ್ಪಿಸತಕ್ಕದ್ದು. 

(1) ಎರವಲು ಪಡೆದ ಪ್ರಾಧಿಕಾರವು, 8ನೇ ನಿಯಮದ (೪) ರಿಂದ (೪ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, ಆ ಪ್ರಾಧಿಕಾರವು ಎರವಲು ಕೊಟ್ಟ ಪ್ರಾಧಿಕಾರಕ್ಕೆ ಅವನ ಸೇವೆಗಳನ್ನು ಪುನಃ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೨೩ 





ಒಪ್ಪಿಸತಕ್ಕದ್ದು ಮತ್ತು ವಿಚಾರಣೆಯ ವ್ಯವಹರಣೆಗಳಿಗಾಗಿ ಆ ಪ್ರಕರಣವನ್ನು ರವಾನಿಸತಕ್ಕದ್ದು ಮತ್ತು ಆ ತರುವಾಯ ಎರವಲು ಕೊಟ್ಟ ಪ್ರಾಧಿಕಾರವು 
ಅದೇ ಶಿಸ್ತು ಪ್ರಾಧಿಕಾರವಾಗಿದ್ದರೆ, ಆ ಬಗ್ಗೆ ಅದು ಅವಶ್ಯವೆಂದು ಭಾವಿಸುವಂಥ ಆದೇಶಗಳನ್ನು ಮಾಡಬಹುದು ಅಥವಾ ಅವನು ಶಿಸ್ತು 
ಪ್ರಾಧಿಕಾರಿಯಾಗಿರದಿದ್ದರೆ, ಶಿಸ್ತು ಪ್ರಾಧಿಕಾರಿಗೆ ಆ ಪ್ರಕರಣವನ್ನು ಒಪ್ಪಿಸತಕ್ಕದ್ದು, ಶಿಸ್ತು ಪ್ರಾಧಿಕಾರಿಯು ಆ ಪ್ರಕರಣದ ಬಗ್ಗೆ ತಾನು ಅವಶ್ಯವೆಂದು 
ಭಾವಿಸುವಂಥ ಆದೇಶಗಳನ್ನು ಮಾಡತಕ್ಕದ್ದು: 

ಪರಂತು, ಯಾವುದೇ ಅಂಥ ಆದೇಶವನ್ನು ಮಾಡುವಾಗ ಶಿಸ್ತು ಪ್ರಾಧಿಕಾರಿಯು [11ಎ ನಿಯಮದ]' ಉಪಬಂಧಗಳನ್ನು ಪಾಲಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73, ಕೆಜಿಡಿ 24.74ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ವಿವರಣೆ.- ಶಿಸ್ತು ಪ್ರಾಧಿಕಾರಿಯು ಎರವಲು ಪಡೆದ ಪ್ರಾಧಿಕಾರವು ಕಳಿಸಿಕೊಟ್ಟ ವಿಚಾರಣೆಯ ದಾಖಲೆಯ ಮೇಲೆ ಅಥವಾ [ಸಾಧ್ಯವಾದಷ್ಟು 
ಮಟ್ಟಗೆ 11ನೇ ನಿಯಮಕ್ಕೆ ಅನುಸಾರವಾಗಿ ತಾನು ಅವಶ್ಯವೆಂದು ಭಾವಿಸಬಹುದಾದಂಥ] ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡಿದ ತರುವಾಯ 
(2)ನೇ ಉಪನಿಯಮದ (11)ನೇ ಖಂಡದ ಮೇರೆಗೆ ಆದೇಶವನ್ನು ಮಾಡಬಹುದು. 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, 12.12.73; ಕೆಜಿಡಿ 24.174ರ ಮೂಲಕ ಸೇರಿಸಲಾಗಿದೆ. 

(2ಎ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ.- 

(1 ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ, 1993ರ 155ನೇ ಅಥವಾ 196ನೇ ಪ್ರಕರಣದ ಮೇರೆಗೆ, ಸರ್ಕಾರದ ಗ್ರಾಮೀಣ 
ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು ಹೊರಡಿಸಿದ ಆದೇಶದ ಮೂಲಕ, ಜಿಲ್ಲಾ ಪಂಚಾಯತಿಗೆ ಅಥವಾ ತಾಲೂಕು ಪಂಚಾಯತಿಗೆ 
ಸಮೂಹ 'ಎ' ಅಥವಾ "ಬಿ' ಹುದ್ದೆ ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಎರವಲು ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನಿಗೆ 
ಸಂಬಂಧಪಟ್ಟಂತೆ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು; 

(1) ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು,- 

(ಎ) (ನೇ ಖಂಡದಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರನನ್ನು ಹೊರತುಪಡಿಸಿ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಅಥವಾ 
ಗ್ರಾಮ ಪಂಚಾಯತಿಗೆ ಸಮೂಹ "ಬಿ' ಹುದ್ದೆಯನ್ನು ಅಥವಾ ಸಮೂಹ 'ಸಿ' ಹುದ್ದೆಯನ್ನು ಅಥವಾ ಸಮೂಹ "ಡಿ? ಹುದ್ದೆಯನ್ನು ಹೊಂದಿರುವ 
ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಎರವಲು ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನಿಗೆ ಸಂಬಂಧಪಟ್ಟಂತೆ; 

(ಬಿ) ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಸದಸ್ಯನಾಗಿರುವ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 
ಕೆಲಸ ಮಾಡುತ್ತಿರುವ ಯಾರೇ ವೈದ್ಯನಿಗೆ ಸಂಬಂಧಪಟ್ಟಂತೆ 

- ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ವಿರುದ್ದ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1) 
ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ 
ವಿಧಿಸುವುದಕ್ಕೆ ಮುಂಚೆ, ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಮತ್ತು 
ಅವರೊಡನೆ ಸಮಾಲೋಚಿಸುವುದು, ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಅಥವಾ ಜಿಲ್ಲಾ ಪಂಚಾಯತಿಯ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 95, ದಿನಾಂಕ 7.3.2002ರ ಮೂಲಕ ಪ್ರತಿಯೋಜಿಸಲಾಗಿದೆ. (1.4.2002 ರಿಂದ ಜಾರಿಗೆ ಬಂದಿದೆ) 

[(2ಬಿ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ.- 

(1) ಸಮೂಹ "ಎ' ಅಥವಾ “ಬಿ” ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಕರ್ನಾಟಕ ಪೌರ ನಿಗಮಗಳ 
ಅಧಿನಿಯಮ, 1976ರ ಅಡಿಯಲ್ಲಿ, ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯು ಹೊರಡಿಸಿದ ಆದೇಶದ ಮೂಲಕ ನಗರ ಪೌರನಿಗಮಕ್ಕೆ ಎರವಲು 
ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ, ಸರ್ಕಾರವು; 

(1) ಸಮೂಹ "ಸಿ' ಅಥವಾ ಡಿ” ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ನಗರ ಪೌರನಿಗಮಕ್ಕೆ ಎರವಲು 
ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ, ನಗರ ಪೌರ ನಿಗಮದ ಆಯುಕ್ತರು 

- ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ಎರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ () 
ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ 
ವಿಧಿಸುವುದಕ್ಕೆ ಮುಂಚೆ, ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಅಥವಾ 
ಅವರೊಡನೆ ಸಮಾಲೋಚಿಸುವುದು ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಗೆ ಅಥವಾ ಆಯುಕ್ತರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ.”]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12 ಎಸ್‌ಡಿಇ 2005, ದಿನಾಂಕ 24.04.2006ರ ಮೂಲಕ ಸೇರಿಸಲಾಗಿದೆ. 


೧೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





[(2ಸಿ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 

(1 ಸಮೂಹ 'ಎ' ಅಥವಾ "ಬಿ' ಹುದ್ದೆಗಳನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಕಾವೇರಿ ನೀರಾವರಿ ನಿಗಮ 
ನಿಯಮಿತಕ್ಕೆ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತಕ್ಕೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತಕ್ಕೆ ಎರವಲು ಕೊಡಲಾಗಿದೆಯೋ ಆ ಸರ್ಕಾರಿ 
ನೌಕರನ ಸಂಬಂಧದಲ್ಲಿ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯು ; 

(1) ಸಮೂಹ 'ಸಿ' ಅಥವಾ ಸಮೂಹ ಡಿ” ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಸಂದರ್ಭಾನುಸಾರ, 
ಕಾವೇರಿ ನೀರಾವರಿ ನಿಗಮ ನಿಯಮಿತಕ್ಕೆ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತಕ್ಕೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತಕ್ಕೆ ಎರವಲು 
ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ, ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ - ಇವುಗಳ ವ್ಯವಸ್ಥಾಪಕ ನಿರ್ದೇಶಕರು; 

- ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ವಿರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1) 
ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ಪ್ರಾಧಿಕಾರಿಯು ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು. ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ 
ವಿಧಿಸುವುದಕ್ಕೆ ಮುಂಚೆ, ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಅಥವಾ 
ಅವರೊಡನೆ ಸಮಾಲೋಚಿಸುವುದು, ಸರ್ಕಾರದ ಜಲ ಸಂಪನ್ಮೂಲ ಇಲಾಖೆಗೆ ಅಥವಾ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ. ಆದರೆ 
ಹಾಗೆ ದಂಡ ವಿಧಿಸಿರುವುದನ್ನು ಎರವಲು ಕೊಟ್ಟ ಪ್ರಾಧಿಕಾರಿಗೆ ಅಥವಾ ನೇಮಕ ಪ್ರಾಧಿಕಾರಿಗೆ ತಿಳಿಸುವುದು ಅವಶ್ಯಕ. 

(3) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, (2ಎ), (2ಬಿ) ಅಥವಾ (2ಸಿ) ಉಪ ನಿಯಮಗಳಲ್ಲಿ ಉಲ್ಲೇಖಿಸಿದ ಸರ್ಕಾರಿ 
ನೌಕರನು,- 

(1) ಎರವಲು ಪಡೆದ ಪ್ರಾಧಿಕಾರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ, ಯಾವುದೇ ದುರ್ನಡತೆ ಅಥವಾ ದುರ್ವರ್ತನೆಯನ್ನು ಎಸಗಿದ್ದಾನೆಂದು 
ಆರೋಪಿಸಲಾಗಿರುವ, ಅಂಥ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ (2ಎ), (2ಬಿ) ಅಥವಾ (2ಸಿ) 
ಉಪನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರವ್ಯಾಪ್ತಿಯಿಂದ ಹೊರಗೆ ಅವನನ್ನು ವರ್ಗಾವಣೆ ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ 
ಅಥವಾ ಅನ್ಯಥಾ ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಶಿಸ್ತು ವ್ಯವಹರಣೆಗಳನ್ನು ಪ್ರಾರಂಭಿಸಲು ಮತ್ತು ಅಂಥ ಸರ್ಕಾರಿ ನೌಕರನ 
ಮೇಲಣ ಆರೋಪ ವಿಷಯಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಲು ಅಥವಾ ಮುಕ್ತಾಯಗೊಳಿಸುವಂತೆ ಮಾಡಲು ಮತ್ತು ಅಂಥ ಸರ್ಕಾರಿ 
ನೌಕರನಿಗೆ 8ನೇ ನಿಯಮದ () ರಿಂದ (೫ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು 
ಅಧಿಕಾರ ಹೊಂದಿರತಕ್ಕದ್ದು. 

(11) ಶಿಸ್ತು ವ್ಯವಹರಣೆಯು ಇತ್ಯರ್ಥದಲ್ಲಿರುವಾಗ, ಅಂಥ ಸರ್ಕಾರಿ ನೌಕರನ ಎರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸಿದ (2ಎ), (2ಬಿ) 
ಅಥವಾ (2ಸಿ) ಉಪನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ ಅಂಥ ಸರ್ಕಾರಿ ನೌಕರನನ್ನು ವರ್ಗಾವಣೆ 
ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ ಅಥವಾ ಅನ್ಯಥಾ ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಈ ನಿಯಮಗಳಿಗೆ ಅನುಸಾರವಾಗಿ ಅಂಥ 
ಸರ್ಕಾರಿ ನೌಕರನ ಮೇಲಣ ಆರೋಪ ವಿಷಯಗಳ ವಿಚಾರಣೆಯನ್ನು ಮುಂದುವರೆಸತಕ್ಕದ್ದು ಮತ್ತು ಮುಕ್ತಾಯಗೊಳಿಸತಕ್ಕದ್ದು ಅಥವಾ 
ಮುಂದುವರೆಯುವಂತೆ ಅಥವಾ ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಅಂಥ ಸರ್ಕಾರಿ ನೌಕರನಿಗೆ 8ನೇ ನಿಯಮದ (6) ರಿಂದ (1೪ಎ) 
ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದ೦ಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಅಧಿಕಾರ ಹೊಂದಿರತಕ್ಕದ್ದು: 

ಪರಂತು, ಈ ಉಪನಿಯಮದ ಅಡಿಯಲ್ಲಿ, ಸಂದರ್ಭಾನುಸಾರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು, ಕಮೀಷನರು ಅಥವಾ 
ವ್ಯವಸ್ಥಾಪಕ ನಿರ್ದೇಶಕರು ಹೊರಡಿಸಿದ ಆದೇಶದ ಎರುದ್ಧ,- 

(1) (2ಎ) ಉಪನಿಯಮದ (1)ನೇ ಖಂಡದ (ಎ) ಉಪಖಂಡದಲ್ಲಿ ಅಥವಾ (2ಬಿ) ಉಪ ನಿಯಮದ (1)ನೇ ಖಂಡದಲ್ಲಿ ಅಥವಾ 
(2ಸಿ) ಉಪನಿಯಮದ (1)ನೇ ಖಂಡದಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರನು, ತಾನು ಯಾವ ಇಲಾಖೆಗೆ ಸೇರಿರುವನೋ ಆ ಇಲಾಖಾ ಮುಖ್ಯಸ್ಥರಿಗೆ; 

(1) (2ಎ) ಉಪನಿಯಮದ (1)ನೇ ಖಂಡದ (ಬಿ) ಉಪಖಂಡದಲ್ಲಿ ಉಲ್ಲೇಖಿಸಿದ ವೈದ್ಯನು ಸರ್ಕಾರಕ್ಕೆ 

- ಅಪೀಲನ್ನು ಸಲ್ಲಿಸತಕ್ಕದ್ದು.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 2006, ದಿನಾಂಕ 16.11.2006ರ ಮೂಲಕ ಸೇರಿಸಲಾಗಿದೆ. 

16. ಎರವಲು ಮೇಲೆ ಬಂದಿರುವ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧಗಳು.- (1) ಯಾವ ಸರ್ಕಾರಿ ನೌಕರನ ಸೇವೆಗಳನ್ನು ಕೇಂದ್ರ 
ಸರ್ಕಾರದಿಂದ, ಯಾವುದೇ ರಾಜ್ಯ ಸರ್ಕಾರದಿಂದ ಅಥವಾ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರದಿಂದ ಎರವಲು ಪಡೆಯಲಾಗಿದೆಯೋ ಆ ಸರ್ಕಾರಿ 
ನೌಕರನ ಎರುದ್ಧ ಅಮಾನತು ಆದೇಶವನ್ನು ಮಾಡಿರುವಲ್ಲಿ ಅಥವಾ ಶಿಸ್ತು ವ್ಯವಹರಣೆಯನ್ನು ಕೈಗೊಂಡಿರುವಲ್ಲಿ, ಅವನ ಸೇವೆಗಳನ್ನು ಎರವಲು ಕೊಟ್ಟ 
ಪ್ರಾಧಿಕಾರಕ್ಕೆ (ಈ ನಿಯಮದಲ್ಲಿ ಇನ್ನು ಮುಂದೆ “ಎರವಲು ಕೊಟ್ಟ ಪ್ರಾಧಿಕಾರ” ಎಂದು ಉಲ್ಲೇಖಿಸಲಾಗಿದೆ) ಸಂದರ್ಭಾನುಸಾರ, ಆ ನೌಕರನ 
ಅಮಾನತ್ತಿನ ಆದೇಶಕ್ಕೆ ಅಥವಾ ಶಿಸ್ತು ವ್ಯವಹರಣೆಯ ಪ್ರಾರಂಭಕ್ಕೆ ಕಾರಣವಾದ ಸಂದರ್ಭಗಳನ್ನು ಕುರಿತು ಮಾಹಿತಿಯನ್ನು ಕೂಡಲೇ ತಿಳಿಸತಕ್ಕದ್ದು. 

(2) ಸರ್ಕಾರಿ ನೌಕರನ ಎರುದ್ಧ ಶಿಸ್ತು ವ್ಯವಹರಣೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು,- 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೨೫ 





(0 


8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ಅವನಿಗೆ ವಿಧಿಸಬೇಕೆಂದು ಶಿಸ್ತು ಪ್ರಾಧಿಕಾರಿಯು ಅಭಿಪ್ರಾಯಪಟ್ಟರೆ, 11ಎ ನಿಯಮದ (3)ನೇ ಉಪನಿಯಮದ ಉಪಬಂಧಗಳಿಗೆ 
ಒಳಪಟ್ಟು, ಎರವಲು ಕೊಟ್ಟ ಪ್ರಾಧಿಕಾರದೊಡನೆ ಸಮಾಲೋಚನೆ ನಡೆಸಿದ ತರುವಾಯ ಪ್ರಕರಣದ ಬಗ್ಗೆ ತಾನು ಅವಶ್ಯವೆಂದು 
ಭಾವಿಸಬಹುದಾದಂಥ ಆದೇಶಗಳನ್ನು ನೀಡಬಹುದು: 


ಪರಂತು, ಎರವಲು ಪಡೆದ ಪ್ರಾಧಿಕಾರದ ಮತ್ತು ಎರವಲು ಕೊಟ್ಟ ಪ್ರಾಧಿಕಾರದ ನಡುವೆ ಭಿನ್ನಾಭಿಪ್ರಾಯ ಬಂದ ಸಂದರ್ಭದಲ್ಲಿ, ಸರ್ಕಾರಿ 
ನೌಕರನ ಸೇವೆಗಳನ್ನು ಎರವಲು ಕೊಟ್ಟ ಪ್ರಾಧಿಕಾರದ ಸೇವೆಗೆ ಪುನಃ ಒಪ್ಪಿಸತಕ್ಕದ್ದು. 


(1) 


16ಎ. 


ಶಿಸ್ತು ಪ್ರಾಧಿಕಾರಿಯು 8ನೇ ನಿಯಮದ (೪) ರಿಂದ (೪ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ಅವನಿಗೆ ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, ಎರವಲು ಕೊಟ್ಟ ಪ್ರಾಧಿಕಾರಕ್ಕೆ ಅವನ ಸೇವೆಗಳನ್ನು ಪುನಃ 
ಒಪ್ಪಿಸತಕ್ಕದ್ದು ಮತ್ತು ಆ ಪ್ರಾಧಿಕಾರವು ತಾನು ಅವಶ್ಯವೆಂದು ಭಾವಿಸಬಹುದಾದಂಥ ಕ್ರಮ ಕೈಗೊಳ್ಳುವುದಕ್ಕಾಗಿ ವಿಚಾರಣೆಯ 
ವ್ಯವಹರಣೆಗಳಿಗಾಗಿ ಅದನ್ನು ರವಾನಿಸತಕ್ಕದ್ದು. 

ಮರುನೇಮಕವಾದ ಅಧಿಕಾರಿಗಳಿಗೆ ಸಂಬಂಧಿಸಿದ ಉಪಬಂಧ.- ಯಾರ ರಾಜೀನಾಮೆಯ, ಯಾರ ಹುದ್ದೆಯನ್ನು ರದ್ದುಗೊಳಿಸಿದ, 


ಯಾರ ನೇಮಕವನ್ನು ಕೊನೆಗೊಳಿಸಿದ ಅಥವಾ ಇತರ ಯಾವುದೇ ಕಾರಣದಿಂದಾಗಿ ಸರ್ಕಾರಿ ನೌಕರನಾಗಿರುವುದು ನಿಂತುಹೋಗಿರುವುದೋ ಆ 
ಯಾರೇ ವ್ಯಕ್ತಿಯನ್ನು ಸರ್ಕಾರಿ ನೌಕರನೆಂದು ಮರುನೇಮಕ ಮಾಡಿಕೊಂಡಿರುವಲ್ಲಿ, ಸರ್ಕಾರದ ಅಧೀನದಲ್ಲಿ ಅವನ ಸೇವೆಯ ಯಾವುದೇ 
ಕಾಲಾವಧಿಯಲ್ಲಿ ಅವನ ಯಾವುದೇ ಕೃತ್ಯಕ್ಕೆ ಅಥವಾ ನಡತೆಗೆ ಸಂಬಂಧಿಸಿದಂತೆ ಅವನ ಹೊಸ ಹುದ್ದೆಯಲ್ಲಿ ಅವನ ಎರುದ್ಧ ಶಿಸ್ತು ವ್ಯವಹರಣೆಗಳನ್ನು 


ಕೈಗೊಳ್ಳಬಹುದು.]' 
೪ 


1. ಅಧಿಸೂಚನೆ ಸಂಖ್ಯೆ ಜಿಎಡಿ 6 ಸಿಎಆರ್‌ 58, ದಿನಾಂಕ 1.7.1959ರ ಮೂಲಕ ಸೇರಿಸಲಾಗಿದೆ. 


ಭಾಗ -V 
ಅಪೀಲುಗಳು 


17. ಯಾವ ಆದೇಶಗಳ ವಿರುದ್ಧ ಅಪೀಲಿಗೆ ಅವಕಾಶವಿಲ್ಲವೋ ಆ ಆದೇಶಗಳು.- ಈ ಭಾಗದಲ್ಲಿ ಏನೇ ಒಳಗೊಂಡಿದ್ದರೂ,- 


(1) 
(1) 


(111) 


ರಾಜ್ಯಪಾಲರು ಮಾಡಿದ ಯಾವುದೇ ಆದೇಶದ ; 

ಅಮಾನತಿನ ಆದೇಶವನ್ನು ಹೊರತುಪಡಿಸಿ, ಶಿಸ್ತು ವ್ಯವಹರಣೆಯ ಅಂತಿಮ ವಿಲೆಗಾಗಿ ಇರುವ ವಾದಕಾಲೀನ ಸ್ವರೂಪದ 
ಅಥವಾ ಸಹಾಯಕ ಕ್ರಮದ ಸ್ವರೂಪದ ಯಾವುದೇ ಆದೇಶದ ; 

1ನೇ ನಿಯಮದ ಮೇರೆಗೆ ವಿಚಾರಣೆ ನಡೆಯುತ್ತಿರುವಾಗ ವಿಚಾರಣಾ ಪ್ರಾಧಿಕಾರಿಯು ಹೊರಡಿಸಿದ ಯಾವುದೇ ಆದೇಶದ 


- ವಿರುದ್ಧ ಅಪೀಲು ಮಾಡಿಕೊಳ್ಳಲು ಅವಕಾಶವಿರತಕ್ಕದ್ದಲ್ಲ.]' 
1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73 ಕೆಜಿಡಿ 24.174ರ ಮೂಲಕ ಪ್ರತಿಯೋಜಿಸಲಾಗಿದೆ. 

18. ದಂಡನೆಗಳನ್ನು ವಿಧಿಸುವ ಆದೇಶಗಳ ವಿರುದ್ಧ ಅಪೀಲುಗಳು.- (1) 5ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಸೇವೆಗಳಲ್ಲಿ ಯಾವುದೇ 
ಸೇವೆಯ ಸದಸ್ಯನಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು.- 


(ಎ) 


[ಶಿಸ್ತು ಪ್ರಾಧಿಕಾರಿಯಾಗಲಿ ಅಥವಾ ಅಪೀಲು ಅಥವಾ ಪುನರವಲೋಕನ ಪ್ರಾಧಿಕಾರಿಯಾಗಲಿ]' 8ನೇ ನಿಯಮದಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಿ; 


1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾ೦ಕ 12.12.73ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 24174) 


(ಬಿ) 


ನಿಗದಿತ ಅಥವಾ ಅನಿರ್ದಿಷ್ಟ ಅವಧಿಗಾಗಿ ಅವನ ಕರಾರಿನ ನಿಬಂಧನೆಗಳಿಗನುಸಾರವಾಗಿ ಹುದ್ದೆಯನ್ನು ರದ್ದುಗೊಳಿಸಿದ್ದ 
ಹೊರತು, ಅವನನ್ನು ಸೇವೆಯಿಂದ ಬಿಡುಗಡೆ ಮಾಡಿ: 
ಪರಂತು, ಅವನ ಸೇವೆಯನ್ನು ಕೊನೆಗೊಳಿಸಿದ ಕಾಲದಲ್ಲಿ ಎರಡು ಬಗೆಯ ಕರಾರುಗಳ ಪೈಕಿ ಯಾವುದೊಂದರ 

ಮೇರೆಗೆ ಅವನು ಐದು ವರ್ಷಗಳಿಗೆ ಮೀರಿದ ನಿರಂತರ ಸೇವೆ ಸಲ್ಲಿಸಿರಬೇಕು; 
ನಿವೃತ್ತಿ ವೇತನಗಳಿಗೆ ಸಂಬಂಧಿಸಿದ ನಿಯಮಗಳ ಮೇರೆಗೆ ಅವನಿಗೆ ಅನ್ವಯಿಸುವ ನಿವೃತ್ತಿ ವೇತನವನ್ನು ಕಡಿಮೆಮಾಡಿ ಅಥವಾ 
ತಡೆಹಿಡಿದು; ಅಥವಾ 
10ನೇ ನಿಯಮದ ಮೇರೆಗೆ ಅವನನ್ನು ಅಮಾನತಿನಲ್ಲಿರಿಸಿ 

- ಪ್ರಾಧಿಕಾರಿಯು ಹೊರಡಿಸಿದ ಆದೇಶದ ವಿರುದ್ಧ, ಇಲ್ಲಿ ಇನ್ನು ಮುಂದೆ ಉಪಬಂಧಿಸಿರುವಷ್ಟರ ಮಟ್ಟಿಗೆ ಆ 
ಪ್ರಾಧಿಕಾರಿಗಳಿಗೆ ಅಪೀಲು ಮಾಡಿಕೊಳ್ಳಲು ಹಕ್ಕುಳ್ಳವನಾಗಿರತಕ್ಕದ್ದೇ ಹೊರತು ಅನ್ಯಥಾ ಅಲ್ಲ. 


(2) ರಾಜ್ಯ ಸಿವಿಲ್‌ ಸೇವೆಯ ಎ ಮತ್ತು ಬಿ ಸಮೂಹದ ಸದಸ್ಯನು.- 


(ಎ) 


ನೇಮಕ ಪ್ರಾಧಿಕಾರಿಗೆ ಅಧೀನನಾದ ಪ್ರಾಧಿಕಾರಿಯು ಮಾಡಿದ ಆದೇಶದ ವಿರುದ್ಧ ನೇಮಕ ಪ್ರಾಧಿಕಾರಿಗೆ ; 


೧೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಬಿ) 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸಿ ಇತರ ಯಾರೇ 
ಪ್ರಾಧಿಕಾರಿಯು ಮಾಡಿದ ಆದೇಶದ ಎರುದ್ಧ ಅಥವಾ (1ನೇ ಉಪನಿಯಮದ (ಎ). «ಬಿ), (ಸಿ) ಮತ್ತು (ಡಿ) ಖಂಡಗಳಲ್ಲಿ 
ಉಲ್ಲೇಖಿಸಿದ ಆದೇಶದ ಎರುದ್ಧ ರಾಜ್ಯಪಾಲರಿಗೆ 
- ಅಪೀಲು ಸಲ್ಲಿಸಬಹುದು. 

(3) ಟೆ ಮತ್ತು 111ನೇ ಅನುಸೂಚಿಗಳಲ್ಲಿನ 1ನೇ ಅಂಕಣದಲ್ಲಿ ಸೇರಿಸಲಾದ ಸೇವೆಯ ಸದಸ್ಯನು ಅಥವಾ ಹುದ್ದೆಯ ಧಾರಕನು 9ನೇ 
ನಿಯಮದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮಾಡಿದ ಆದೇಶದ ಎರುದ್ಧ ಸದರಿ ಅನುಸೂಚಿಗಳ ಅಂಕಣ 5ರಲ್ಲಿ ನಿರ್ದಿಷ್ಟಪಡಿಸಿದ 
ಪ್ರಾಧಿಕಾರಿಗಳಿಗೆ [ಮತ್ತು ಅಪೀಲು ಪ್ರಾಧಿಕಾರಿಯು ಮಾಡಿದ ಆದೇಶಗಳ ಎರುದ್ಧ, ಅಪೀಲು ಪ್ರಾಧಿಕಾರಿಯು ಯಾರಿಗೆ ನಿಕಟ ಅಧೀನ 
ಅಧಿಕಾರಿಯಾಗಿರುವನೋ ಆ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು:]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 83, ದಿನಾ೦ಕ 23.2.84ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 15.3.84) 

ಪರಂತು, 11 ಮತ್ತು 11ನೇ ಅನುಸೂಚಿಗಳ ಅಂಕಣ 1ರಲ್ಲಿ ಒಳಗೊಳ್ಳದಿರುವ ಹುದ್ದೆಗಳ ಸಂದರ್ಭದಲ್ಲಿ, ಅಂಥ ಹುದ್ದೆಗಳ ಧಾರಕನು 
ಅಥವಾ ಧಾರಕರು 9ನೇ ನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮಾಡಿದ ಆದೇಶಗಳ ವಿರುದ್ಧ, ದಂಡನೆಯನ್ನು ವಿಧಿಸುವ 
ಪ್ರಾಧಿಕಾರಿಯ ನಿಕಟ ವರಿಷ್ಠ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು: 

ಮತ್ತೂ ಪರಂತು, ಯಾವ ಸರ್ಕಾರಿ ನೌಕರನಿಗೆ 8ನೇ ನಿಯಮದ (1 ರಿಂದ (ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಿರುವ ಆದೇಶವನ್ನು, (೪) ರಿಂದ (೪1॥1)ರ ವರೆಗಿನ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸುವುದಕ್ಕೆ ಅಧಿಕಾರ ಹೊಂದಿದ ನೇಮಕ ಪ್ರಾಧಿಕಾರಿಯು ಅಥವಾ ಇತರ ಯಾರೇ ಶಿಸ್ತು ಪ್ರಾಧಿಕಾರಿಯು ಮಾಡಿರುವರೋ ಆ ಸರ್ಕಾರಿ ನೌಕರನು 
(೪) ರಿಂದ (೪1)ರ ವರೆಗಿನ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸಿರುವ ಆದೇಶದ ವಿರುದ್ಧ ಯಾವ ಪ್ರಾಧಿಕಾರಿಗೆ ಅಪೀಲು 
ಸಲ್ಲಿಸಲು ಆತನು ಹಕ್ಕುಳ್ಳವನಾಗಿರುವನೋ ಅದೇ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು.] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 85, ದಿನಾಂಕ 30.7.85ರ ಮೂಲಕ ಸೇರಿಸಲಾಗಿದೆ. 

[ಮತ್ತೂ ಪರಂತು, 9ನೇ ನಿಯಮದ (2)ನೇ ಉಪನಿಯಮದ (ಡಿ) ಖಂಡದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಹೊರಡಿಸಿದ ಆದೇಶದ ವಿರುದ್ಧ, ರಾಜ್ಯ ಸಿವಿಲ್‌ ಸೇವೆಯ ಸಮೂಹ "ಡಿ' ಗೆ ಸೇರಿದ ಸರ್ಕಾರಿ ನೌಕರನು, ದಂಡನೆಯನ್ನು ವಿಧಿಸಿದ ಪ್ರಾಧಿಕಾರಿಯ 
ನಿಕಟ ವರಿಷ್ಠ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಓಎಸ್‌ಆರ್‌ 59, ದಿನಾ೦ಕ 7.2.1962ರ ಮೂಲಕ ಸೇರಿಸಲಾಗಿದೆ. 

ಮತ್ತೂ ಪರಂತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ' ಯ ಅಥವಾ ಸಮೂಹ "ಡಿ' ಯ ಸದಸ್ಯನು, 8ನೇ ನಿಯಮದಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಿ ಸರ್ಕಾರವು ಮಾಡಿದ ಯಾವುದೇ ಆದೇಶದ ಎರುದ್ಧ ರಾಜ್ಯಪಾಲರಿಗೆ ಅಪೀಲು 
ಸಲ್ಲಿಸಬಹುದು.] 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 33 ಎಸ್‌ಡಿಇ 88, ದಿನಾ೦ಕ 10.2.89ರ ಮೂಲಕ ಸೇರಿಸಲಾಗಿದೆ. 

ಸೂಚನೆ.- ಈ ನಿಯಮದ ಉದ್ದೇಶಗಳಿಗಾಗಿ ಸೂಕ್ತ ಪ್ರಾಧಿಕಾರಿ ಯಾರು ಎಂಬ ಬಗ್ಗೆ ಸಂಶಯ ಬಂದರೆ, ಆ ವಿಷಯವನ್ನು ಸರ್ಕಾರಕ್ಕೆ 
ಉಲ್ಲೇಖಿಸತಕ್ಕದ್ದು ಮತ್ತು ಆ ಬಗ್ಗೆ ಸರ್ಕಾರದ ನಿರ್ಣಯವೇ ಅಂತಿಮವಾಗಿರತಕ್ಕದ್ದು. 

(4) ರಾಜ್ಯ ಸಿವಿಲ್‌ ಸೇವೆಯ ಸಿ ಸಮೂಹದ ಅಥವಾ ರಾಜ್ಯ ಸಿವಿಲ್‌ ಸೇವೆಯ ಡಿ ಸಮೂಹದ ಸದಸ್ಯನು, (1ನೇ ಉಪನಿಯಮದ (ಬಿ), 
(ಸಿ) ಮತ್ತು (ಡಿ) ಖಂಡಗಳಲ್ಲಿ ಉಲ್ಲೇಖಿಸಿರುವ ಆದೇಶದ ಎರುದ್ಧ ಆ ಆದೇಶವು ವಜಾ ಆದೇಶವಾಗಿದ್ದಿದ್ದರೆ ಯಾವ ಪ್ರಾಧಿಕಾರಿಗೆ ಈ ನಿಯಮಗಳ 
ಮೇರೆಗೆ ಅಪೀಲು ಮಾಡಲು ಹಕ್ಕುಳ್ಳವನಾಗಿರುತ್ತಿದ್ದನೋ ಆ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು. 

[(5) (1ರಿಂದ (4)ರ ವರೆಗಿನ ಉಪನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 

(ಎ) ಯಾವ ಆದೇಶದ ಎರುದ್ಧ ಅಪೀಲು ಸಲ್ಲಿಸಲಾಗಿದೆಯೋ ಆ ಆದೇಶವನ್ನು ಮಾಡಿದ ವ್ಯಕ್ತಿಯು ಆ ತರುವಾಯ, ಅವನ ನೇಮಕದ 
ಕಾರಣದಿಂದ ಅಥವಾ ಅನ್ಯಥಾ, ಅಂಥ ಆದೇಶಕ್ಕೆ ಸಂಬಂಧಿಸಿದಂತೆ ಅಪೀಲು ಪ್ರಾಧಿಕಾರಿಯಾದರೆ, ಅಂಥ ಆದೇಶದ ಎರುದ್ಧ ಅಪೀಲನ್ನು ಅಂಥ 
ವ್ಯಕ್ತಿಯು ಯಾವ ಪ್ರಾಧಿಕಾರಿಗೆ ನಿಕಟ ಅಧೀನನಾಗಿರುವನೋ ಆ ಪ್ರಾಧಿಕಾರಿಗೆ ಸಲ್ಲಿಸತಕ್ಕದ್ದು. 

(ಬಿ) 13ನೇ ನಿಯಮದ ಮೇರೆಗೆ ನಡೆಸಿದ ಒಂದೇ ವ್ಯವಹರಣೆಯಲ್ಲಿನ ಆದೇಶದ ವಿರುದ್ಧ ಅಪೀಲನ್ನು ಆ ವ್ಯವಹರಣೆಯ ಉದ್ದೇಶಕ್ಕಾಗಿ 
ಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಧಿಕಾರಿಯು ಯಾವ ಪ್ರಾಧಿಕಾರಿಗೆ ನಿಕಟ ಅಧೀನನಾಗಿರುವನೋ ಆ ಪ್ರಾಧಿಕಾರಿಗೆ 


1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.1973, ಕೆಜಿಡಿ 24.1.74ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ವಿವರಣೆ.- "ರಾಜ್ಯ ಸಿವಿಲ್‌ ಸೇವೆಯ ಸದಸ್ಯ” ಎಂಬ ಪದಾವಳಿಯು ಆ ಸೇವೆಯ ಸದಸ್ಯನಾಗಿರುವುದು ನಿಂತುಹೋದ ವ್ಯಕ್ತಿಯನ್ನು 
ಒಳಗೊಳ್ಳುತ್ತದೆ. 

19. ಇತರೆ ಆದೇಶದ ವಿರುದ್ಧ ಅಪೀಲು.- (1) 5ನೇ ನಿಯಮದಲ್ಲಿ ನಮೂದಿಸಿರುವ ಯಾವುವೇ ಸೇವೆಗಳ ಪ್ರತಿಯೊಬ್ಬ ಸದಸ್ಯನು, ಅಧೀನ 
ಪ್ರಾಧಿಕಾರಿಯು ಹೊರಡಿಸಿದ ಯಾವ ಆದೇಶವು,- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೨೭ 





(ಎ) ಯಾವುದೇ ಆದೇಶದಿಂದ, ನಿಯಮಗಳಿಂದ ಅಥವಾ ಯಾವುದೇ ಕರಾರಿನಿಂದ ವಿನಿಯಮಿಸಿದ ಅವನ ವೇತನವನ್ನು ಭತ್ಯೆಗಳನ್ನು, 
ನಿವೃತ್ತಿ ವೇತನವನ್ನು ಅಥವಾ ಇತರ ಸೇವಾ ಷರತ್ತುಗಳನ್ನು ಅವನಿಗೆ ಅನಾನುಕೂಲವಾಗುವಂತೆ ನಿರಾಕರಿಸಿರುವುದೋ ಅಥವಾ 
ಬದಲಾಯಿಸಿರುವುದೋ; 

ಆ ಯಾವುದೇ ಆದೇಶದ ಎರುದ್ಧ ಸರ್ಕಾರಕ್ಕೆ ಅಪೀಲನ್ನು ಸಲ್ಲಿಸಲು ಹಕ್ಕುಳ್ಳವನಾಗಿರತಕ್ಕದ್ದು; ಅಥವಾ 

(2) ಯಾವ ಆದೇಶವು,- 

(ಎ) ಸರ್ಕಾರಿ ನೌಕರನು ದಕ್ಷತಾ ರೇಖೆಯನ್ನು ದಾಟಲು ಸಮರ್ಥನಲ್ಲವೆಂಬ ಕಾರಣಕ್ಕಾಗಿ, ಅವನನ್ನು ಕಾಲಿಕ ವೇತನ ಶ್ರೇಣಿಯಲ್ಲಿ 
ದಕ್ಷತಾ ರೇಖೆಯಲ್ಲಿ ತಡೆದಿರುವ; 

(ಬಿ) ಮೇಲಿನ ಸೇವೆಯಲ್ಲಿ, ಹುದ್ದೆಯ ಶ್ರೇಣಿಯಲ್ಲಿ ಅಥವಾ ಹುದ್ದೆಯಲ್ಲಿ ಸ್ಥಾನಾಪನ್ನನಾಗಿರುವ ಸರ್ಕಾರಿ ನೌಕರನನ್ನು ದಂಡನೆಯಂತೆ 
ಅಲ್ಲದೆ ಅನ್ಯಥಾ ಕೆಳಗಿನ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಹಿಂದಿರುಗಿಸಿರುವ; ಮತ್ತು 

(೩) ನಿಯಮಗಳ ಮೇರೆಗೆ ಅವನಿಗೆ ಅನುಮತಿಸಲಾಗುವ ನಿವೃತ್ತಿ ವೇತನವನ್ನು ಕಡಿಮೆ ಮಾಡಿರುವ ಅಥವಾ ತಡೆಹಿಡಿದಿರುವ ಅಥವಾ 
ಗರಿಷ್ಠ ನಿವೃತ್ತಿ ವೇತನವನ್ನು ನಿರಾಕರಿಸಿರುವ; 

(ಸಿಎ) ಅವನ ಅಮಾನತಿನ ಅವಧಿಗೆ ಅಥವಾ ಯಾವ ಅವಧಿಯಲ್ಲಿ ಅವನು ಅಮಾನತಿನಲ್ಲಿ ಇರುವುದಾಗಿ ಭಾವಿಸಲಾಗಿದೆಯೋ ಆ 
ಅವಧಿಗೆ ಅಥವಾ ಅದರ ಯಾವುದೇ ಭಾಗಕ್ಕೆ ಅವನಿಗೆ ಸಂದಾಯ ಮಾಡಬೇಕಾದ ಜೀವನಾಧಾರ ಮತ್ತು ಇತರ ಭತ್ಯೆಗಳನ್ನು ನಿರ್ಧರಿಸಿರುವ; 

(ಸಿಬಿ) ಅವನ ವೇತನ ಮತ್ತು ಭತ್ಯೆಗಳನ್ನು,- 

(1) ಅಮಾನತ್ತಿನ ಅವಧಿಗೆ ಸಂಬಂಧಿಸಿದಂತೆ; ಅಥವಾ 

(11) ಅವನನ್ನು ಸೇವೆಯಿಂದ ವಜಾ ಮಾಡಿದ, ತೆಗೆದು ಹಾಕಿದ ಅಥವಾ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ ದಿನಾಂಕದಿಂದ 
ಅಥವಾ ಅವನನ್ನು ಕೆಳಗಿನ ಸೇವೆಗೆ, ಕೆಳಗಿನ ಹುದ್ದೆಯ ಶ್ರೇಣಿಗೆ, ಕೆಳಗಿನ ಹುದ್ದೆಗೆ, ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ 
ಅಥವಾ ಕಾಲಿಕವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಿದ ದಿನಾಂಕದಿಂದ ಅವನ ಸೇವೆಗೆ, ಹುದ್ದೆಯ ಶ್ರೇಣಿಗೆ 
ಅಥವಾ ಹುದ್ದೆಗೆ ಅವನನ್ನು ಪುನಃ ನೇಮಕ ಮಾಡಿದ ಅಥವಾ ಪೂರ್ವಸ್ಥಿತಿಗೆ ತಂದ ದಿನಾಂಕಕ್ಕೆ ಸಂಬಂಧಿಸಿದಂತೆ 
- ನಿರ್ಧರಿಸಿರುವ; ಅಥವಾ 

(ಸಿಸಿ) ಅವನ ಅಮಾನತಿನ ದಿನಾಂಕದಿಂದ ಅಥವಾ ಅವನನ್ನು ಸೇವೆಯಿಂದ ವಜಾ ಮಾಡಿದ, ತೆಗೆದುಹಾಕಿದ, ಕಡ್ಡಾಯವಾಗಿ 
ನಿವೃತ್ತಿಗೊಳಿಸಿದ ಅಥವಾ ಕೆಳಗಿನ ಸೇವೆಗೆ, ಕೆಳಗಿನ ಹುದ್ದೆಯ ಶ್ರೇಣಿಗೆ, ಕೆಳಗಿನ ಹುದ್ದೆಗೆ, ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ ಅಥವಾ ಕೆಳಗಿನ ವೇತನಕ್ಕೆ 
ಅಥವಾ ಕಾಲಿಕ ವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಿದ ದಿನಾಂಕದಿಂದ ಅವನನ್ನು ಅವನ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಪುನಃ 
ನೇಮಿಸಿದ ಅಥವಾ ಪೂರ್ವಸ್ಥಿತಿಗೆ ತಂದ ದಿನಾಂಕದವರೆಗಿನ ಅವಧಿಯನ್ನು ಯಾವುದೇ ಉದ್ದೇಶಕ್ಕಾಗಿ ಕರ್ತವ್ಯದ ಮೇಲಿದ್ದ ಅವಧಿಯೆಂದು 
ಭಾವಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಿರುವ 

- ಆ ಯಾವುದೇ ಆದೇಶದ ವಿರುದ್ಧ,- 

(1) ಯಾವ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಮಾತ್ರವೇ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು 

ವಿಧಿಸಬಹುದೋ, ಆ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ಮಾಡಿದ ಆದೇಶದ ಸಂದರ್ಭದಲ್ಲಿ, ರಾಜ್ಯಪಾಲರಿಗೆ, ಮತ್ತು 

(11) ಯಾರೇ ಇತರ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ಸೇವೆಯಿಂದ ವಜಾ ಮಾಡಿದ ಆದೇಶದ ಸಂದರ್ಭದಲ್ಲಿ, ಆ ನೌಕರನನ್ನು 

ಸೇವೆಯಿಂದ ವಜಾ ಮಾಡಿದ ದಂಡನೆಯನ್ನು ಎಧಿಸಿರುವ ಆದೇಶದ ಎರುದ್ಧ ಯಾವ ಪ್ರಾಧಿಕಾರಿಗೆ ಅಪೀಲು ಮಾಡಿಕೊಳ್ಳಲು 
ಅವಕಾಶವಿರುವುದೋ ಆ ಪ್ರಾಧಿಕಾರಿಗೆ 
- ಅಪೀಲು ಮಾಡಿಕೊಳ್ಳಲು ಅವಕಾಶವಿರತಕ್ಕದ್ದು.]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73ರ ಮೂಲಕ ಪ್ರತಿಯೋಜಿಸಲಾಗಿದೆ. (ಕೆಜಿಡಿ 24.174). 

ವಿವರಣೆ.- ಈ ನಿಯಮದಲ್ಲಿ,- 

(1) "ಸರ್ಕಾರಿ ನೌಕರ' ಪದಾವಳಿಯು ಸರ್ಕಾರಿ ಸೇವೆಯಲ್ಲಿ ಇರುವುದು ನಿಂತುಹೋದ ವ್ಯಕ್ತಿಯನ್ನು ಒಳಗೊಳ್ಳುತ್ತದೆ; 

(i) “ನಿವೃತ್ತಿ ವೇತನ' ಪದಾವಳಿಯು ಹೆಚ್ಚುವರಿ ನಿವೃತ್ತಿ ವೇತನ, ಉಪದಾನ ಮತ್ತು ಯಾವುದೇ ಇತರ ನಿವೃತ್ತಿ ಪ್ರಯೋಜನವನ್ನು 

ಒಳಗೊಳ್ಳುತ್ತದೆ. 

(3) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, ಆಯ್ಕೆ ಹುದ್ದೆಗೆ ಆಯ್ಕೆ ಮಾಡದಿರುವುದಕ್ಕಾಗಿ ಯಾವುದೇ ಅಪೀಲಿಗೆ 
ಅವಕಾಶವಿರತಕ್ಕದ್ದಲ್ಲ. 

20. ಅಪೀಲುಗಳಿಗೆ ಕಾಲ ಪರಿಮಿತಿ. ಈ ಭಾಗದ ಮೇರೆಗೆ ಯಾವುದೇ ಅಪೀಲನ್ನು, ಯಾವ ಆದೇಶದ ಎರುದ್ಧ ಅಪೀಲನ್ನು 
ಸಲ್ಲಿಸಲಾಗುತ್ತಿದೆಯೋ ಆ ಆದೇಶದ ದಿನಾಂಕದಿಂದ ಮೂರು ತಿಂಗಳ ಅವಧಿಯೊಳಗೆ ಆ ಅಪೀಲನ್ನು ಸಲ್ಲಿಸಿದ್ದ ಹೊರತು, ಪುರಸ್ಕರಿಸತಕ್ಕ ಸಲ್ಲ: 

ಪರಂತು, ಅಪೀಲನ್ನು ಸಕಾಲದಲ್ಲಿ ಸಲ್ಲಿಸದಿರುವುದಕ್ಕೆ ಅಪೀಲುದಾರನಿಗೆ ಸಾಕಷ್ಟು ಕಾರಣಗಳಿದ್ದುವೆಂದು ಅಪೀಲು ಪ್ರಾಧಿಕಾರಿಗೆ 
ಮನದಟ್ಟಾದರೆ, ಸದರಿ ಅವಧಿಯು ಮುಗಿದ ಮೇಲೂ ಅವರು ಅಪೀಲನ್ನು ಪುರಸ್ಕರಿಸಬಹುದು. 


೧೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





21. ಅಪೀಲಿನ ನಮೂನೆ ಮತ್ತು ಒಳಾಂಶಗಳು.- (1) ಅಪೀಲನ್ನು ಸಲ್ಲಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಪ್ರತ್ಯೇಕವಾಗಿ ಹಾಗೂ ತನ್ನ 
ಹೆಸರಿನಲ್ಲೇ ಸಲ್ಲಿಸತಕ್ಕದ್ದು. 

(2) ಈ ನಿಯಮಗಳ ಮೇರೆಗೆ ಸಲ್ಲಿಸಿದ ಪ್ರತಿಯೊಂದು ಅಪೀಲಿಗೆ, ಯಾವ ಆದೇಶದ ಎರುದ್ಧ ಅಪೀಲು ಮಾಡಲಾಗಿದೆಯೋ ಆ ಆದೇಶದ 
ಪ್ರತಿಯನ್ನು ಲಗತ್ತಿಸತಕ್ಕದ್ದು ಮತ್ತು ಅದು ಅಪೀಲುದಾರನು ಆಧರಿಸಿರುವ ಎಲ್ಲ ಮುಖ್ಯ ವಿವರಣೆಗಳನ್ನು ಮತ್ತು ವಾದಗಳನ್ನು ಒಳಗೊಂಡಿರತಕ್ಕದ್ದು 
ಮತ್ತು ಅದು ಯಾವುದೇ ರೀತಿಯ ಅಗೌರವದ ಅಥವಾ ಅನುಚಿತ ಭಾಷೆಯಿಂದ ಕೂಡಿರತಕ್ಕದ್ದಲ್ಲ. ಮತ್ತು ಅದು ಸ್ವಯಂಪರಿಪೂರ್ಣವಾಗಿರತಕ್ಕದ್ದು. 

22. ಅಪೀಲುಗಳನ್ನು ಸಲ್ಲಿಸುವುದು.- ಪ್ರತಿಯೊಂದು ಅಪೀಲನ್ನು, ಯಾವ ಆದೇಶದ ವಿರುದ್ಧ ಅಪೀಲನ್ನು ಸಲ್ಲಿಸಲಾಗುತ್ತಿದೆಯೋ ಆ 
ಆದೇಶವನ್ನು ಮಾಡಿದ ಪ್ರಾಧಿಕಾರಿಗೆ ಸಲ್ಲಿಸತಕ್ಕದ್ದು: 

ಪರಂತು, ಅಂಥ ಪ್ರಾಧಿಕಾರಿಯು ಅಪೀಲುದಾರನು ಯಾವ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವನೋ ಆ ಕಚೇರಿಯ ಮುಖ್ಯಸ್ಥನಾಗಿರದಿದ್ದರೆ 
ಅಥವಾ, ಅಪೀಲುದಾರನು ಸೇವೆಯಲ್ಲಿ ಇಲ್ಲದಿದ್ದರೆ, ಕೊನೆಯಲ್ಲಿ ಅವನು ಯಾವ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದನೋ ಆ ಕಚೇರಿಯ ಮುಖ್ಯಸ್ಥನಿಗೆ 
ಅಥವಾ ಆ ಕಚೇರಿಯ ಮುಖ್ಯಸ್ಥನಿಗೆ ಅವನು ಅಧೀನನಾಗಿರದಿದ್ದರೆ, ಅಪೀಲನ್ನು ಆ ಕಚೇರಿಯ ಮುಖ್ಯಸ್ಥರಿಗೆ ಸಲ್ಲಿಸತಕ್ಕದ್ದು ಮತ್ತು ಅವರು ಅದನ್ನು ಆ 
ಕೂಡಲೇ ಸದರಿ ಪ್ರಾಧಿಕಾರಿಗೆ ಕಳುಹಿಸತಕ್ಕದ್ದು: 

ಮತ್ತೂ ಪರಂತು, ಅಪೀಲಿನ ಒಂದು ಪ್ರತಿಯನ್ನು ನೇರವಾಗಿ ಅಪೀಲು ಪ್ರಾಧಿಕಾರಿಗೆ ಸಲ್ಲಿಸಬಹುದು. 

23. ಅಪೀಲುಗಳನ್ನು ತಡೆಹಿಡಿಯುವುದು.- (1) ಯಾವ ಆದೇಶದ ಎರುದ್ಧ ಅಪೀಲನ್ನು ಸಲ್ಲಿಸಲಾಗಿದೆಯೋ ಆ ಆದೇಶವನ್ನು ಮಾಡಿದ 
ಪ್ರಾಧಿಕಾರಿಯು, ಆ ಅಪೀಲನ್ನು- 

(1) ಅದು, ಯಾವ ಆದೇಶದ ಎರುದ್ಧ ಅಪೀಲು ಸಲ್ಲಿಸಲು ಅವಕಾಶವಿಲ್ಲವೋ ಆ ಆದೇಶದ ಎರುದ್ಧ ಸಲ್ಲಿಸಿದ ಅಪೀಲಾಗಿದ್ದರೆ; 

ಅಥವಾ 

(11) ಅದು 21ನೇ ನಿಯಮದ ಉಪಬಂಧಗಳಲ್ಲಿ ಯಾವುದೇ ಉಪಬಂಧವನ್ನು ಪಾಲಿಸದಿದ್ದರೆ; ಅಥವಾ 

(111) ಅದು 20ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಅದನ್ನು ಸಲ್ಲಿಸಿರದಿದ್ದರೆ ಮತ್ತು ವಿಳಂಬಕ್ಕಾಗಿ ಸಮಂಜಸ 

ಕಾರಣವನ್ನು ತೋರಿಸದಿದ್ದರೆ; ಅಥವಾ 

(iv) ಅದು ಈಗಾಗಲೇ ತೀರ್ಮಾನಗೊಂಡಿರುವ ಅಪೀಲಿನ ಪುನರಾವರ್ತನೆಯಾಗಿದ್ದರೆ ಮತ್ತು ಯಾವ ಪ್ರಾಧಿಕಾರಿಯಿಂದ ಅಂಥ 

ಅಪೀಲು ತೀರ್ಮಾನವಾಗಿತ್ತೋ ಅದೇ ಅಪೀಲು ಪ್ರಾಧಿಕಾರಿಗೆ ಸಲ್ಲಿಸಿದ್ದರೆ ಮತ್ತು ಪ್ರಕರಣವನ್ನು ಪುನಃ ಪರಿಶೀಲಿಸುವುದಕ್ಕಾಗಿ 
ಆಧಾರಗಳನ್ನು ನೀಡುವಂಥ ಹೊಸ ಸಂಗತಿಗಳನ್ನು ಅಥವಾ ಸಂದರ್ಭಗಳನ್ನು ಒದಗಿಸಿಲ್ಲದಿದ್ದರೆ; ಅಥವಾ 

(೪) ಅದು ಯಾವ ಪ್ರಾಧಿಕಾರಿಗೆ ಈ ನಿಯಮಗಳ ಮೇರೆಗೆ ಅಪೀಲುಗಳನ್ನು ಸಲ್ಲಿಸಲು ಅವಕಾಶವಿಲ್ಲವೋ ಆ ಪ್ರಾಧಿಕಾರಿ ಹೆಸರಿಗೆ 

ಕಳುಹಿಸಿದ್ದರೆ; ಅಥವಾ 

(vi) ಅದು ರಹಸ್ಯವೆಂದು ಪರಿಗಣಿಸುವ ಮತ್ತು [ಕರ್ನಾಟಕ ಸಿವಿಲ್‌ ಸೇವಾ (ನಡತೆ) ನಿಯಮಗಳು, 1966ರ 12ನೇ ನಿಯಮವನ್ನು]' 

ಉಲ್ಲಂಘಿಸಿದ ಪರಿಣಾಮವಾಗಿ ಮಾತ್ರವೇ ಅಪೀಲುದಾರನ ತಿಳಿವಳಿಕೆಗೆ ಬರುವುದು ಸಾಧ್ಯವಿರುವಂಥ ವಿಷಯವನ್ನು ಅಥವಾ 
ದಸ್ತಾವೇಜುಗಳನ್ನು ಒಳಗೊಂಡಿದ್ದರೆ 
- ಅಂಥ ಅಪೀಲನ್ನು ತಡೆಹಿಡಿಯಬಹುದು: 
1. ಅಧಿಸೂಚನೆ ಸಂಖ್ಯೆ ಜಿಎಡಿ 29 ಎಸ್‌ಎಸ್‌ಆರ್‌ 76, ದಿನಾಂಕ 17.7.76ರ ಮೂಲಕ 29.7.76 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
ಜಿಎಸ್‌ಆರ್‌ 211. 

ಪರಂತು, ಯಾವ ಪ್ರಕರಣದಲ್ಲಿ ಅಪೀಲನ್ನು ತಡೆಹಿಡಿಯಲಾಗಿದೆಯೋ ಆ ಪ್ರತಿಯೊಂದು ಪ್ರಕರಣದಲ್ಲಿ ಅಪೀಲುದಾರನಿಗೆ ಆ ಸಂಗತಿಯನ್ನು 
ಮತ್ತು ಅದಕ್ಕೆ ಕಾರಣಗಳನ್ನು ತಿಳಿಸತಕ್ಕದ್ದು: 

ಮತ್ತೂ ಪರಂತು (1)ನೇ, (೪)ನೇ ಮತ್ತು (11ನೇ ಖಂಡದ ಮೇರೆಗೆ ತಡೆಹಿಡಿದಿದ್ದ ಅಪೀಲನ್ನು, ಅಪೀಲುದಾರನಿಗೆ ಅಪೀಲನ್ನು ತಡೆಹಿಡಿದ 
ಸಂಗತಿಯನ್ನು ತಿಳಿಸಿದ ದಿನಾಂಕದಿಂದ ಒಂದು ತಿಂಗಳ ಒಳಗಾಗಿ ಯಾವುದೇ ಕಾಲದಲ್ಲಿ ಪುನಃ ಸಲ್ಲಿಸಬಹುದು, ಮತ್ತು ಅದನ್ನು ಸದರಿ 
ಉಪಬಂಧಗಳಿಗನುಸಾರವಾದಂಥ ನಮೂನೆಯಲ್ಲಿ ಪುನಃ ಸಲ್ಲಿಸಿದ್ದರೆ, ಅದನ್ನು ತಡೆಹಿಡಿಯತಕ್ಕದ್ದಲ್ಲ. 

(2) ಅಪೀಲನ್ನು ಈ ನಿಯಮದ ಮೇರೆಗೆ ತಡೆಹಿಡಿದಾಗ, ಅಪೀಲನ್ನು ತಡೆಹಿಡಿದ ಆದೇಶದ ಪ್ರತಿಯನ್ನು, ಅಪೀಲನ್ನು ಯಾರ ಹೆಸರಿಗೆ 
ಕಳುಹಿಸಲಾಗಿದೆಯೋ ಆ ಪ್ರಾಧಿಕಾರಿಗೆ ಒಪ್ಪಿಸತಕ್ಕದ್ದು. 

(3) ಸಕ್ಷಮ ಪ್ರಾಧಿಕಾರಿಯು ಅಪೀಲನ್ನು ತಡೆಹಿಡಿಯುವುದರ ಎರುದ್ಧ ಯಾವುದೇ ಅಪೀಲನ್ನು ಸಲ್ಲಿಸಲು ಅವಕಾಶ ಇರತಕ್ಕ; ಸಲ್ಲ. 

24. ಅಪೀಲುಗಳ ರವಾನೆ.- (1) ಯಾವ ಆದೇಶದ ವಿರುದ್ಧ ಅಪೀಲು ಸಲ್ಲಿಸಲಾಗುತ್ತಿದೆಯೋ ಆ ಆದೇಶವನ್ನು ಮಾಡಿದ ಪ್ರಾಧಿಕಾರಿಯು, 
ಯಾವುದೇ ರೀತಿಯ ಅನಗತ್ಯ ವಿಳಂಬ ಮಾಡದೆ 23ನೇ ನಿಯಮದ ಮೇರೆಗೆ ತಡೆಹಿಡಿದಿಲ್ಲದಿರುವಂಥ ಪ್ರತಿಯೊಂದು ಅಪೀಲನ್ನು, ಅವನ ಟಿಪ್ಪಣಿಗಳ 
ಮತ್ತು ಸಂಬಂಧಪಟ್ಟ ದಾಖಲೆಗಳ ಸಹಿತ ಅಪೀಲು ಪ್ರಾಧಿಕಾರಿಗೆ ರವಾನಿಸತಕ್ಕದ್ದು. 

(2) ಯಾವ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಲು ಅವಕಾಶವಿರುವುದೋ ಆ ಪ್ರಾಧಿಕಾರಿಯು 23ನೇ ನಿಯಮದ ಮೇರೆಗೆ ತಡೆಹಿಡಿದಿರುವ 
ಯಾವುದೇ ಅಪೀಲನ್ನು ತನಗೆ ರವಾನಿಸುವಂತೆ ನಿರ್ದೇಶಿಸಬಹುದು ಮತ್ತು ಆ ತರುವಾಯ ಅಂಥ ಅಪೀಲನ್ನು ಅಪೀಲನ್ನು ತಡೆಹಿಡಿದಿದ್ದ 
ಪ್ರಾಧಿಕಾರಿಯ ಟಿಪ್ಪಣಿ ಮತ್ತು ಸಂಬಂಧಪಟ್ಟ ದಾಖಲೆಗಳ ಸಹಿತ ಆ ಪ್ರಾಧಿಕಾರಿಗೆ ರವಾನಿಸತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೨೯ 





25. ಅಪೀಲುಗಳ ಪರಿಶೀಲನೆ.- (1) ಅಮಾನತು ಆದೇಶದ ಎರುದ್ಧ ಸಲ್ಲಿಸಿದ ಅಪೀಲಿನ ಸಂದರ್ಭದಲ್ಲಿ, ಅಪೀಲು ಪ್ರಾಧಿಕಾರಿಯು, 10ನೇ 
ನಿಯಮದ ಉಪಬಂಧಗಳನ್ನು ಮತ್ತು ಪ್ರಕರಣದ ಸಂದರ್ಭ-ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಮಾನತಿನ ಆದೇಶವು ಸಮರ್ಥನೀಯವೇ 
ಅಥವಾ ಅಲ್ಲವೇ ಎಂದು ಪರಿಶೀಲಿಸತಕ್ಕದ್ದು ಮತ್ತು ಆ ಆದೇಶವನ್ನು ತದನುಸಾರವಾಗಿ ಸ್ಥಿರೀಕರಿಸತಕ್ಕದ್ದು ಅಥವಾ ರದ್ದುಗೊಳಿಸತಕ್ಕದ್ದು. 

(2) 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಎಧಿಸಿರುವ ಆದೇಶದ ಎರುದ್ಧ ಸಲ್ಲಿಸಿದ ಅಪೀಲಿನ 
ಸಂದರ್ಭದಲ್ಲಿ, ಅಪೀಲು ಪ್ರಾಧಿಕಾರಿಯು,- 

(ಎ) ಈ ನಿಯಮಗಳಲ್ಲಿ ಗೊತ್ತುಪಡಿಸಿದ ಕಾರ್ಯವಿಧಾನವನ್ನು ಪಾಲಿಸಲಾಗಿದೆಯೇ, ಇಲ್ಲವೇ ಎಂಬುದನ್ನು ಮತ್ತು ಪಾಲಿಸಿರದಿದ್ದರೆ, 
ಹಾಗೆ ಪಾಲಿಸಿರದಿರುವುದರ ಪರಿಣಾಮವಾಗಿ ಸಂವಿಧಾನದ ಯಾವುದೇ ಉಪಬಂಧದ ಉಲ್ಲಂಘನೆಯಾಗಿದೆಯೇ ಅಥವಾ 
ನ್ಯಾಯ ಏಫಲತೆಯಾಗಿದೆಯೇ ಎಂಬುದನ್ನು; 

(ಬಿ) ನಿರ್ಣಯಗಳು ಸಮರ್ಥನೀಯವಾಗಿವೆಯೇ ಎಂಬುದನ್ನು ; ಮತ್ತು 

(ಸಿ) ವಿಧಿಸಿದ ದಂಡನೆಯು ಅತಿಯಾದುದಾಗಿದೆಯೇ, ಸಾಕಷ್ಟಾಗಿದೆಯೇ ಅಥವಾ ಸಾಕಷ್ಟಿಲ್ಲವೇ ಎಂಬುದನ್ನು 
— ಪರಿಶೀಲಿಸತಕ್ಕದ್ದು ಮತ್ತು ಆ ಪ್ರಕರಣದಲ್ಲಿ ಆಯೋಗದ ಜೊತೆಗೆ ಸಮಾಲೋಚನೆ ಅವಶ್ಯವಿದ್ದರೆ, ಅಂಥ ಸಮಾಲೋಚನೆ 

ನಡೆಸಿದ ತರುವಾಯ,- 

(1) ದಂಡನೆಯನ್ನು ತಳ್ಳಿಹಾಕಿರುವ, ಕಡಿಮೆಮಾಡಿರುವ, ಸ್ಥಿರೀಕರಿಸಿರುವ ಅಥವಾ ಹೆಚ್ಚಿಸಿರುವ; ಅಥವಾ 

(11) ದಂಡನೆಯನ್ನು ವಿಧಿಸಿದಂಥ ಪ್ರಾಧಿಕಾರಿಗೆ ಅಥವಾ ಆ ಪ್ರಕರಣದ ಸಂದರ್ಭ ಸನ್ನಿವೇಶಗಳಲ್ಲಿ ತಾನು ಸೂಕ್ತವೆಂದು 
ಭಾವಿಸುವಂಥ ನಿರ್ದೇಶನದ ಸಹಿತ ಇತರ ಯಾರೇ ಪ್ರಾಧಿಕಾರಿಗೆ ಪ್ರಕರಣವನ್ನು ಹಿಂದಕ್ಕೆ ಕಳುಹಿಸುವ 

- ಆದೇಶಗಳನ್ನು ಹೊರಡಿಸಬಹುದು: 

ಪರಂತು,- 

(1) ಅಪೀಲು ಪ್ರಾಧಿಕಾರಿಯು, ಅಂಥ ಪ್ರಾಧಿಕಾರಿಯು ಅಥವಾ ಯಾವ ಆದೇಶದ ವಿರುದ್ಧ ಅಪೀಲನ್ನು ಸಲ್ಲಿಸಲಾಗಿದೆಯೋ ಆ 
ಆದೇಶವನ್ನು ಮಾಡಿದ ಪ್ರಾಧಿಕಾರಿಯು ಅಂಥ ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿದ್ದ ಹೊರತು, ಯಾವುದೇ ಹೆಚ್ಚಿಸಿದ 
ದಂಡನೆಯನ್ನು ವಿಧಿಸತಕ್ಕದ್ದಲ್ಲ; 

(11) ಹೆಚ್ಚಿಸಿದ ದಂಡನೆಯನ್ನು ವಿಧಿಸಿರುವುದರ ವಿರುದ್ಧ ಅಪೀಲುದಾರನು ಮನವಿಯನ್ನು ಸಲ್ಲಿಸಲು ಇಚ್ಛಿಸಿದರೆ, ಅಂಥ ಯಾವುದೇ 
ಮನವಿಯನ್ನು ಸಲ್ಲಿಸಲು ಅವನಿಗೆ ಅವಕಾಶವನ್ನು ಕೊಟ್ಟ ಹೊರತು, ಹೆಚ್ಚಿಸಿದ ದಂಡನೆಯನ್ನು ವಿಧಿಸುವ ಆದೇಶವನ್ನು 
ಹೊರಡಿಸತಕ್ಕದ್ದಲ್ಲ; ಮತ್ತು 

(iii) ಅಪೀಲು ಪ್ರಾಧಿಕಾರಿಯು ವಿಧಿಸಲು ಪ್ರಸ್ತಾವಿಸಿರುವ ಹೆಚ್ಚಿಸಿದ ದಂಡನೆಯು 8ನೇ ನಿಯಮದ (೪) ರಿಂದ (111) ರವರೆಗಿನ 
ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಒಂದು ದಂಡನೆಯಾಗಿದ್ದರೆ ಮತ್ತು 11ನೇ ನಿಯಮದ ಮೇರೆಗೆ ವಿಚಾರಣೆಯನ್ನು 
ಈಗಾಗಲೇ ಆ ಪ್ರಕರಣದಲ್ಲಿ ನಡೆಸಿರದಿದ್ದರೆ, ಅಪೀಲು ಪ್ರಾಧಿಕಾರಿಯು, 14ನೇ ನಿಯಮದ ಉಪಬಂಧಗಳಿಗೊಳಪಟ್ಟು, ಅಂಥ 
ವಿಚಾರಣೆಯನ್ನು ತಾನೇ ಸ್ವತಃ ಮಾಡಬಹುದು ಅಥವಾ ಅಂಥ ವಿಚಾರಣೆಯನ್ನು ಮಾಡಲು ನಿರ್ದೇಶಿಸಬಹುದು ಮತ್ತು ಆ 
ತರುವಾಯ ಅಂಥ ವಿಚಾರಣೆಯ ವ್ಯವಹರಣೆಗಳನ್ನು ಪರಿಶೀಲಿಸಿದ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದಂಥ 
ಆದೇಶಗಳನ್ನು ಹೊರಡಿಸಬಹುದು. 

(3) 18ನೇ ನಿಯಮದ (ಬಿ) ಮತ್ತು (ಸಿ) ಖಂಡಗಳಲ್ಲಿ ಅಥವಾ 19ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಆದೇಶದ ವಿರುದ್ಧ 
ಸಲ್ಲಿಸಿದ ಅಪೀಲಿನ ಸಂದರ್ಭದಲ್ಲಿ, ಅಪೀಲು ಪ್ರಾಧಿಕಾರಿಯು ಪ್ರಕರಣದ ಎಲ್ಲ ಸನ್ನಿವೇಶ ಸಂದರ್ಭಗಳನ್ನು ಪರಿಶೀಲಿಸತಕ್ಕದ್ದು ಮತ್ತು ನ್ಯಾಯಸಮ್ಮತ 
ಹಾಗೂ ನಿಷ್ಪಕ್ಷಪಾತವಾದುದೆಂದು ಅವನು ಭಾವಿಸಬಹುದಾದಂಥ ಆದೇಶಗಳನ್ನು ಹೊರಡಿಸತಕ್ಕದ್ದು. 

ಭಾಗ -VI 
ಪುನರವಲೋಕನ 

[26. ಪುನರವಲೋಕನ.- ರಾಜ್ಯ ಸರ್ಕಾರವು, ಪ್ರಕರಣದ ದಾಖಲೆಗಳನ್ನು ತರಿಸಿಕೊಂಡ ತರುವಾಯ, ಯಾವ ಆದೇಶವನ್ನು 
ಪುನರವಲೋಕನ ಮಾಡಲಾಗುತ್ತಿದೆಯೋ ಆ ಆದೇಶವನ್ನು ಹೊರಡಿಸಿದ ಕಾಲದಲ್ಲಿ ಹಾಜರುಪಡಿಸಲಾಗದಿದ್ದ ಅಥವಾ ಲಭ್ಯವಿರದಿದ್ದ ಮತ್ತು ಪ್ರಕರಣದ 
ಸ್ವರೂಪವನ್ನು ಬದಲಾವಣೆ ಮಾಡುವ ಪರಿಣಾಮವುಳ್ಳ ಯಾವುದೇ ಹೊಸ ವಿಷಯ ಸಾಮಗ್ರಿಯು ಅಥವಾ ಸಾಕ್ಷ್ಯವು ತನ್ನ ಗಮನಕ್ಕೆ ಬಂದಾಗ ಅಥವಾ 
ಅದನ್ನು ತನ್ನ ಗಮನಕ್ಕೆ ತಂದಾಗ, ಈ ನಿಯಮಗಳ ಮೇರೆಗೆ ಹೊರಡಿಸಿದ ಯಾವುದೇ ಆದೇಶವನ್ನು ಯಾವುದೇ ಕಾಲದಲ್ಲಿ ತಾನಾಗಿಯೇ ಅಥವಾ 
ಅನ್ಯಥಾ, ಪುನರವಲೋಕನ ಮಾಡಬಹುದು ಅಥವಾ ಯಾವುದೇ ದಂಡನೆಯನ್ನು ವಿಧಿಸಿರುವ ಆದೇಶವನ್ನು ಜಾರಿಗೊಳಿಸಲಾಗದ್ದೆಂದು ಅಥವಾ 
ದಂಡನೆಯನ್ನು ವಿಧಿಸಿರುವ ಆದೇಶವು ಕಾನೂನುಬದ್ಧವಾಗಿ ಸಿಂಧುವಾಗಿಲ್ಲವೆಂದು ತಾನು ಅಭಿಪ್ರಾಯಪಟರೆ]',- 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 8 ಎಸ್‌ಡಿಇ 93, ದಿನಾಂಕ 22.12.95ರ ಮೂಲಕ (26.12.95 ರಿಂದ ಜಾರಿಗೆ ಬರುವಂತೆ) ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 97, ದಿನಾಂಕ 19.98ರ ಮೂಲಕ 26.12.95 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ (ಕೆಜಿಡಿ 
7.9.98). 


1 


೧೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಎ) ಆ ಆದೇಶವನ್ನು ಸ್ಥಿರೀಕರಿಸಬಹುದು, ಮಾರ್ಪಾಡುಗೊಳಿಸಬಹುದು ಅಥವಾ ತಳ್ಳಿಹಾಕಬಹುದು; 

(ಬಿ) ಯಾವುದೇ ದಂಡನೆಯನ್ನು ವಿಧಿಸಬಹುದು ಅಥವಾ ಆ ಆದೇಶದ ಮೂಲಕ ವಿಧಿಸಿದ ದಂಡನೆಯನ್ನು ತಳ್ಳಿಹಾಕಬಹುದು, ಕಡಿಮೆ 
ಮಾಡಬಹುದು, ಸ್ಥಿರೀಕರಿಸಬಹುದು ಅಥವಾ ಹೆಚ್ಚಿಸಬಹುದು; 

(ಸಿ) ಯಾವ ಪ್ರಾಧಿಕಾರಿಯು ಆದೇಶವನ್ನು ಮಾಡಿರುವನೋ ಆ ಪ್ರಾಧಿಕಾರಿಗೆ ಅಥವಾ ಪ್ರಕರಣದ ಸ೦ದರ್ಭ ಸನ್ನಿವೇಶಗಳಲ್ಲಿ ತಾನು 
ಯುಕ್ತವೆಂದು ಭಾವಿಸುವಂಥ ಮುಂದಿನ ಕ್ರಮ ಕೈಗೊಳ್ಳುವಂತೆ ಅಥವಾ ವಿಚಾರಣೆ ನಡೆಸುವಂತೆ ನಿರ್ದೇಶಿಸಿ ಆ ಪ್ರಕರಣವನ್ನು ಇತರ ಯಾರೇ 
ಪ್ರಾಧಿಕಾರಿಗೆ ವಾಪಸು ಕಳಿಸಿಕೊಡಬಹುದು; ಅಥವಾ 

(ಡಿ) ತಾನು ಸೂಕ್ತವೆಂದು ಭಾವಿಸುವಂಥ ಇತರೆ ಆದೇಶಗಳನ್ನು ಹೊರಡಿಸಬಹುದು: 

ಪರಂತು, ಸಂಬಂಧಪಟ್ಟ ಸೇವೆಯ ಸದಸ್ಯನಿಗೆ ಉದ್ದೇಶಿತ ದಂಡನೆಯ ಎರುದ್ಧ ಮನವಿಯನ್ನು ಸಲ್ಲಿಸಲು ಯುಕ್ತ ಅವಕಾಶವನ್ನು ನೀಡಿದ್ದ 
ಹೊರತು, ರಾಜ್ಯ ಸರ್ಕಾರವು ಯಾವುದೇ ದಂಡನೆಯನ್ನು ವಿಧಿಸುವ ಅಥವಾ ಹೆಚ್ಚಿಸುವ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ ಅಥವಾ 8ನೇ 
ನಿಯಮದ (೪) ರಿಂದ (೪11)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ಕಠಿಣ ದಂಡನೆಯನ್ನು ವಿಧಿಸಲು ಅಥವಾ ಯಾವ 
ಆದೇಶವನ್ನು ಪುನರವಲೋಕನ ಮಾಡಬೇಕೆಂದು ಕೋರಲಾಗಿದೆಯೋ ಆ ಆದೇಶದಲ್ಲಿ ವಿಧಿಸಿರುವ ಲಘು ದಂಡನೆಯನ್ನು ಯಾವುದೇ ಕಠಿಣ 
ದಂಡನೆಗೆ ಹೆಚ್ಚಿಸಲು ಉದ್ದೇಶಿಸಿದ್ದರೆ ಮತ್ತು 11ನೇ ನಿಯಮದ ಮೇರೆಗೆ ಈ ಪ್ರಕರಣದ ವಿಚಾರಣೆಯನ್ನು ಈಗಾಗಲೇ ನಡೆಸಿರದಿದ್ದರೆ, 14ನೇ 
ನಿಯಮದ ಉಪಬಂಧಗಳಿಗೊಳಪಟ್ಟು 11ನೇ ನಿಯಮದಲ್ಲಿ ಹೇಳಲಾದ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದ ತರುವಾಯ ಹೊರತು, ಮತ್ತು 
ಆಯೋಗದೊಂದಿಗೆ ಸಮಾಲೋಚನೆ ನಡೆಸಿದ ತರುವಾಯ ಹೊರತು, ಅಂಥ ದಂಡನೆಯನ್ನು ವಿಧಿಸತಕ್ಕದ್ದಲ್ಲ: 

ಮತ್ತೂ ಪರಂತು, ಶಿಸ್ತು ವ್ಯವಹರಣೆಯಲ್ಲಿ, 8ನೇ ನಿಯಮದ (೪) ರಿಂದ (ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದವುಗಳನ್ನು 
ಹೊರತುಪಡಿಸಿ ಯಾವುದೇ ದಂಡನೆಯನ್ನು ವಿಧಿಸಿರುವ ಮತ್ತು ಯಾವ ಆದೇಶಕ್ಕೆ ಸಂಬಂಧಿಸಿದಂತೆ ಅಪೀಲನ್ನು ಸಲ್ಲಿಸಲು ಅವಕಾಶ 
ಕಲ್ಪಿಸಲಾಗಿದೆಯೋ ಆ ಆದೇಶವನ್ನು ಪುನರವಲೋಕನ ಮಾಡುವಂತೆ ಕೋರಿ ಸರ್ಕಾರಿ ನೌಕರನು ಯಾವುದೇ ಅರ್ಜಿ ಸಲ್ಲಿಸಲು 
ಅವಕಾಶವಿರತಕ್ಕದ್ದಲ್ಲ.]' 

27. ಶಿಸ್ತು ಪ್ರಕರಣಗಳಲ್ಲಿ ಆದೇಶಗಳ ಪುನರವಲೋಕನ.- 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಿರುವ ಆದೇಶದ ವಿರುದ್ಧದ ಅಪೀಲನ್ನು ಯಾವ ಪ್ರಾಧಿಕಾರಿಗೆ ಸಲ್ಲಿಸಬಹುದೋ ಆ ಪ್ರಾಧಿಕಾರಿಯು, ತಾನಾಗಿಯೇ ಅಥವಾ ಅನ್ಯಥಾ, ಯಾವ 
ಪ್ರಕರಣದಲ್ಲಿ ಶಿಸ್ತು ವ್ಯವಹರಣೆಯನ್ನು ನಡೆಸಲಾಯಿತೋ ಆ ಪ್ರಕರಣದ ದಾಖಲೆಗಳನ್ನು ತರಿಸಿಕೊಳ್ಳಬಹುದು, ಮತ್ತು ಅಂಥ ಪ್ರಕರಣದಲ್ಲಿ ಹೊರಡಿಸಿದ 
ಯಾವುದೇ ಆದೇಶವನ್ನು ಪುನರವಲೋಕಿಸಬಹುದು ಮತ್ತು ಆಯೋಗದೊಡನೆ ಸಮಾಲೋಚನೆಯು ಅವಶ್ಯಕವಿರುವಲ್ಲಿ, ಅಂಥ ಸಮಾಲೋಚನೆಯನ್ನು 
ನಡೆಸಿದ ತರುವಾಯ, ಸರ್ಕಾರಿ ನೌಕರನು ಅಂಥ ಆದೇಶದ ವಿರುದ್ಧ ಅಪೀಲನ್ನು ಸಲ್ಲಿಸಿದ್ದರೆ ಹೇಗೋ ಹಾಗೆ, ತಾನು ಸೂಕ್ತವೆಂದು 
ಭಾವಿಸಬಹುದಾದಂಥ ಆದೇಶಗಳನ್ನು ಹೊರಡಿಸಬಹುದು: 

ಪರಂತು, ಪುನರವಲೋಕನ ಮಾಡಬೇಕಾದ ಆದೇಶದ ದಿನಾಂಕದಿಂದ ಆರು ತಿಂಗಳಿಗಿಂತ ಹೆಚ್ಚಿನ ಅವಧಿಯ ತರುವಾಯ ಈ ನಿಯಮದ 
ಮೇರೆಗೆ ಯಾವುದೇ ಕ್ರಮವನ್ನು ಪ್ರಾರಂಭಿಸತಕ್ಕದ್ದಲ್ಲ. 

wen-VII 
ಸಂಕೀರ್ಣ 

28. ನ್ಯಾಯವಾದಿಯ ಹಾಜರಾತಿ.- ಈ ನಿಯಮಗಳಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಉಳಿದು, ಯಾರೇ ನ್ಯಾಯವಾದಿಗೆ ಅಥವಾ 
ಏಜೆ೦ಟನಿಗೆ ಈ ನಿಯಮಗಳ ಮೇರೆಗಿನ ಯಾವುದೇ ವ್ಯವಹರಣೆಗಳಲ್ಲಿ ಹಾಜರಾಗಲು ಅನುಮತಿಸತಕ್ಕದ್ದಲ್ಲ. 

(28ಎ. ಆದೇಶ, ನೋಟೀಸುಗಳು, ಮುಂತಾದವುಗಳ ಜಾರಿ.- (1) ಈ ನಿಯಮಗಳ ಮೇರೆಗೆ ಮಾಡಿದ ಅಥವಾ ಹೊರಡಿಸಿದ 
ಪ್ರತಿಯೊಂದು ಆದೇಶವನ್ನು, ನೋಟೀಸನ್ನು ಮತ್ತು ಇತರ ಪ್ರೊಸೆಸನ್ನು ಸಂಬಂಧಪಟ್ಟ ಸರ್ಕಾರಿ ನೌಕರನಿಗೆ ಖುದ್ದಾಗಿ ಜಾರಿ ಮಾಡತಕ್ಕದ್ದು ಅಥವಾ 
ಅವನಿಗೆ ನೋಂದಾಯಿತ ಅಂಚೆ ಮೂಲಕ ಕಳಿಸಿಕೊಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69, ದಿನಾಂಕ 12.12.73 ಕೆಜಿಡಿ 24.174ರ ಮೂಲಕ ಸೇರಿಸಲಾಗಿದೆ. 

(2) ಸರ್ಕಾರಿ ನೌಕರನು ಅಂಥ ಆದೇಶವನ್ನು, ನೋಟೀಸನ್ನು ಅಥವಾ ಇತರ ಪ್ರೋಸೆಸನ್ನು ಸ್ವೀಕರಿಸಲು ನಿರಾಕರಿಸಿದಲ್ಲಿ ಅಥವಾ ಅವುಗಳ 
ಜಾರಿಯನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಕಾಣಿಸಿಕೊಳ್ಳದಿರುವ ಸಂದರ್ಭದಲ್ಲಿ, ಅದರ ಪ್ರತಿಯನ್ನು ಶಿಸ್ತು ಪ್ರಾಧಿಕಾರಿಯ ಅಥವಾ ವಿಚಾರಣಾ 
ಪ್ರಾಧಿಕಾರಿಯ ಕಚೇರಿಯ ಸೂಚನಾ ಫಲಕದ ಮೇಲೆ ಮತ್ತು ಅವನು ಈ ಹಿಂದೆ ವಾಸವಾಗಿದ್ದನೆಂದು ತಿಳಿದುಬ೦ದ ಮನೆ ಯಾವುದಾದರೂ ಇದ್ದರೆ. 
ಅದರ ಯಾವುದೇ ಎದ್ದುಕಾಣುವ ಸ್ಥಳದಲ್ಲಿ ಅಂಟಿಸುವ ಮೂಲಕ, ಅಥವಾ ರಾಜ್ಯದಲ್ಲಿ ಅಧಿಕ ಪ್ರಸಾರವುಳ್ಳ ಎರಡು ದೈನಂದಿನ ವೃತ್ತಪತ್ರಿಕೆಗಳಲ್ಲಿ 
ಪ್ರಕಟಿಸುವ ಮೂಲಕ ಜಾರಿ ಮಾಡಬಹುದು. 

28ಬಿ. ಕಾಲಮಿತಿಯನ್ನು ಸಡಿಲಿಸಲು ಮತ್ತು ವಿಳಂಬವನ್ನು ಮನ್ನಾ ಮಾಡಲು ಅಧಿಕಾರ.- ಈ ನಿಯಮಗಳಲ್ಲಿ ಅನ್ಯಥಾ ವ್ಯಕ್ತವಾಗಿ 
ಉಪಬಂಧಿಸಿರುವುದನ್ನುಳಿದು, ಈ ನಿಯಮಗಳ ಮೇರೆಗೆ ಯಾವುದೇ ಆದೇಶವನ್ನು ಮಾಡಲು ಸಕ್ಷಮನಾಗಿರುವ ಪ್ರಾಧಿಕಾರಿಯು, ಯುಕ್ತ ಮತ್ತು 
ಸಾಕಷ್ಟು ಕಾರಣಗಳಿಗಾಗಿ ಅಥವಾ ಸಾಕಷ್ಟು ಕಾರಣವನ್ನು ತೋರಿಸಿದರೆ, ಈ ನಿಯಮಗಳ ಮೇರೆಗೆ ಮಾಡುವಂತೆ ಅಗತ್ಯಪಡಿಸಿದ ಯಾವುದೇ 
ಕಾರ್ಯದ ಬಗ್ಗೆ ನಿರ್ದಿಷ್ಟಪಡಿಸಲಾದ ಅವಧಿಯನ್ನು ವಿಸ್ತರಿಸಬಹುದು ಅಥವಾ ಯಾವುದೇ ವಿಳಂಬವನ್ನು ಮನ್ನಾ ಮಾಡಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೩೧ 





28ಸಿ. ಆಯೋಗದ ಸಲಹೆಯ ಪ್ರತಿಯನ್ನು ಒದಗಿಸುವುದು... ಈ ನಿಯಮಗಳಲ್ಲಿ ಉಪಬಂಧಿಸಲಾದಂತೆ ಆಯೋಗದೊಡನೆ 
ಸಮಾಲೋಚನೆ ಮಾಡಿದಾಗಲೆಲ್ಲ ಆಯೋಗದ ಸಲಹೆಯ ಪ್ರತಿಯನ್ನು, ಮತ್ತು ಅಂಥ ಸಲಹೆಯನ್ನು ಒಪ್ಪದಿರುವ ಸ೦ದರ್ಭದಲ್ಲಿ, ಹಾಗೆ 
ಒಪ್ಪದಿರುವುದಕ್ಕೆ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು, ಆ ಪ್ರಕರಣದಲ್ಲಿ ಹೊರಡಿಸಿದ ಆದೇಶದ ಪ್ರತಿಯ ಸಹಿತ ಆ ಆದೇಶವನ್ನು ಮಾಡಿದ 
ಪ್ರಾಧಿಕಾರಿಯು ಸಂಬಂಧಪಟ್ಟ ಸರ್ಕಾರಿ ನೌಕರನಿಗೆ ಒದಗಿಸತಕ್ಕದ್ದು: 

'[ಪರಂತು, ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು ದೋಷಮುಕ್ತನನ್ನಾಗಿ ಮಾಡಿದ್ದರೆ ಅಥವಾ ಅ೦ತಹ ದಸ್ತಾವೇಜುಗಳನ್ನು ಸರ್ಕಾರಿ 
ನೌಕರನಿಗೆ ಈಗಾಗಲೇ ಒದಗಿಸಿದ್ದರೆ, ಸದರಿ ದಸ್ತಾವೇಜುಗಳ ಪ್ರತಿಗಳನ್ನು ಒದಗಿಸುವುದು ಅವಶ್ಯಕವಾಗಿರತಕ್ಕದ್ದಲ್ಲ.]' 

1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 34 ಎಸ್‌ಎಸ್‌ಆರ್‌ 76, ದಿನಾಂಕ 7.7.76ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 22.7.76). 

28ಡಿ. ಕರ್ನಾಟಕ ನ್ಯಾಯಾಂಗ ಸೇವೆ, ಮುಂತಾದವುಗಳ ಸದಸ್ಯರಿಗೆ ಸಂಬಂಧಿಸಿದ ಉಪಬಂಧ... ಈ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದರೂ, ಈ ನಿಯಮಗಳಲ್ಲಿ ರಾಜ್ಯಪಾಲರಿಗೆ ಅಥವಾ ಸರ್ಕಾರಕ್ಕೆ ಮಾಡಿದ ಉಲ್ಲೇಖಗಳನ್ನು ಭಾರತ ಸಂವಿಧಾನದ 235ನೇ ಅನುಚ್ಛೇದದ 
ಮೇರೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಜಿಲ್ಲಾ ನ್ಯಾಯಾಲಯಗಳ ಮತ್ತು ಅವುಗಳಿಗೆ ಅಧೀನವಾಗಿರುವ ನ್ಯಾಯಾಲಯಗಳ ಮೇಲೆ ಹೊಂದಿರುವ 
ನಿಯಂತ್ರಣಕ್ಕೆ ಅವು ಸಂಬಂಧಪಡುವಷ್ಟರ ಮಟ್ಟಿಗೆ, ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಮಾಡಿದ ಉಲ್ಲೇಖವೆಂದು ಅರ್ಥೈಸತಕ್ಕದ್ದು: 

ಪರಂತು, ಈ ನಿಯಮದಲ್ಲಿರುವುದು ಯಾವುದೂ, ನ್ಯಾಯಾಂಗ ಸೇವೆಯ ಸದಸ್ಯರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಭಾರತ 
ಸಂವಿಧಾನದ ಮೇರೆಗೆ ಹೊಂದಿರುವ ಅಧಿಕಾರಗಳಿಗೆ ಅಥವಾ ಒಬ್ಬ ವ್ಯಕ್ತಿಯು ತನ್ನ ಸೇವಾ ಷರತ್ತುಗಳ ವಿನಿಯಮನಕ್ಕೆ ಸಂಬಂಧಿಸಿದ ಕಾನೂನಿನ 
ಮೇರೆಗೆ ಹೊಂದಿರಬಹುದಾದಂಥ ಅಪೀಲಿನ ಹಕ್ಕಿಗೆ ಬಾಧಕವನ್ನುಂಟುಮಾಡತಕ್ಕದ್ದಲ್ಲ.] 

29. ನಿರಸನ ಮತ್ತು ಉಳಿಸುವಿಕೆ- ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲುಗಳು) ನಿಯಮಗಳನ್ನು ಮತ್ತು ಗೃಹ 
ಇಲಾಖೆ ಸಂಖ್ಯೆ. ಎಫ್‌ 9-19-30 ಇಎಸ್‌ಟಿಎಸ್‌, ದಿನಾಂಕ ಫೆಬ್ರವರಿ 27, 1932 ರಲ್ಲಿನ ಭಾರತ ಸರ್ಕಾರದ ಅಧಿಸೂಚನೆಯಲ್ಲಿ ಒಳಗೊಂಡಿರುವ 
ನಿಯಮಗಳನ್ನು, ಹೈದರಾಬಾದು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳನ್ನು, ಮುಂಬಯಿ ಸಿವಿಲ್‌ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳನ್ನು ಮದ್ರಾಸು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳನ್ನು ಮತ್ತು ಸಾಮಾನ್ಯ ಸುತ್ತೋಲೆಗಳು ಮತ್ತು ಸ್ಥಾಯೀ ಆದೇಶಗಳ ಮೈಸೂರು ಕೈಪಿಡಿಯ ೫ನೇ ಅಧ್ಯಾಯದ ಭಾಗ-1 ರಲ್ಲಿ 
ಒಳಗೊಂಡಿರುವ ನಿಯಮಗಳನ್ನು, 1955ರ ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ) ನಿಯಮಗಳನ್ನು, ಮತ್ತು ಅಂಥ ಯಾವುವೇ ನಿಯಮಗಳ 
ಅಡಿಯಲ್ಲಿ ಅಥವಾ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದ ಮೇರೆಗೆ ಹೊರಡಿಸಲಾದ ಯಾವುವೇ ಅಧಿಸೂಚನೆಗಳನ್ನು ಮತ್ತು 
ನಿಯಮಗಳನ್ನು ಮತ್ತು ಮಾಡಲಾದ ಆದೇಶಗಳನ್ನು ಮತ್ತು ಯಾರೇ ಸಕ್ಷಮ ಪ್ರಾಧಿಕಾರಿಯು ಮಾಡಿದ ಇತರ ಎಲ್ಲ ನಿಯಮಗಳನ್ನು ಮತ್ತು 
ಆದೇಶಗಳನ್ನು, ಯಾರಿಗೆ ಈ ನಿಯಮಗಳು ಅನ್ವಯವಾಗುವುವೋ ಆ ವ್ಯಕ್ತಿಗಳಿಗೆ ಅವು ಅನ್ವಯವಾಗುವಷ್ಟರ ಮಟ್ಟಿಗೆ ಮತ್ತು ಅನುಸೂಚಿಗಳಲ್ಲಿ 
ನಿರ್ದಿಷ್ಟಪಡಿಸಿದ ರಾಜ್ಯ ಸಿವಿಲ್‌ ಸೇವೆಯ ವರ್ಗೀಕರಣಕ್ಕೆ ಅವು ಸಂಬ೦ಧಪಡುವಷ್ಟರ ಮಟ್ಟಿಗೆ ಅಥವಾ ನೇಮಕಗಳನ್ನು ಮಾಡಲು, ದಂಡನೆಗಳನ್ನು 
ವಿಧಿಸಲು ಅಥವಾ ಅಪೀಲುಗಳನ್ನು ಅಂಗೀಕರಿಸಲು ಅಧಿಕಾರಗಳನ್ನು ಪ್ರದಾನ ಮಾಡುವಷ್ಟರ ಮಟ್ಟಿಗೆ, ಈ ಮೂಲಕ ನಿರಸನಗೊಳಿಸಲಾಗಿದೆ: 

ಪರಂತು,- 

(ಎ) ಅಂಥ ನಿರಸನಗಳು ಸದರಿ ನಿಯಮಗಳನ್ನು, ಅಧಿಸೂಚನೆಗಳನ್ನು ಮತ್ತು ಆದೇಶಗಳನ್ನು ಈ ಹಿಂದೆ ಜಾರಿಗೊಳಿಸಿರುವುದನ್ನು 

ಅಥವಾ ಆ ಮೇರೆಗೆ ಕೈಕೊಂಡ ಯಾವುದೇ ಕಾರ್ಯಕ್ಕೆ ಅಥವಾ ಕೈಗೊಂಡ ಯಾವುದೇ ಕ್ರಮಕ್ಕೆ ಬಾಧಕ ಉಂಟುಮಾಡತಕ್ಕದ್ದಲ್ಲ; 

(ಬಿ) ಈ ನಿಯಮಗಳ ಪ್ರಾರಂಭದಲ್ಲಿ ಇತ್ಯರ್ಥದಲ್ಲಿದ್ದ ಸದರಿ ನಿಯಮಗಳ, ಅಧಿಸೂಚನೆಗಳ ಅಥವಾ ಆದೇಶಗಳ ಮೇರೆಗಿನ 

ಯಾವುವೇ ವ್ಯವಹರಣೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈ ನಿಯಮಗಳ ಉಪಬಂಧಗಳಿಗನುಸಾರವಾಗಿ ಮುಂದುವರಿಸತಕ್ಕದ್ದು 
ಮತ್ತು ವಿಲೆ ಮಾಡತಕ್ಕದ್ದು; 

(2) ಈ ನಿಯಮಗಳು ಯಾವ ವ್ಯಕ್ತಿಗೆ ಅನ್ವಯವಾಗುತ್ತವೆಯೋ ಆ ಯಾರೇ ವ್ಯಕ್ತಿಯು, ಈ ನಿಯಮಗಳ ಪ್ರಾರಂಭಕ್ಕೆ ಮುಂಚೆ 
ಹೊರಡಿಸಿದ ಯಾವುದೇ ಆದೇಶಕ್ಕೆ ಸಂಬಂಧಪಟ್ಟಂತೆ (ನೇ ಉಪನಿಯಮದ ಮೂಲಕ ನಿರಸಿತಗೊಂಡ ನಿಯಮಗಳ, ಅಧಿಸೂಚನೆಗಳ ಅಥವಾ 
ಆದೇಶಗಳ ಮೇರೆಗೆ ಅವನಿಗೆ ಪ್ರಾಪ್ತವಾಗಿದ್ದ ಅಪೀಲು ಮಾಡಿಕೊಳ್ಳುವ ಯಾವುದೇ ಹಕ್ಕಿನಿಂದ ವಂಚಿತನಾಗುವಂತೆ ಈ ನಿಯಮದಲ್ಲಿರುವುದಾವುದೂ 
ಜಾರಿಯಾಗತಕ್ಕದ್ದಲ್ಲ. 

(3) ಈ ನಿಯಮಗಳ ಪ್ರಾರಂಭಕ್ಕೆ ಮುಂಚೆ ಮಾಡಿದ ಆದೇಶದ ಎರುದ್ಧ ಅಂಥ ಪ್ರಾರಂಭದಲ್ಲಿ ಇತ್ಯರ್ಥದಲ್ಲಿರುವ ಅಥವಾ ಆ ತರುವಾಯ 
ಸಲ್ಲಿಸಿದ ಅಪೀಲನ್ನು ಪರಿಶೀಲಿಸತಕ್ಕದ್ದು ಮತ್ತು ಅದರ ಮೇಲೆ ಆದೇಶಗಳನ್ನು ಈ ನಿಯಮಗಳಿಗನುಸಾರವಾಗಿ ಹೊರಡಿಸತಕ್ಕದ್ದು. 


ಅನುಸೂಚಿ - 1 
(ನಿಯಮ 6 ನೋಡಿ) 
ರಾಜ್ಯ ಸಿವಿಲ್‌ ಸೇವೆಗಳು ಸಮೂಹ ಎ ಮತ್ತು ಬಿ 
I ಕರ್ನಾಟಕ ಆಡಳಿತ ಸೇವೆ 
(2. ಕರ್ನಾಟಕ ನ್ಯಾಯಾಂಗ ಸೇವೆ 
2ಎ. ಕರ್ನಾಟಕ ನ್ಯಾಯಾಂಗ (ನ್ಯಾಯಾಂಗೇತರ ಹುದ್ದೆಗಳು) ಸೇವೆ] 
3. ಕರ್ನಾಟಕ ಪೊಲೀಸ್‌ ಸೇವೆ 
4. ಕರ್ನಾಟಕ ಸಚಿವಾಲಯ ಸೇವೆ 


1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 20 ಎಸ್‌ಡಿಇ 96, ದಿನಾಂಕ: 20.9.1997ರ ಮೂಲಕ ಪ್ರತಿಯೋಜಿಸಲಾಗಿದೆ. 


೧೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





5. ಕರ್ನಾಟಕ ರಾಜ್ಯ ಲೆಕ್ಕಪತ್ರಗಳ ಸೇವೆ 

6. ಕರ್ನಾಟಕ ಸಹಕಾರ ಮತ್ತು ಮಾರುಕಟ್ಟೆ ಸೇವೆಗಳು 

7. ಕರ್ನಾಟಕ ಶಿಕ್ಷಣ ಸೇವೆ 

8. ಕರ್ನಾಟಕ ಕಾರ್ಮಿಕ ಸೇವೆ 

8ಎ. ಕರ್ನಾಟಕ ಉದ್ಯೋಗ ಸೇವೆ]? 

9, ಕರ್ನಾಟಕ ಸ್ಥಳೀಯ ಸರ್ಕಾರ ಸೇವೆ 

10. ಕರ್ನಾಟಕ ಬಂದೀಖಾನೆ ಸೇವೆ 

1], ಕರ್ನಾಟಕ ವಿಮಾ ಸೇವೆ 

12. ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸೇವೆ 

33. ಕರ್ನಾಟಕ ಲೋಕೋಪಯೋಗಿ ಇಂಜಿನಿಯರಿಂಗ್‌ ಇಲಾಖಾ ಸೇವೆ 
13ಎ. ಕರ್ನಾಟಕ ನೀರಾವರಿ ಇಲಾಖಾ ಸೇವೆ ] 

14. ಕರ್ನಾಟಕ ವಿದ್ಯುತ್‌ ಪರಿವೀಕ್ಷಣಾಲಯ ಸೇವೆ 

15. ಕರ್ನಾಟಕ ವೈದ್ಯಕೀಯ ಸೇವೆ 

16. ಕರ್ನಾಟಕ ಸಾರ್ವಜನಿಕ ಆರೋಗ್ಯ ಸೇವೆ 

17. ಕರ್ನಾಟಕ ಅರಣ್ಯ ಸೇವೆ 

18. ಕರ್ನಾಟಕ ಕೃಷಿ ಸೇವೆ 

19. ಕರ್ನಾಟಕ ತೋಟಗಾರಿಕೆ ಸೇವೆ 

20. ಕರ್ನಾಟಕ ಪಶು ಸಂಗೋಪನೆ ಮತ್ತು ಪಶು ವೈದ್ಯ ಸೇವೆ 
21. ಕರ್ನಾಟಕ ಮೀನುಗಾರಿಕೆ ಸೇವೆ 

22. ಕರ್ನಾಟಕ ಅಬ್ಕಾರಿ ಸೇವೆ 

23. ಕರ್ನಾಟಕ ವಾಣಿಜ್ಯ ತೆರಿಗೆ ಸೇವೆ 

24. ಕರ್ನಾಟಕ ರೇಷ್ಮೆ ಸೇವೆ 

25. ಕರ್ನಾಟಕ ಸಾಮಾನ್ಯ ಸೇವೆ (ಮೇಲಿನ ಸೇವೆಗಳಲ್ಲಿ ಸೇರಿಸದಿರುವ ಗೆಜೆಟೆಡ್‌ ಹುದ್ದೆಗಳನ್ನು ಒಳಗೊಂಡಂತೆ) 
26. ಕರ್ನಾಟಕ ಕಾಲೇಜು ಶಿಕ್ಷಣ ಸೇವೆ 

27; ಕರ್ನಾಟಕ ಬಂದರುಗಳ ಸೇವೆ 

28. ಕರ್ನಾಟಕ ಪಬ್ಲಿಕ್‌ ಪ್ರಾಸಿಕ್ಕೂಷನ್ಸ್‌ ಸೇವೆ 


2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 96, ದಿನಾಂಕ: 20.10.1997ರ ಮೂಲಕ ಸೇರಿಸಲಾಗಿದೆ. ಕೆಜಿಡಿ 23.10.97 
3. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 24 ಎಸ್‌ಡಿಇ 90, ದಿನಾ೦ಕ 23.09.1993ರ ಮೂಲಕ ಪ್ರತಿಯೋಜಿಸಲಾಗಿದೆ, ಕೆಜಿಡಿ 14.10.1993. 


29. ಕರ್ನಾಟಕ ತೂಕ ಮತ್ತು ಅಳತೆ ಸೇವೆ 

30. ಕರ್ನಾಟಕ ಪೌರಾಡಳಿತ ಸೇವೆ 

31. ಕರ್ನಾಟಕ ಔಷಧ ನಿಯಂತ್ರಣ ಸೇವೆ 

32. ಕರ್ನಾಟಕ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಸೇವೆ 

33. ಕರ್ನಾಟಕ ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಇಲಾಖಾ ಸೇವೆಗಳು 
34. ಕರ್ನಾಟಕ ಆಡಳಿತ ನ್ಯಾಯಾಧಿಕರಣ ಸೇವೆ 

35; ಕರ್ನಾಟಕ ಸಾರ್ವಜನಿಕ ಗಂಥಾಲಯ ಸೇವೆ 

36. ಕರ್ನಾಟಕ ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಸೇವೆ 

37. ಕರ್ನಾಟಕ ವಾಸ್ತು ಶಿಲ್ಪ ಇಲಾಖಾ ಸೇವೆ 

38. ಕರ್ನಾಟಕ ಸಹಕಾರ ಲೆಕ್ಕ ಪರಿಶೋಧನಾ ಸೇವೆ 


1139. ಕರ್ನಾಟಕ ಗ್ರಾಹಕರ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ] 


240... ಅಂಗವಿಕಲರ ಮತು ಹಿರಿಯ ನಾಗರಿಕರ ಕಲ್ಲಾಣ ಇಲಾಖೆ] 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 98, ದಿನಾ೦ಕ 30.11.1999ರ ಮೂಲಕ ಸೇರಿಸಲಾಗಿದೆ. ಕೆಜಿಡಿ 07.12.1999 


2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7 ಎಸ್‌ಡಿಇ 2008 ದಿನಾ೦ಕ 10.09.2009ರ ಮೂಲಕ ಸೇರಿಸಲಾಗಿದೆ. 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೩೩ 
ಅನುಸೂಚಿ-11 
ನೇಮಕ ಮಾಡಲು ಅಧಿಕಾರವುಳ್ಳ ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹುದಾದ 
ಹುದ್ದೆಗಳ ವರ್ಗ ಪ್ರಾಧಿಕಾರಿ ದಂಡನೆಗಳು ಅಪೀಲು ಪ್ರಾಧಿಕಾರಿ 
ಪ್ರಾಧಿಕಾರಿ ದಂಡನೆಗಳು 
1 2 3 4 5 
ಕರ್ನಾಟಕ ಸರ್ಕಾರದ ಸಚಿವಾಲಯ 
[ಸಚಿವಾಲಯದ ಎಲ್ಲ ಇಲಾಖೆಗಳ ಹಿರಿಯ ಸರ್ಕಾರದ ಕಾರ್ಯದರ್ಶಿ, | ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ ಉಪ (11) ರಿಂದ (1vಎ)ವರೆಗೆ ಸಂಬಂಧಪಟ್ಟ ಇಲಾಖೆಯ 
ಸಹಾಯಕರು, ಸಹಾಯಕರು, ಶೀಘ್ರಲಿಪಿಗಾರರು, ಸಿಬ್ಬಂದಿ ಮತ್ತು ಆಡಳಿತ | ಕಾರ್ಯದರ್ಶಿ/ಜಂಟಿ ಕಾರ್ಯದರ್ಶಿ/ಅಪರ ಸರ್ಕಾರದ ಕಾರ್ಯದರ್ಶಿ 


ಕಿರಿಯ ಸಹಾಯಕರು, ಬೆರಳಚ್ಚುಗಾರರು ಮತ್ತು ಎಲ್ಲ 
ಇತರ ಸಮೂಹ-ಸಿ ಹುದ್ದೆಗಳು (ಸಚಿವ ಸಂಪುಟ 
ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆಯಲ್ಲಿರುವವರನ್ನು 
ಮತ್ತು ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, 
ನವದೆಹಲಿ ಇವರ ಕಚೇರಿಯಲ್ಲಿರುವವರನ್ನು 
ಹೊರತುಪಡಿಸಿ) 








ಸುಧಾರಣಾ ಇಲಾಖೆ 





ಕಾರ್ಯದರ್ಶಿ 


ಅಥವಾ 


ಸರ್ಕಾರದ ಉಪ ಕಾರ್ಯದರ್ಶಿ/ಜಂಟಿ 


ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿ 


ಸುಧಾರಣಾ ಇಲಾಖೆ 


ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ 
ಕಾರ್ಯದರ್ಶಿ 


ತ 





(11) ರಿಂದ (1vಎ)ವರೆಗೆ 


(೪) ರಿ೦ದ (೪।।)ವರೆಗೆ 





ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ 
ಮತ್ತು ಆಡಳಿತ 
ಇಲಾಖೆ 


ಸುಧಾರಣಾ 


ಅಪರ ಮುಖ್ಯ ಕಾರ್ಯದರ್ಶಿ 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 43 ಎಸ್‌ಡಿಇ 2008 ಬೆ೦ಗಳೂರು, ದಿನಾ೦ಕ 27.08.2009ರ ಮೂಲಕ ಪ್ರತಿಯೋಜಿಸಲಾಗಿದೆ. 





೧೧೩೪ ಕರ್ನಾಟಕ ರಾಜ್ಯಪತ್ರ, 


ಹಿರಿಯ ಸಹಾಯಕರು, ಸಹಾಯಕರು, 
ಶೀಘ್ರಲಿಪಿಗಾರರು, ಕಿರಿಯ ಸಹಾಯಕರು, 
ಬೆರಳಚ್ಚುಗಾರರು, ಟೈಪ್‌ರೈಟರ್‌ ಮೆಕ್ಕಾನಿಕ್‌, 
ಮೇಲ್ವಿಚಾರಕ (ಪಹರೆ ಮತ್ತು ಕಾವಲು), ಟೆಲಿಪೋನ್‌ 
ಆಪರೇಟರ್‌ಗಳು ಮತ್ತು ಸಚಿವ ಸಂಪುಟ ವ್ಯವಹಾರಗಳ 
ಇಲಾಖೆ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯಲ್ಲಿರುವ ಎಲ್ಲ ಇತರ ಸಮೂಹ -ಸಿ 
ಹುದ್ದೆಗಳು 


ಗುರುವಾರ, ನವೆಂಬರ್‌ ೨೫, ೨೦೧೦ 


ಕಾರ್ಯದರ್ಶಿ, 
ಆಡಳಿತ 


ಸರ್ಕಾರದ 
ಸಿಬ್ಬಂದಿ ಮತ್ತು 


ಸುಧಾರಣೆ ಇಲಾಖೆ 


ಭಾಗ - ೪ಎ 
ಸರ್ಕಾರದ ಉಪಕಾರ್ಯದರ್ಶಿ/ 
ಜಂಟಿಕಾರ್ಯದರ್ಶಿ/ ಅಪರಕಾರ್ಯದರ್ಶಿ, ಸಚಿವ 
ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ಸರ್ಕಾರದ ಕಾರ್ಯದರ್ಶಿ, 
ಆಡಳಿತ ಸುಧಾರಣಾ ಇಲಾಖೆ 


ಸಿಬ್ಬಂದಿ ಮತ್ತು 


(11) ರಿಂದ (vಎ)ವರೆಗೆ 


(೪) ರಿಂದ (1೪111)ರವರೆಗೆ 


ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ 
ಮತ್ತು ಆಡಳಿತ 
ಇಲಾಖೆ 


ಸುಧಾರಣಾ 


ಅಪರ ಮುಖ್ಯ ಕಾರ್ಯದರ್ಶಿ 





ಹಿರಿಯ ಸಹಾಯಕರು, ಸಹಾಯಕರು, 
ಶೀಘ್ರಲಿಪಿಗಾರರು, ಗುಮಾಸ್ತ - ಹಾಗೂ- 
ಬೆರಳಚ್ಚುಗಾರರು, ಬೆರಳಚ್ಚುಗಾರರು ಮತ್ತು ಸ್ಥಾನಿಕ 
ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಅವರ 
ಕಚೇರಿಯಲ್ಲಿರುವ ಇತರ ಎಲ್ಲ ಸಮೂಹ-ಸಿ ಹುದ್ದೆಗಳು 


ಸಚಿವರ/ ರಾಜ್ಯ ಸಚಿವರ ಆಪ್ತ ಸಿಬ್ಬಂದಿ ವರ್ಗದಲ್ಲಿರುವ 
ಎಲ್ಲ ಸಮೂಹ-ಸಿ ಹುದ್ದೆಗಳು 








ಸ್ಥಾನಿಕ ಆಯುಕ್ತರು, ಕರ್ನಾಟಕ 
ಭವನ, ನವದೆಹಲಿ 


ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 


ಆಡಳಿತ ಸುಧಾರಣಾ ಇಲಾಖೆ 





ಉಪ ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, 
ನವದೆಹಲಿ 


ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, 
ನವದೆಹಲಿ 
ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 


ಸುಧಾರಣಾ ಇಲಾಖೆ 





(11) ರಿಂದ (vಎ)ವರೆಗೆ 


(೪) ರಿಂದ (1೪111)ರವರೆಗೆ 


(1) ರಿಂದ (1110ರವರೆಗೆ 





ಸ್ಥಾನಿಕ ಆಯುಕ್ತರು, ಕರ್ನಾಟಕ 
ಭವನ, ನವದೆಹಲಿ 


ಅಪರ ಮುಖ್ಯ ಕಾರ್ಯದರ್ಶಿ 


ಅಪರ ಮುಖ್ಯ ಕಾರ್ಯದರ್ಶಿ 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೩೫ 





ಪರಂತು, ಯಾವ ನೌಕರರಿಗೆ ಸಂಬಂಧಪಟ್ಟಂತೆ ಅಪರ ಮುಖ್ಯ ಕಾರ್ಯದರ್ಶಿಯವರು ಅಥವಾ ಮುಖ್ಯ ಕಾರ್ಯದರ್ಶಿಯವರು ನೇಮಕ 
ಪ್ರಾಧಿಕಾರಿಯಾಗಿರುವರೋ ಆ ನೌಕರರಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರು 8ನೇ ನಿಯಮದ (೪) 
ರಿಂದ (110)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಕಠಿಣ ದಂಡನೆಗಳನ್ನು ವಿಧಿಸತಕ್ಕದ್ದಲ್ಲ. 
ವಿವರಣೆ 
ಕ್ಷ “ಸರ್ಕಾರದ ಸಂಬಂಧಪಟ್ಟ ಉಪ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ” ಎಂದರೆ ಈ ನಿಯಮಗಳ 
ಮೇರೆಗೆ ಕ್ರಮಕ್ಕೆಗೊಳ್ಳುವ ಕಾಲದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಹೊರತುಪಡಿಸಿ ಆ ಅಧಿಕಾರಿಯು 


ದು 


ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವನೋ ಆ ಇಲಾಖೆಯ ಆಡಳಿತದ ಪ್ರಭಾರದಲ್ಲಿರುವ ಸರ್ಕಾರದ ಉಪ 


ದು pr) 


ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ. 


2. “ಸರ್ಕಾರದ ಉಪಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ 
ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ” ಎಂದರೆ ಆ ಇಲಾಖೆಯ ಆಡಳಿತದ ಪ್ರಭಾರದಲ್ಲಿರುವ ಸರ್ಕಾರದ ಉಪ 
ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ.] 


೧೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸರ್ಕಾರಿ ಅತಿಥಿ ಸತ್ಕಾರ ವ್ಯವಸ್ಥೆ 


ಸರ್ಕಾರಿ ಅತಿಥಿ ಗೃಹಗಳು - ಬೆಂಗಳೂರು, ಊಟಿ ಮತ್ತು ನಂದಿಬೆಟ್ಟ 





1 


2 


3 


5 





ಮ್ಯಾನೇಜರ್‌, ಕರ್ನಾಟಕ ಭವನದಲ್ಲಿರುವ 
ಮ್ಯಾನೇಜರನನ್ನು ಹೊರತುಪಡಿಸಿ 


ಅಧೀಕ್ಷಕರು, ಕರ್ನಾಟಕ ಭವನದಲ್ಲಿರುವ 
ಲೆಕ್ಕಪತ್ರಗಳ ಅಧೀಕ್ಷರನ್ನು ಹೊರತುಪಡಿಸಿ 


ಮುಖ್ಯ ಕಾರ್ಯದರ್ಶಿ 


ವಿಶೇಷಾಧಿಕಾರಿ 


ರಾಜ್ಯ ಅತಿಥಿ ಗೃಹಗಳು 


ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 
ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ 


(ಶಿಷ್ಟಾಚಾರ) 


ಮುಖ್ಯ ಕಾರ್ಯದರ್ಶಿ 


(11) 


(iii) ರಿಂದ (iv) 


(W)doದ (11) 


ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ 
ಮತ್ತು ಸಿಬ್ಬಂದಿ ಹಾಗೂ ಆಡಳಿತ 


ಸುಧಾರಣಾ ಇಲಾಖೆ (ಶಿಷ್ಟಾಚಾರ) 


ಮುಖ್ಯ ಕಾರ್ಯದರ್ಶಿ 


ಸರ್ಕಾರ 








ಮೋಟಾರು ವಾಹನಗಳ ಪರಿವೀಕ್ಷಕರು, 
ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು, 
ಶೀಘ್ರಲಿಪಿಗಾರ, ಅಕೌಂಟೆಂಟ್‌, ಸ್ಟೂವರ್ಡ್‌- 


ಕರ್ನಾಟಕ ಭವನದಲ್ಲಿರುವವರನ್ನು ಹೊರತುಪಡಿಸಿ 





ಮುಖ್ಯ ಕಾರ್ಯದರ್ಶಿ 


ವಿಶೇಷಾಧಿಕಾರಿ 


ರಾಜ್ಯ ಅತಿಥಿ ಗೃಹಗಳು 


(11) 


ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ 
ಮತ್ತು ಸಿಬ್ಬಂದಿ ಹಾಗೂ ಆಡಳಿತ 


ಸುಧಾರಣಾ ಇಲಾಖೆ (ಶಿಷ್ಟಾಚಾರ) 








ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 
ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ 


(ಶಿಷ್ಟಾಚಾರ) 


ಮುಖ್ಯ ಕಾರ್ಯದರ್ಶಿ 





(iii) ರಿಂದ. (iv) 


(W)doದ (11) 





ಮುಖ್ಯ ಕಾರ್ಯದರ್ಶಿ 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೩೭ 








ದ್ವಿತೀಯ ದರ್ಜೆ ಸಹಾಯಕರು, ಸ್ವಾಗತಕಾರ, 
ಬೆರಳಚ್ಚುಗಾರ, ಟೆಲೆಫೋನ್‌ ಆಪರೇಟರ್‌, 
ಹಿರಿಯ ವಾಹನ ಚಾಲಕ ಮತ್ತು ವಾಹನ ಚಾಲಕ 
ಮತ್ತು ಎಲ್ಲಾ ಇತರ ಸಮೂಹ - ಸಿ ಹುದ್ದೆಗಳು 
-ಕರ್ನಾಟಕ ಭವನದಲ್ಲಿರುವವರನ್ನು 
ಹೊರತುಪಡಿಸಿ 


ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ 
ಇಲಾಖೆ ಮತ್ತು ಸಿಬ್ಬಂದಿ ಹಾಗೂ 
ಆಡಳಿತ ಸುಧಾರಣಾ ಇಲಾಖೆ 
(ಶಿಷ್ಟಾಚಾರ) 


ಅಧೀಕ್ಷಕರು 
ರಾಜ್ಯ ಅತಿಥಿ ಗೃಹಗಳು 


ವಿಶೇಷಾಧಿಕಾರಿ 
ರಾಜ್ಯ ಅತಿಥಿ ಗೃಹಗಳು 


ಸರ್ಕಾರದ ಉಪ ಕಾರ್ಯದರ್ಶಿ 

ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 
ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ 
(ಶಿಷ್ಟಾಚಾರ) 


(11) 


(iii) ರಿಂದ (iv) 


(ರಿಂದ (11) 


ವಿಶೇಷಾಧಿಕಾರಿ 
ರಾಜ್ಯ ಅತಿಥಿ ಗೃಹಗಳು 


ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ 
ಮತ್ತು ಸಿಬ್ಬಂದಿ ಹಾಗೂ ಆಡಳಿತ 
ಸುಧಾರಣಾ ಇಲಾಖೆ (ಶಿಷ್ಟಾಚಾರ) 
ಮುಖ್ಯ ಕಾರ್ಯದರ್ಶಿ 





ಸರ್ಕಾರಿ ಅತಿಥಿ ಗೃಹಗಳು, ಮೈಸೂರು 





ಪ್ರಥಮ ದರ್ಜೆ ಸಹಾಯಕರು, 
ಅಕೌಂಟೆಂಟ್‌ - ಕರ್ನಾಟಕ ಭವನ 
ದಲ್ಲಿರುವವರನ್ನು ಹೊರತುಪಡಿಸಿ 


ಮುಖ್ಯ ಕಾರ್ಯದರ್ಶಿ 


ವಿಭಾಗೀಯ ಆಯುಕ್ತರ ಗೆಜೆಟೆಡ್‌ ಸಹಾಯಕ 


ವಿಭಾಗೀಯ ಆಯಕ್ತರು 


ಮುಖ್ಯ ಕಾರ್ಯದರ್ಶಿ 


(11) 


11) ರಿಂದ (iv) 


(೪) ರಿಂದ (viii) 


ವಿಭಾಗೀಯ ಆಯುಕ್ತರು 


ಮುಖ್ಯ ಕಾರ್ಯದರ್ಶಿ 


ಸರ್ಕಾರ 








ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಎಲ್ಲಾ 
ಇತರ ಸಮೂಹ - ಸಿ ಹುದ್ದೆಗಳು - ಕರ್ನಾಟಕ 
ಭವನ ದಲ್ಲಿರುವವರನ್ನು ಹೊರತುಪಡಿಸಿ 





ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ 
ಇಲಾಖೆ ಮತ್ತು ಸಿಬ್ಬಂದಿ ಹಾಗೂ 
ಆಡಳಿತ ಸುಧಾರಣಾ ಇಲಾಖೆ 





ಅಧೀಕ್ಷಕರು 
ರಾಜ್ಯ ಅತಿಥಿ ಗೃಹ 


ವಿಭಾಗೀಯ ಆಯುಕ್ತರ ಗೆಜೆಟೆಡ್‌ ಸಹಾಯಕ 


ಸರ್ಕಾರದ ಉಪ ಕಾರ್ಯದರ್ಶಿ 

ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 
ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ 
(ಶಿಷ್ಟಾಚಾರ) 





(11) 


(iii) ರಿಂದ (೫ಎ) 


(1) ರಿಂದ (viii) 





ವಿಭಾಗೀಯ ಆಯುಕ್ತರ ಗೆಜೆಟೆಡ್‌ 
ಸಹಾಯಕ 


ಸರ್ಕಾರದ ಉಪ ಕಾರ್ಯದರ್ಶಿ 

ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ 
ಮತ್ತು ಸಿಬ್ಬಂದಿ ಹಾಗೂ ಆಡಳಿತ 
ಸುಧಾರಣಾ ಇಲಾಖೆ (ಶಿಷ್ಟಾಚಾರ) 
ಮುಖ್ಯ ಕಾರ್ಯದರ್ಶಿ 



































೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಕರ್ನಾಟಕ ಭವನ, ನವದೆಹಲಿ 
ಮ್ಯಾನೇಜರ್‌, ಕರ್ನಾಟಕ ಭವನ ಮುಖ್ಯ ಕಾರ್ಯದರ್ಶಿ ಉಪ ವಿಶೇಷ ಆಯುಕ್ತರು (11) ವಿಶೇಷ ಆಯುಕ್ತರು 
ಕರ್ನಾಟಕ ಭವನ ಕರ್ನಾಟಕ ಭವನ 
ವಿಶೇಷ ಆಯುಕ್ತರು (iii) ರಿಂದ . (1೪ಎ) ಮುಖ್ಯ ಕಾರ್ಯದರ್ಶಿ 
ಕರ್ನಾಟಕ ಭವನ 
ಮುಖ್ಯ ಕಾರ್ಯದರ್ಶಿ (1) ರಿಂದ (vil ಸರ್ಕಾರ 
ಸ್ಪೂವರ್ಡ್‌, ಕರ್ನಾಟಕ ಭವನ ಉಗ್ರಾಣ ಪಾಲಕ ವಿಶೇಷ ಆಯುಕ್ತರು ಉಪ ವಿಶೇಷ ಆಯುಕ್ತರು (11) ರಿಂದ (vಎ) ವಿಶೇಷ ಆಯುಕ್ತರು 
(ಸ್ಟೋರ್‌ ಕೀಪರ್‌) ಕರ್ನಾಟಕ ಭವನ ಕರ್ನಾಟಕ ಭವನ ಕರ್ನಾಟಕ ಭವನ ಕರ್ನಾಟಕ ಭವನ 
(೪) ರಿಂದ (viii) 
ವಿಶೇಷ ಆಯುಕ್ತರು ಮುಖ್ಯ ಕಾರ್ಯದರ್ಶಿ 
ಕರ್ನಾಟಕ ಭವನ 
ಸ್ಥಾಗತಕಾರರು, ಕರ್ನಾಟಕ ಭವನ ವಿಶೇಷ ಆಯುಕ್ತರು ಉಪ ವಿಶೇಷ ಆಯುಕ್ತರು (11) ರಿಂದ (vಎ) ವಿಶೇಷ ಆಯುಕ್ತರು 
ಟೆಲಿಫೋನ್‌ ಆಪರೇಟರ್‌, ಕರ್ನಾಟಕ ಭವನ, ಕರ್ನಾಟಕ ಭವನ ಕರ್ನಾಟಕ ಭವನ ಕರ್ನಾಟಕ ಭವನ 
ಹಿರಿಯ ಚಾಲಕ, ಕರ್ನಾಟಕ ಭವನ, ಚಾಲಕ, ಮುಖ್ಯ ಕಾರ್ಯದರ್ಶಿ 
ಕರ್ನಾಟಕ ಭವನ ಮತ್ತು ಎಲ್ಲಾ ಇತರ ಸಮೂಹ ವಿಶೇಷ ಆಯುಕ್ತರು (೪) ರಿಂದ. (11) 
- ಸಿ ಹುದ್ದೆಗಳು ಕರ್ನಾಟಕ ಭವನ 
ಕರ್ನಾಟಕ ಭವನ 
ವಾರ್ತಾ ಇಲಾಖೆ 
ಕಾರ್ಯನಿರ್ವಾಹಕ ಸಿಬ್ಬಂದಿ 
ತಾಂತ್ರಿಕ ಸಹಾಯಕರು (ರೇಡಿಯೋ) ಪ್ರಚಾರ ಮತ್ತು ವಾರ್ತಾ ಇಲಾಖೆ | ಜಂಟಿ ನಿರ್ದೇಶಕರು (11) ನಿರ್ದೇಶಕರು 
ಪರಿವೀಕ್ಷಕರು (ರೇಡಿಯೋ) ನಿರ್ದೇಶಕರು ನಿರ್ದೇಶಕರು (1ರಿಂದ (೪11) ಸರ್ಕಾರ 
ಛಾಯಾಗ್ರಾಹಕ 
ಸಹಾಯಕ ಛಾಯಾಗ್ರಾಹಕ/ ಡಾರ್ಕ್‌ ರೂಂ ಪ್ರಚಾರ ಮತ್ತು ವಾರ್ತಾ ಇಲಾಖೆ | ಜಂಟಿ ನಿರ್ದೇಶಕರು (11) ರಿಂದ (vಎ) ನಿರ್ದೇಶಕರು 
ಸಹಾಯಕ ನಿರ್ದೇಶಕರು ನಿರ್ದೇಶಕರು (1ರಿಂದ (೪11) ಸರ್ಕಾರ 
ಮೆಕಾನಿಕ್‌, ರೇಡಿಯೋ ಮೆಕಾನಿಕ್‌, ಸಹಾಯಕ ಪ್ರಚಾರ ಮತ್ತು ವಾರ್ತಾ ಇಲಾಖೆ (1) ರಿಂದ (vಎ) 
ಆಪರೇಟರುಗಳು ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (vil ನಿರ್ದೇಶಕರು 
ನಿರ್ದೇಶಕರು ಸರ್ಕಾರ 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೩೯ 








ಲಿಪಿಕ ಸಿಬಂದಿ 
2) 






































ಅಧೀಕ್ಷಕರು, ಲೆಕ್ಕಪತ್ರ ಅಧೀಕ್ಷಕ, ಮ್ಯಾನೇಜರ್‌, ಮುಖ್ಯ ಪ್ರಚಾರ ಮತ್ತು ವಾರ್ತಾ ಉಪ ನಿರ್ದೇಶಕರು (11) ನಿರ್ದೇಶಕರು 
ವರದಿಗಾರ, ಭಾಷಾ೦ತರಕಾರರು ಮುಂತಾದವರನ್ನು ಇಲಾಖೆ ನಿರ್ದೇಶಕರು 
ಒಳಗೊಂಡು ಪ್ರಚಾರ ಸಹಾಯಕರು ಪ್ರಚಾರ ಮತ್ತು ವಾರ್ತಾ ಇಲಾಖೆಯ (iii) ರಿಂದ (viii) ಸರ್ಕಾರ 
ನಿರ್ದೇಶಕರು 
ಪ್ರಥಮ ದರ್ಜೆ ಸಹಾಯಕರು ಪ್ರಚಾರ ಮತ್ತು ವಾರ್ತಾ ಉಪ ನಿರ್ದೇಶಕರು (11) ರಿಂದ (vಎ) ನಿರ್ದೇಶಕರು 
ಪ್ರಥಮ ದರ್ಜೆ ಶೀಘಲಿಪಿಗಾರರು ಇಲಾಖೆ ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಮತ್ತು ಸಹಾಯಕ ಪ್ರಚಾರ ಮತ್ತು ವಾರ್ತಾ ಇಲಾಖೆಯ (ರಿಂದ (wiil) ಸರ್ಕಾರ 
ಕನ್ನಡ ರೀಡರ್‌ ನಿರ್ದೇಶಕರು 
1[ಕಂದಾಯ ಇಲಾಖೆ 
ಉಪ ತಹಸೀಲ್ದಾರರು ಮತ್ತು ಪ್ರಾದೇಶಿಕ ಆಯುಕ್ತರು 1 ಜಿಲ್ಲಾಧಿಕಾರಿ (11) ರಿಂದ (ಎ) ಪ್ರಾದೇಶಿಕ ಆಯುಕ್ತರು 
ಶಿರಸ್ಕೆದಾರರು 2) ಹೆಚ್ಚುವರಿ ಆಯುಕ್ತರು (ಪ್ರಾದೇಶಿಕ ಆಯುಕ್ತರ (i) ರಿಂದ (1ಎ) 
ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗೆ ಪ್ರಾದೇಶಿಕ ಆಯುಕ್ತರು 
ಸಂಬಂಧಿಸಿದಂತೆ) 
3) ವಿಶೇಷ ಜಿಲ್ಲಾಧಿಕಾರಿ (i) ರಿಂದ (1ಎ) 
ಪ್ರಾದೇಶಿಕ ಆಯುಕ್ತರು 
ಪ್ರಾದೇಶಿಕ ಆಯುಕ್ತರು (1) ರಿಂದ (vill ಸರ್ಕಾರ 








೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಇತರ ಎಲ್ಲಾ ಸಮೂಹ ಸಿ ಹುದ್ದೆಗಳು ಜಿಲ್ಲಾಧಿಕಾರಿ 


1ತಹಸೀಲ್ದಾರ್‌ 

2.ಜಿಲ್ಲಾಧಿಕಾರಿಯವರ ಕಚೇರಿ ಸಹಾಯಕ (ಆಡಳಿತ) 
(ಜಿಲ್ಲಾಧಿಕಾರಿಯ ಕಚೇರಿ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ) 
3. ಅಸಿಸ್ಟೆಂಟ್‌ ಕಮೀಷನರ್‌ ಅವರ 

ಕಚೇರಿ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ 

4. ಜಿಲ್ಲಾಧಿಕಾರಿಯವರ ಕೇಂದ್ರ ಕಾರ್ಯಸ್ಥಾನ ಸಹಾಯಕ 
(ಜಿಲ್ಲಾಧಿಕಾರಿಯವರ ಕಚೇರಿ ಸಿಬ್ಬಂದಿಗೆ 
ಸಂಬಂಧಪಟ್ಟಂತೆ) 

5. ಹೆಚ್ಚುವರಿ ಆಯುಕ್ತರು 

(ಪ್ರಾದೇಶಿಕ ಆಯುಕ್ತರ ಕಚೇರಿ ಸಿಬ್ಬಂದಿಗೆ 





ಸಂಬಂಧಪಟ್ಟಂತೆ) 


(ii) 00ದ (೪ಎ) 
(ii) ರಿಂದ Gi) 


(11) ರಿಂದ (ivಎ) 


(iv) ಮತ್ತು (ಎ) 


(ii) 00ದ (iva) 


ಅಸಿಸ್ಟೆಂಟ್‌ ಕಮೀಷನರ್‌ 
ಜಿಲ್ಲಾಧಿಕಾರಿಯವರ ಕೇಂದ್ರ 


ಕಾರ್ಯಸ್ಥಾನ ಸಹಾಯಕ 


ಪ್ರಾದೇಶಿಕ ಆಯುಕ್ತರು 








ಜಿಲ್ಲಾಧಿಕಾರಿ 





(೪) ರಿಂದ wii) 





ಪ್ರಾದೇಶಿಕ ಆಯುಕ್ತರು]' 





1, ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 2006, ದಿನಾಂಕ 25.01.2007ರ ಮೂಲಕ ಪ್ರತಿಯೋಜಿಸಲಾಗಿದೆ. 





ಭೂ ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ 





ಉಪಸಹಾಯಕ ಅಧೀಕ್ಷಕರು, 

ಮುಖ್ಯ ಗುಮಾಸ್ತರು 

ಮುಖ್ಯ ಮೇಲ್ವಿಚಾರಕರು 

ಮೇಲ್ವಿಚಾರಕರು, ಮೇಲ್ವೀಚಾರಕರು(ಮ್ಯಾಪಿಂಗ್‌) 








ನಿರ್ದೇಶಕರು. ಭೂಮಾಪನ, 
ಕಂದಾಯ ವ್ಯವಸ್ಥೆ ಮತ್ತು ಭೂ 
ದಾಖಲೆಗಳು 





(1) ನಿರ್ದೇಶಕರು, 

ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು 
ಭೂ ದಾಖಲೆಗಳು 
(2) ಜ೦ಟಿ ನಿರ್ದೇಶಕರು 

ಭೂ ದಾಖಲೆಗಳು 


(3) ಪ್ರಾಂಶುಪಾಲರು, ಭೂಮಾಪನ, ಕಂದಾಯ 
ವ್ಯವಸ್ಥೆ 
ತರಬೇತಿ ಸಂಸ್ಥೆ 





(ii) 006 iii) 


(ii) ರಿಂದ (೪ಎ) 


(ii) ರಿಂದ (iva) 





ಸರ್ಕಾರ 


ನಿರ್ದೇಶಕರು, ಭೂಮಾಪನ, 
ಕಂದಾಯ ವ್ಯವಸ್ಥೆ ಮತ್ತು ಭೂ 
ದಾಖಲೆಗಳು 


ನಿರ್ದೇಶಕರು, ಭೂ ಮಾಪನ, 
ಕಂದಾಯ ವ್ಯವಸ್ಥೆ ಮತ್ತು ಭೂ 
ದಾಖಲೆಗಳು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೪೧ 












































ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಜಂಟಿ ನಿರ್ದೇಶಕರು 1. ಜ೦ಟಿ ನಿರ್ದೇಶಕರು (11) ರಿಂದ (viii) ನಿರ್ದೇಶಕರು. ಭೂ ಮಾಪನ, 
ಮೋಜಣಿದಾರರು, ಪ್ರಥಮ ದರ್ಜೆ ಭೂ ದಾಖಲೆಗಳು ಭೂ ದಾಖಲೆಗಳು ಕಂದಾಯ ವ್ಯವಸ್ಥೆ ಮತ್ತು ಭೂ 
ಮ್ಯಾಪರ್‌ಗಳು, ಶೀಘ್ರಲಿಪಿಗಾರರು ದಾಖಲೆಗಳು 
2. ಪ್ರಾಂಶುಪಾಲರು, ಭೂ ಮಾಪನ, ಕಂದಾಯ (1) ರಿಂದ (೪ಎ) ನಿರ್ದೇಶಕರು, ಭೂ ಮಾಪನ, 
ವ್ಯವಸ್ಥೆ ಕಂದಾಯ ವ್ಯವಸ್ಥೆ ಮತ್ತು ಭೂ 
ತರಬೇತಿ ಸಂಸ್ಥೆ ದಾಖಲೆಗಳು 
3. ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡುವ (1) ರಿಂದ (vಎ) ನಿರ್ದೇಶಕರು. ಭೂಮಾಪನ, 
ನೌಕರರ ಸಂಬಂಧದಲ್ಲಿ ನಿರ್ದೇಶಕರ ಕೇಂದ್ರ ಕಂದಾಯ ವ್ಯವಸ್ಥೆ ಮತ್ತು ಭೂ 
ಕಾರ್ಯಸ್ಥಾನ ಸಹಾಯಕ / ತಾಂತ್ರಿಕ ಸಹಾಯಕ ದಾಖಲೆಗಳು 
4. ಭೂ ದಾಖಲೆಗಳ ಅಧೀಕ್ಷಕ (1) ರಿಂದ (vಎ) ಜಂಟಿ ನಿರ್ದೇಶಕ, 
ಭೂ ದಾಖಲೆಗಳು 
5 . ಭೂ ದಾಖಲೆಗಳ ಸಹಾಯಕ ಅಧೀಕ್ಷಕ (1) ರಿಂದ (vಎ) ಜಂಟಿ ನಿರ್ದೇಶಕ, 
ಭೂ ದಾಖಲೆಗಳು 
ದ್ವಿತೀಯ ದರ್ಜೆ ಸಹಾಯಕರು ಜಂಟಿ ನಿರ್ದೇಶಕರು 1. ಜ೦ಟಿ ನಿರ್ದೇಶಕರು (11) ರಿಂದ (viii) ನಿರ್ದೇಶಕರು 
ದ್ವಿತೀಯ ದರ್ಜೆ ಮೋಜಣಿದಾರರು ದ್ವಿತೀಯ ಭೂ ದಾಖಲೆಗಳು ಭೂ ದಾಖಲೆಗಳು 
ದರ್ಜೆ ಮ್ಯಾಪರುಗಳು, ಬೆರಳಚ್ಚುಗಾರರು 2. ಪ್ರಾಂಶುಪಾಲರು, ಭೂ ಮಾಪನ, ಕಂದಾಯ (1) ರಿಂದ (1ಎ) ನಿರ್ದೇಶಕರು 
ವ್ಯವಸ್ಥೆ ತರಬೇತಿ ಸಂಸ್ಥೆ 
3. ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ (1) ರಿಂದ (1ಎ) ನಿರ್ದೇಶಕರು 
ಮಾಡುತ್ತಿರುವ ನೌಕರರ ಸಂಬಂಧದಲ್ಲಿ 
ನಿರ್ದೇಶಕರ ಕೇಂದ್ರ ಕಾರ್ಯಸ್ಥಾನ ಸಹಾಯಕ / 
ತಾಂತ್ರಿಕ ಸಹಾಯಕ 
4. ಅಧೀಕ್ಷಕರು, ಭೂ (1) ರಿಂದ (ಎ) ಜಂಟಿ ನಿರ್ದೇಶಕರು, 
ದಾಖಲೆಗಳು ಭೂ ದಾಖಲೆಗಳು 
5 . ಸಹಾಯಕ ಅಧೀಕ್ಷಕರು, (11) ರಿಂದ (vಎ) ಜಂಟಿ ನಿರ್ದೇಶಕರು, 
ಭೂ ದಾಖಲೆಗಳು ಭೂ ದಾಖಲೆಗಳು 








೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ 





ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಆಯುಕ್ತರ ಕಚೇರಿ, ಬೆಂಗಳೂರು 











*ಅಧೀಕ್ಷಕರು ಆಯುಕ್ತರು ಆಯುಕ್ತರು (10) ರಿಂದ (vil ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು/ ಆಯುಕ್ತರು ಆಯುಕ್ತರು (1) ರಿಂದ (vil ಸರ್ಕಾರ 
ಅಕೌಂಟೆಂಟರುಗಳು/ ಶೀಘಲಿಪಿಗಾರರು 

ದ್ವಿತೀಯ ದರ್ಜೆ ಸಹಾಯಕರು/ ದ್ವಿತೀಯ ದರ್ಜೆ ಆಯುಕ್ತರು ಆಯುಕ್ತರು (10) ರಿಂದ (i) ಸರ್ಕಾರ 


ಬೆರಳಚ್ಚುಗಾರರು/ ವಾಹನ ಚಾಲಕರು/ ಇತರ ಲಿಪಿಕ 
ಹುದ್ದೆಗಳು 

















* ಮ್ಯಾನೇಜರ್‌ ಮತ್ತು ಅಧೀಕ್ಷಕರ ವೇತನ ಶ್ರೇಣಿಗಳನ್ನು, ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 12 ಎಸ್‌ಆರ್‌ಪಿ, 94, ಬೆ೦ಗಳೂರು, ದಿನಾ೦ಕ 28.03.1994ರ ಅನುಸಾರ ವಿಲೀನಗೊಳಿಸಲಾಗಿದೆ, ಹಾಗಾಗಿ ಮ್ಯಾನೇಜರ್‌ 


ಪದನಾಮವನ್ನು ಬಿಟ್ಟುಬಿಡಲಾಗಿದೆ. 





ಜಿಲ್ಲಾಧಿಕಾರಿಗಳ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಬೆಂಗಳೂರು ನಗರ/ ಬೆಂಗಳೂರು ಗ್ರಾಮೀಣ/ ಬೆಳಗಾವಿ/ ಬಳ್ಳಾರಿ/ ಬಿಜಾಪುರ/ ಹಾಸನ/ ಚಾಮರಾಜನಗರ/ ಚಿಕ್ಕಮಗಳೂರು/ 
ಚಿತ್ರದುರ್ಗ/ ದಕ್ಷಿಣ ಕನ್ನಡ/ ಹಾವೇರಿ/ ಕೊಡಗು/ ಮಂಡೃ/ ಮೈಸೂರು/ ಉಡುಪಿ/ ಉತ್ತರ ಕನ್ನಡ ಜಿಲ್ಲೆಗಳು 








ಪ್ರಥಮ ದರ್ಜೆ ಸಹಾಯಕರು ಆಯುಕ್ತರು ಆಯುಕ್ತರು (0ರಿಂದ (vil ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಜಿಲ್ಲಾಧಿಕಾರಿ (1) ರಿಂದ (iva) ಆಯುಕ್ತರು 

ಬೆರಳಚ್ಚುಗಾರರು ಆಯುಕ್ತರು (1) ರಿಂದ (viii) ಸರ್ಕಾರ 
ಆಯುಕ್ತರು 

















ಜಿಲ್ಲಾಧಿಕಾರಿಯವರ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಬಾಗಲಕೋಟೆ/ ಬೀದರ್‌/ ಧಾರವಾಡ/ ದಾವಣಗೆರೆ/ ಗದಗ/ ಗುಲ್ಬರ್ಗ/ ಕೋಲಾರ/ ಕೊಪ್ಪಳ/ ರಾಯಚೂರು/ ರಾಮನಗರ/ 


ಶಿವಮೊಗ್ಗ/ ತುಮಕೂರು/ ಯಾದಗಿರಿ ಜಿಲ್ಲೆಗಳು 











ಅಧೀಕ್ಷಕರು ಆಯುಕ್ತರು ಆಯುಕ್ತರು (10) ರಂದ (vil ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ಆಯುಕ್ತರು ಆಯುಕ್ತರು (1) ರಿಂದ (11) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು/ ಜಿಲ್ಲಾಧಿಕಾರಿ (0ರಿಂದ (ಎ) ಆಯುಕ್ತರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಆಯುಕ್ತರು ಆಯುಕ್ತರು (1) ರಿಂದ (11) ಸರ್ಕಾರ 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೪೩ 








ಸಹಾಯಕ ಆಯುಕ್ತರ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಮುಜರಾಯಿ ಕಾಮಗಾರಿಗಳು, ಕಾರ್ಪೊರೇಷನ್‌ ಪ್ರದೇಶ, ಬೆಂಗಳೂರು/ ಬೆಂಗಳೂರು ನಗರ/ ಬೆಳಗಾವಿ/ ಬಳ್ಳಾರಿ/ ದಕ್ಷಿಣ ಕನ್ನಡ/ 


ಉಡುಪಿ/ ಉತ್ತರ ಕನ್ನಡ ಜಿಲ್ಲೆಗಳು 











ಅಧೀಕ್ಷಕರು ಆಯುಕ್ತರು ಆಯುಕ್ತರು (10) ರಿಂದ (vil ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು/ ಆಯುಕ್ತರು ಆಯುಕ್ತರು (10) ರಂದ (vl) ಸರ್ಕಾರ 
ಅಕೌಂಟೆಂಟರುಗಳು/ ಲೆಕ್ಕ ಪರಿಶೋಧಕರು/ ಪ್ರಥಮ 

ದರ್ಜೆ ಪರಿವೀಕ್ಷಕರು/ ಶೀಘ್ರಲಿಪಿಗಾರ 

ದ್ವಿತೀಯ ದರ್ಜೆ ಸಹಾಯಕರು/ ಆಯುಕ್ತರು ಜಿಲ್ಲಾಧಿಕಾರಿ (1) ರಿಂದ (ಎ) ಆಯುಕ್ತರು 
ದ್ವಿತೀಯ ದರ್ಜೆ ಲೆಕ್ಕ ಪರಿಶೋಧಕರು/ ದ್ವಿತೀಯ ಆಯುಕ್ತರು (1) ರಿಂದ (viii) ಸರ್ಕಾರ 
ದರ್ಜೆ ಪರಿವೀಕ್ಷಕರು/ ದ್ವಿತೀಯ ದರ್ಜೆ 

ಬೆರಳಚ್ಚುಗಾರರು/ ವಾಹನ ಚಾಲಕರು 

















ಉಪ ವಿಭಾಗಾಧಿಕಾರಿಯವರ ಕಚೇರಿ, ಉಪ-ವಿಭಾಗ, ಬಾಗಲಕೋಟೆ/ ಬಿಜಾಪುರ/ ಚಿಕ್ಕಬಳ್ಳಾಪುರ/ ಚಿಕ್ಕಮಗಳೂರು/ ಚಿತ್ರದುರ್ಗ/ ದಾವಣಗೆರೆ/ ಗದಗ/ ಹರಪನಹಳ್ಳಿ/ ಹಾಸನ/ ಹಾವೇರಿ/ ಹುಣಸೂರು/ ಇಂಡಿ/ ಕೋಲಾರ/ 
ಕೊಳ್ಳೇಗಾಲ/ ಮಧುಗಿರಿ/ ಮಂಡ್ವ/ ಮೈಸೂರು/ ಪಾಂಡವಪುರ/ ರಾಯಚೂರು/ ಸಾಗರ/ ಸಕಲೇಶಪುರ/ ಸವಣೂರು/ ಶಿವಮೊಗ್ಗ/ ತರೀಕೆರೆ/ ತಿಪಟೂರು/ ತುಮಕೂರು 



































ಪ್ರಥಮ ದರ್ಜೆ ಸಹಾಯಕರು ಆಯುಕ್ತರು ಆಯುಕ್ತರು (10) ರಂದ (vil ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಆಯುಕ್ತರು ಜಿಲ್ಲಾಧಿಕಾರಿ (1) ರಿಂದ (ಎ) ಆಯುಕ್ತರು 
ಆಯುಕ್ತರು (1) ರಿಂದ (viii) ಸರ್ಕಾರ 
ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು (ಆಗಮ ವಿಭಾಗ) 
ದ್ವಿತೀಯ ದರ್ಜೆ ಸಹಾಯಕರು ಆಯುಕ್ತರು ಆಯುಕ್ತರು (0ರಿಂದ (iil ಸರ್ಕಾರ 
ಸರ್ಕಾರಿ ಸಂಸ್ಕೃತ ಕಾಲೇಜು, ಮೇಲುಕೋಟೆ 
ದ್ವಿತೀಯ ದರ್ಜೆ ಸಹಾಯಕರು ಆಯುಕ್ತರು ಆಯುಕ್ತರು (0) ರಂದ (iil ಸರ್ಕಾರ 

















ಪರಿಷ್ಕೃತ ಸಿಬ್ಬಂದಿ ಮಾದರಿಯನ್ನು, ಸರ್ಕಾರದ ಆದೇಶ ಸಂಖ್ಯೆ ಕೆಯುಎಂಇ 57 ಎಂಯುಎಸ್‌ಇವಿ 2001 ದಿನಾಂಕ: 10.03.2005, 22.12.2005, ಕೆಯುಎ೦ಇ 82 ಎ೦ಯುವಎಸ್‌ಇವಿ 2008 ದಿನಾಂಕ: 
15.01.2009, ಕೆಯುಎ೦ಇ 5 ಎ೦ಯುವಎಸ್‌ಇವಿ 2010 ದಿನಾಂಕ: 20.02.2010, ಕೆಯುಎ೦ಇ 35 ಎ೦ಯುಎಸ್‌ಇಎ 2010 ದಿನಾಂಕ: 29.04.2010 ಈ ಆದೇಶಗಳ ಮೂಲಕ ನಿಗದಿಪಡಿಸಲಾಗಿದೆ ಮತ್ತು ತದನುಸಾರವಾಗಿ 


ಹುದ್ದೆಗಳನ್ನು ವರ್ಗಾಯಿಸಲಾಗಿದೆ. 





೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ವಾಣಿಜ್ಯ ತೆರಿಗೆ ಇಲಾಖೆ 





ವಾಣಿಜ್ಯ ತೆರಿಗೆ ಪರಿವೀಕಕ, 
ಉೃ 


ದ್ವಿತೀಯ ದರ್ಜೆ ಮ್ಯಾನೇಜರ್‌ 


ವಾಣಿಜ್ಯ ತೆರಿಗೆಗಳ ಆಯುಕ್ತರು 


ವಾಣಿಜ್ಯ ತೆರಿಗೆ ಉಪ ಆಯುಕ್ತರುಗಳು, ಕೃಷಿ ಆದಾಯ ತೆರಿಗೆ ಉಪ 


ಆಯುಕ್ತರುಗಳು (ಅವರಿಗೆ ಸಂಬಂಧಿಸಿದ ವಿಭಾಗಗಳಲ್ಲಿ/ ಕಚೇರಿಗಳಲ್ಲಿ). 


(11) ರಿಂದ (1೪ಎ) 


ವಾಣಿಜ್ಯ ತೆರಿಗೆ ಹಾಗೂ 


ಕೃಷಿ ಆದಾಯ ತೆರಿಗೆ 
































ಕಚೇರಿಗಳಲ್ಲಿರುವ ಸಿಬ್ಬಂದಿಗಾಗಿ) 








ಅಕೌಂಟೆಂಟ್‌, ಶಾಖಾಧಿಕಾರಿ ಆಯುಕ್ತರು 
2 ರಾಜ್ಯದಲ್ಲಿ ಎಲ್ಲಾ ಸಿಬ್ಬಂದಿಯ ಸಂಬಂಧದಲ್ಲಿ ವಾಣಿಜ್ಯ ತೆರಿಗೆ ಆಯುಕ್ತರು (೪) ರಿಂದ (1೪111) ಸರ್ಕಾರ 
3 ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳ (ನಿರ್ಧರಣೆಗಳು) ಕಚೇರಿಗಳು, | (1) ರಿಂದ (110) ಸರ್ಕಾರ 
ಕೃಷಿ ಆದಾಯ ತೆರಿಗೆಯ ಸಹಾಯಕ ಆಯುಕ್ತರುಗಳ 
ಕಚೇರಿಗಳನ್ನೊಳಗೊಂಡು ವಾಣಿಜ್ಯ ತೆರಿಗೆ ಆಯುಕ್ತರ ಕಚೇರಿಯ ವಾಣಿಜ್ಯ 
ತೆರಿಗೆ ಆಯುಕ್ತರು 
ಪ್ರಥಮ ದರ್ಜೆ ಸಹಾಯಕರು, | ವಾಣಿಜ್ಯ ತೆರಿಗೆ ಆಯುಕ್ತರು 1) ವಾಣಿಜ್ಯ ತೆರಿಗೆ ಉಪ ಆಯುಕ್ತರು. (11) ರಿಂದ (1೪ಎ) ವಾಣಿಜ್ಯ ತೆರಿಗೆ ಹಾಗೂ 
ಶೀಪಲಗಾರರು, ವೀ ಕೃಷಿ ಆದಾಯ ತೆರಿಗೆ ಉಪ ಆಯುಕ್ತರುಗಳು (ಅವರ ಸಂಬಂಧಪಟ್ಟ ಯು ಬ! 
ದರ್ಜೆ ಸಹಾಯಕರು, ವಾಣಿಜ್ಯ ವಿಭಾಗಗಳಲ್ಲಿ/ ಕಚೇರಿಗಳಲ್ಲಿ) ಆಯುಕ್ತರು 
ತೆರಿಗೆ ಉಪ ಪರಿವೀಕ್ಷಕರು 
2) | ರಾಜ್ಯ ಪ್ರತಿನಿಧಿ, ಕರ್ನಾಟಕ ಅಪೀಲು ನ್ಯಾಯಮಂಡಲಿ ಅವರ ಕಚೇರಿಯ (11) ರಿಂದ (ivಎ) ವಾಣಿಜ್ಯ ತೆರಿಗೆ 
ಕಿರಿಯ ಶೀಘಲಿಪಿಗಾರರು / 
Kk ಸಿಬ್ಬಂದಿಗೆ ಸಂಬಂಧಿಸಿದಂತೆ ಆಯುಕ್ತರು 
ಬೆರಳಚ್ಚುಗಾರರು 
3) | ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಅವರ ಕಚೇರಿಗಳ ಸಿಬ್ಬಂದಿಗೆ (11) ರಿಂದ (1೪ಎ) ವಾಣಿಜ್ಯ ತೆರಿಗೆ ಉಪ 
ಸಂಬಂಧಿಸಿದಂತೆ ಆಯುಕ್ತರು 
4) | ಕೃಷಿ ಆದಾಯ ತೆರಿಗೆ ಸಹಾಯಕ ಆಯುಕ್ತರುಗಳು (ಅವರ (11) ರಿಂದ (1೪ಎ) ಕೃಷಿ ಆದಾಯ ತೆರಿಗೆ 


ಲ 

ಉಪ ಆಯುಕ್ತರು 
ಅಥವಾ ವಾಣಿಜ್ಯ ತೆರಿಗೆ 
ಹಾಗೂ ಕೃಷಿ ಆದಾಯ 


ತೆರಿಗೆ 


ಉಪ ಆಯುಕ್ತರು 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೪೫ 
5) | ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿಗಳು (11) ರಿಂದ (1೪ಎ) ವಾಣಿಜ್ಯ ತೆರಿಗೆ 
(ಅವರ ಕಚೇರಿ ಸಿಬ್ಬಂದಿಗಾಗಿ) ಉಪ ಆಯು 
6) | ವಾಣಿಜ್ಯ ತೆರಿಗೆ ಆಯುಕ್ತರ ಕಚೇರಿಗೆ ಸಂಬಂಧಿಸಿ ವಾಣಿಜ್ಯ ತೆರಿಗೆ (11) ರಿಂದ (ivಎ) ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು (ಕೇಂದ್ರ ಕಾರ್ಯಸ್ಥಾನ) ಆಯುಕ್ತರು 
7) | ರಾಜ್ಯದಲ್ಲಿರುವ ಎಲ್ಲಾ ಸಿಬ್ಬಂದಿಗಾಗಿ ವಾಣಿಜ್ಯ ತೆರಿಗೆ ಆಯುಕ್ತರು (೪) ರಿಂದ (viii) ಸರ್ಕಾರ 
ಬಿಲ್‌ ಕಲೆಕ್ಟರ್‌ ವಾಣಿಜ್ಯ ತೆರಿಗೆ ಉಪ 1) ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳು, (11) ರಿಂದ (1೪ಎ) ವಾಣಿಜ್ಯ ತೆರಿಗೆ ಉಪ 
ಆಯುಕ್ತರುಗಳು, ಅವರಿಗೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಆಯುಕ್ತರು 
ಸಂಬಂಧಿಸಿದ 
(ಅವರ ಕಚೇರಿಗಳ ಸಿಬ್ಬಂದಿಗಾಗಿ) 
ವಿಭಾಗಗಳಲ್ಲಿ/ಕಚೇರಿಗಳಲ್ಲಿ 
2) | ವಾಣಿಜ್ಯ ತೆರಿಗೆ (ನಿರ್ಧರಣೆಗಳು) ಸಹಾಯಕ ಆಯುಕ್ತರ ಕಚೇರಿಯನ್ನು (11) ರಿಂದ (1111) ವಾಣಿಜ್ಯ ತೆರಿಗೆ 
ವಾಣಿಜ್ಯ ತೆರಿಗೆ ಸಹಾಯಕ 
ಒಳಗೊಂಡು ವಾಣಿಜ್ಯ ತೆರಿಗೆ ಕಚೇರಿಯ (ಕೇಂದ್ರ ಕಾರ್ಯಸ್ಥಾನ) ಆಯುಕ್ತರು 
ಆಯುಕ್ತರ (ನಿರ್ಧರಣೆಗಳು) 
ದ್‌ ಕಮೀಷನರಿಗಾಗಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 
ಕಚೇರಿಯನ್ನು ಒಳಗೊಂಡು ವಾಣಿಜ್ಯ 
ಇ ಡ್‌್‌ ಹ ಷ್ಟ ಸು ಟೆ | 
ತೆರಿಗೆ ಆಯುಕ್ತರ ಕಚೇರಿಯ 3) | ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಅವರಿಗೆ ಸಂಬಂಧಿಸಿದ ವಿಭಾಗಗಳ (11) ರಿಂದ (1111) ವಾಣಿಜ್ಯ ತೆರಿಗೆ 
ಕಚೇರಿಗಳ ಸಿಬ್ಬಂದಿಗಾಗಿ ಆಯುಕ್ತರು 








ವಾಣಿಜ್ಯ ತೆರಿಗೆ ಸಹಾಯಕ 


ಆಯುಕ್ತರು (ಕೇಂದ್ರ ಕಾರ್ಯಸ್ಥಾನ) 

















* ವಾಣಿಜ್ಯ ತೆರಿಗೆ ಮತ್ತು ಕೃಷಿ ವರಮಾನ ತೆರಿಗೆ ಇಲಾಖೆಗಳ ಸಂಬಂಧವಾಗಿ ದಿನಾಂಕ 8ನೇ ನವೆಂಬರ್‌ 1971ರ ಅಧಿಸೂಚನೆ ಕ್ರಮಾಂಕ ಜಿಎಡಿ 51 ಎಸ್‌ಎಸ್‌ಆರ್‌ 68ರಿಂದ ಪ್ರತಿಯೋಜಿಸಲಾಗಿದೆ. 






































೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪೊಲೀಸ್‌ ಇಲಾಖೆ 
* ಪೆಕ್ಟರ್‌ ಜನರಲ್‌ ಆಫ್‌ ಹೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು ಇವರ ಕಚೇರಿಯ ಲಿಪಿಕ ಸಿಬ್ಬಂದಿ: 
1 ಶಾಖಾ ಅಧೀಕ್ಷಕರು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (11) ರಿಂದ (1೪ಎ) ಪೊಲೀಸು ಇನ್ಸ್‌ಪೆಕ್ಟರ್‌ 
ಜನರಲ್‌ ಕೇಂದ್ರ ಕಾರ್ಯಸ್ಥಾನ/ ಜನರಲ್‌ 
ಅಸಿಸ್ಟೆಂಟ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು | ಪೊಲೀಸು ಡೆಪ್ಯೂಟಿ ಪೊಲೀಸ್‌ ಅಸಿಸ್ಟೆಂಟ್‌ ಇನ್ಸ್‌ಪೆಕ್ಟರ್‌ (11) ರಿಂದ (1೪ಎ) ಪೊಲೀಸು ಇನ್ಸ್‌ಪೆಕ್ಟರ್‌ 
ಇನ್ಸ್‌ ಪೆಕ್ಟರ್‌ ಜನರಲ್‌, ಕೇಂದ್ರ ಜನರಲ್‌ ಜನರಲ್‌ 
ಕಾರ್ಯಸ್ಥಾನ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ (೪) ರಿಂದ (1೪111 ಪೊಲೀಸು ಇನ್ಸ್‌ಪೆಕ್ಟರ್‌ 
ಪೊಲೀಸ್‌, ಕೇಂದಕಾರ್ಯಸ್ಥಾನ ಜನರಲ್‌ 
3 ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಅಸಿಸ್ಟೆಂಟ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಅಸಿಸ್ಟೆಂಟ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ | (1) ರಿಂದ (111) ಡೆಪ್ಯೂಟಿ ಪೊಲೀಸ್‌ 
ಬೆರಳಚ್ಚುಗಾರರು ಆಫ್‌ ಪೊಲೀಸ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಕೇಂದಕಾರ್ಯಸ್ಥಾನ 
ಹೊಲೀಸ್‌ ಕಮೀಷನರ್‌ ಕಚೇರಿ, ಬೆಂಗಳೂರು ನಗರ 
1 ಮ್ಯಾನೇಜರ್‌ ಮತ್ತು ಶಾಖಾ ಅಧೀಕ್ಷಕರು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಕಮೀಷನರ್‌ (11) ರಿಂದ (1೪ಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು | ಪೊಲೀಸ್‌ ಕಮೀಷನರ್‌ ಪೊಲೀಸ್‌ ಡೆಪ್ಕೂಟಿ ಕಮೀಷನರ್‌ (11) ರಿಂದ (1೪ಎ) ಪೊಲೀಸ್‌ ಕಮೀಷನರ್‌ 
ಪೊಲೀಸ್‌ ಕಮೀಷನರ್‌ (1) ರಿಂದ (೪11) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ 
3 ದ್ವಿತೀಯ ದರ್ಜೆ ಗುಮಾಸ್ತರು, ತೃತೀಯ ದರ್ಜೆ ಪೊಲೀಸು ಡೆಪ್ಯೂಟಿ ಕಮೀಷನರ್‌ ಪೊಲೀಸ್‌ ಡೆಪ್ಯೂಟಿ ಕಮೀಷನರ್‌ (11) ರಿಂದ (111) ಪೊಲೀಸ್‌ ಕಮೀಷನರ್‌ 
ಸಹಾಯಕರು ಮತ್ತು ಬೆರಳಚ್ಚುಗಾರರು ಕೇಂದ್ರ ಕಾರ್ಯಸ್ಥಾನ ಕೇಂದ್ರ ಕಾರ್ಯಸ್ಥಾನ 

































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೪೭ 
ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌, ಗುಪ್ತವಾರ್ತೆ ಮತ್ತು ರೈಲ್ವೆ, ಇವರ ಕಚೇರಿ, ಬೆಂಗಳೂರು 
1 ಮ್ಯಾನೇಜರ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (11) ರಿಂದ (1೪ಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌, ಗುಪ್ತವಾರ್ತೆ ಮತ್ತು ರೈಲ್ದೆ ಜನರಲ್‌ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ (1) ರಿಂದ (1111) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (1) ರಿಂದ (viii ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಸಹಾಯಕರು, ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರು ಜನರಲ್‌, ಜನರಲ್‌ ಜನರಲ್‌ 
ಗುಪ್ತವಾರ್ತೆ ಮತ್ತು ರೈಲ್ವೆ ಗುಪ್ತವಾರ್ತೆ ಮತ್ತು ರೈಲ್ವೆ 
ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌, ಅಪರಾಧ ತನಿಖಾ ವಿಭಾಗ, ಇವರ ಕಚೇರಿ, ಬೆಂಗಳೂರು 
1 ಶಾಖಾ ಅಧೀಕ್ಷಕರು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌, (11) ರಿಂದ (ivಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಗುಪ್ತವಾರ್ತೆ ವಿಭಾಗ ಜನರಲ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
2 | ಪ್ರಥಮ ದರ್ಜೆ ಸಹಾಯಕರು, ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌, | ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌, (1) ರಿಂದ (11ಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಶೀಘ್ರಲಿಪಿಗಾರರು ಅಪರಾಧ ತನಿಖಾ ವಿಭಾಗ ಅಪರಾಧ ತನಿಖಾ ವಿಭಾಗ, ಜನರಲ್‌ 
ಪೊಲೀಸ್‌ ಇನ್ನ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
3 ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಅಪರಾಧ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಅಪರಾಧ (11) ರಿಂದ (1೪ಎ) ಪೊಲೀಸ್‌ ಡೆಪ್ಯೂಟಿ 
ಬೆರಳಚ್ಚುಗಾರರು ಶಾಖೆ, ಶಾಖೆ, ಅಪರಾಧ ತನಿಖಾ ವಿಭಾಗ ಇನ್ಸ್‌ಪೆಕ್ಟರ್‌ ಅಪರಾಧ 
ಅಪರಾಧ ತನಿಖಾ ವಿಭಾಗಗಳು ತನಿಖಾ ವಿಭಾಗ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌, (1) ರಿಂದ (iil) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಅಪರಾಧ ತನಿಖಾ ವಿಭಾಗ ಜನರಲ್‌ 
4 ಛಾಯಾಗ್ರಾಹಕರು ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌, ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಅಪರಾಧ (11) ರಿಂದ (11ಎ) ಪೊಲೀಸ್‌ ಡೆಪ್ಯೂಟಿ 


ಅಪರಾಧ ತನಿಖಾ ವಿಭಾಗ 


ಶಾಖೆ, ಅಪರಾಧ ತನಿಖಾ ವಿಭಾಗ 


ಪೊಲೀಸ್‌ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ ಜನರಲ್‌, 
ಅಪರಾಧ ತನಿಖಾ ವಿಭಾಗ 


(೪) ರಿಂದ (viii) 


ಇನ್ಸ್‌ಪೆಕ್ಟರ್‌ ಜನರಲ್‌ 
ಅಪರಾಧ ತನಿಖಾ ವಿಭಾಗ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ 











ರಸಾಯನಿಕ ತಜ್ಞರು 





ಪೊಲೀಸ್‌ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ ಜನರಲ್‌, 
ಅಪರಾಧ ತನಿಖಾ ವಿಭಾಗ 





ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಅಪರಾಧ 
ಶಾಖೆ, ಅಪರಾಧ ತನಿಖಾ ವಿಭಾಗ 


ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌, 
ಅಪರಾಧ ತನಿಖಾ ವಿಭಾಗ 





(11) ರಿಂದ (1೪ಎ) 


(೪) ರಿಂದ (viii) 





ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 
ಅಪರಾಧ ತನಿಖಾ ವಿಭಾಗ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ 



























































೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ, ವಲಯಗಳು 
1 ಮ್ಯಾನೇಜರ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (ii) ರಿಂದ (11ಎ) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌, ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ (೪) ರಿಂದ (1೪111) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು, ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (ii) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ದ್ವಿತೀಯ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು ಜನರಲ್‌ ಜನರಲ್‌ 
ಮತ್ತು ಬೆರಳಚ್ಚುಗಾರರು 
ಪೊಲೀಸ್‌ ಸೂಪರಿಂಟೆಂಡೆಂಟರ ಕಚೇರಿ, ಸ್ಟೇಟ್‌ ಸ್ಪೆಷಲ್‌ ಬ್ರಾಂಚ್‌: 
1 ಮ್ಯಾನೇಜರ್‌ ಮತ್ತು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಸ್ಟೇಟ್‌ | (1) ರಿಂದ (1ಎ) ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಮುಖ್ಯ ವರದಿಗಾರ ಸ್ಪೆಷಲ್‌ ಬ್ರಾಂಚ್‌ ಜನರಲ್‌ ಗುಪ್ತ ವಾರ್ತೆ ಹಾಗೂ 
ರೈಲ್ವೆ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು, ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಸ್ಟೇಟ್‌ | (1) ರಿಂದ (1ಎ) ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಶೀಘ್ರಲಿಪಿಗಾರರು ಮತ್ತು ಜನರಲ್‌, ಗುಪ್ತ ವಾರ್ತೆ ಹಾಗೂ ಸ್ಪೆಷಲ್‌ ಬ್ರಾಂಚ್‌ ಜನರಲ್‌ ಗುಪ್ತ ವಾರ್ತೆ ಹಾಗೂ 
ವರದಿಗಾರರು ರೈಲ್ವೆ ರೈಲ್ವೆ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (೪) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌, ಗುಪ್ತ ವಾರ್ತೆ ಹಾಗೂ ರೈಲ್ವೆ 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು | ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪೊಲೀಸ್‌ ಸೂಪರಿಂಟೆಂಡೆಂಟ್‌, (11) ರಿಂದ (1111) ಪೊಲೀಸು ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಸ್ಪೇಟ್‌ ಸ್ಪೆಷಲ್‌ ಬ್ರಾಂಚ್‌ ಸ್ಪೇಟ್‌ ಸ್ಪೆಷಲ್‌ ಬ್ರಾಂಚ್‌ ಜನರಲ್‌ ಗುಪ್ತವಾರ್ತೆ ಮತ್ತು 
ಕೈಲೆ 
ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಕೆ.ಜಿ.ಎಫ್‌., ಹೊಲೀಸ್‌ ಸೂಪರಿಂಟೆಂಡೆಂಟ್‌, ವೈರ್‌ ಲೆಸ್‌ ಮತ್ತು ಪೊಲೀಸ್‌ ಸೂಪರಿಂಟೆಂಡೆಂಟ್‌, ರೈಲ್ವೆ ಇವರೂ ಸೇರಿದಂತೆ ಜಿಲ್ಲಾ ಪೊಲೀಸ್‌ ಸೂಪರಿಂಟೆಂಡೆಂಟರ ಕಚೇರಿ 
1 ಮ್ಯಾನೇಜರ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಸೂಪರಿಂಟೆಂಡೆಂಟ್‌ (11) ರಿಂದ (1೪ಎ) ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಸರ್ಕಾರ 
2 ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಪೊಲೀಸ್‌ ಸೂಪರಿಂಟೆಂಡೆಂಟ್‌ (11) ರಿಂದ (1೪ಎ) ಪೊಲೀಸ್‌ ಡೆಪ್ಯೂಟಿ 
ಜನರಲ್‌, ಇನ್ಸ್‌ಪೆಕ್ಟರ್‌ ಜನರಲ್‌ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (೪) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ ಜನರಲ್‌ 





























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೪೯ 








3 ದ್ವಿತೀಯ ದರ್ಜೆ ಸಹಾಯಕರು 
ತೃತೀಯ ದರ್ಜೆ ಗುಮಾಸ್ತರು 
ಮತು ಬೆರಳಚ್ಚುಗಾರರು 

ಮು FRI 


ಪೊಲೀಸ್‌ ಸೂಪರಿಂಟೆಂಡೆಂಟ್‌ 


ಪೊಲೀಸ್‌ ಸೂಪರಿಂಟೆಂಡೆಂಟ್‌ 


(1) ರಿಂದ (viii 


ಪೊಲೀಸ್‌ ಡೆಪ್ಯೂಟಿ 


ಇನ್ಸ್‌ಪೆಕ್ಟರ್‌ ಜನರಲ್‌ 





ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಕಾಲೇಜು, ಮೈಸೂರು, ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ ಶಾಲೆ, ಚನ್ನಪಟ್ಟಣ ಇವರ ಕಚೇರಿ 





1 ಮ್ಯಾನೇಜರ್‌ 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 


ಪ್ರಾಂಶುಪಾಲರು 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 


(11) ರಿಂದ (1೪ಎ) 


(1) ರಿಂದ (1111) 


ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 


ಸರ್ಕಾರ 





2 ಪ್ರಥಮ ದರ್ಜೆ ಸಹಾಯಕರು 


ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 


ಆ 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಪೊಲೀಸ್‌ ಡೆಪ್ಯೂಟಿ 








ಮತ್ತು ಬೆರಳಚ್ಚುಗಾರರು 











ಜನರಲ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌ 
3 ದ್ವಿತೀಯ ದರ್ಜೆ ಸಹಾಯಕರು ಪ್ರಾಂಶುಪಾಲರು ಪ್ರಾಂಶುಪಾಲರು (11) ರಿಂದ (iil) ಪೊಲೀಸ್‌ ಡೆಪ್ಯೂಟಿ 





ಇನ್ಸ್‌ಪೆಕ್ಟರ್‌ ಜನರಲ್‌ 





ಮತ್ತು ಜಿಲ್ಲಾ ದಳ, ಮೈಸೂರು ಇವರ ಕಚೇರಿ 


ಕಮಾಂಡೆಂಟ್‌, ಕರ್ನಾಟಕ ರಾಜ್ಯ ಮೀಸಲು ಹೊಲೀಸ್‌, ಬೆಂಗಳೂರು, ಕರ್ನಾಟಕ ಸಶಸ್ತ ಮೀಸಲು ಪೊಲೀಸ್‌ ದಳ, ಅಶ್ವಾರೋಹಿ ದಳ 





1 ಮ್ಯಾನೇಜರ್‌ 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಮಾಂಡೆಂಟ್‌ 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 


(11) ರಿಂದ (1೪ಎ) 


(1) ರಿಂದ (1೪111) 


ಪೊಲೀಸ್‌ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 


ಸರ್ಕಾರ 


























2 ಪ್ರಥಮ ದರ್ಜೆ ಸಹಾಯಕರು ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಕಮಾಂಡೆಂಟ್‌ (11) ರಿಂದ (1ಎ) ಪೊಲೀಸ್‌ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ 
ಜನರಲ್‌ ಜನರಲ್‌ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (೪) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌ 
3 ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು | ಕಮಾಂಡೆಂಟ್‌ ಕಮಾಂಡೆಂಟ್‌ (11) ರಿಂದ (1111) ಪೊಲೀಸ್‌ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ 





ಜನರಲ್‌ 








೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 








ವಿಧಿ ವೈದ್ನ ವಿಜ್ಞಾನ ಪ್ರಯೋಗಾಲಯದ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಫ್‌ ಳು ರ 





ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 


ನಿರ್ದೇಶಕರು 


ಪೊಲೀಸು ಇನ್ಸ್‌ಪಕ್ಟರ್‌ ಜನರಲ್‌ 


(11) ರಿಂದ (1೪ಎ) 


(1) ರಿಂದ (1೪111) 


ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 
ಅಪರಾಧ ತನಿಖಾ ವಿಭಾಗ 


ಸರ್ಕಾರ 





2 ವಿಜ್ಞಾನ ಸಹಾಯಕರು, ಛಾಯಾಗ್ರಾಹಕರು, 
ಗ್ರಂಥಾಲಯಾಧಿಕಾರಿ, ಪ್ರಥಮ ದರ್ಜೆ ಸಹಾಯಕರು 
ಮತ್ತು ಶೀಘ್ರಲಿಪಿಗಾರರು 


ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 


ಜನರಲ್‌ 


ಅಪರಾಧ ತನಿಖಾ ವಿಭಾಗ 


ನಿರ್ದೇಶಕರು 


ಡೆಪ್ಯೂಟಿ ಪೊಲೀಸ್‌ 
ಇನ್ಸ್‌ಪೆಕ್ಟರ್‌ ಜನರಲ್‌ 


ಅಪರಾಧ ತನಿಖಾ ವಿಭಾಗ 


(11) ರಿಂದ (1೪ಎ) 


(1) ರಿಂದ (1೪111) 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜನರಲ್‌, ಅಪರಾಧ ತನಿಖಾ 
ವಿಭಾಗ 

ಪೊಲೀಸ್‌ ಇನ್ಸ್‌ಪೆಕ್ಟರ್‌ 


ಜನರಲ್‌ 





3 ಸಹಾಯಕ ಛಾಯಾಗ್ರಾಹಕ, ದ್ವಿತೀಯ ದರ್ಜೆ 
ಸಹಾಯಕರು ಮತ್ತು ಬೆರಳಚ್ಚುಗಾರರು 


ನಿರ್ದೇಶಕರು 


ನಿರ್ದೇಶಕರು 








(1) ರಿಂದ (viii 


ಡೆಪ್ಯೂಟಿ ಪೊಲೀಸ್‌ 


ಇನ್ಸ್‌ಪೆಕ್ಟರ್‌ ಜನರಲ್‌, 





ಅಪರಾಧ ತನಿಖಾ ವಿಭಾಗ 





ಪೊಲೀಸ್‌ ಸೂಪರಿಂಟೆಂಡೆಂಟರ ಕಚೇರಿ, ಅಪರಾಧ ಶಾಖೆ 1 ಮತ್ತು 11, ಅಪರಾಧ ತನಿಖಾ ವಿಭಾಗ 





1 ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು 


ಪೊಲೀಸು ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 


ಜನರಲ್‌, ಅಪರಾಧ ತನಿಖಾ 


ವಿಭಾಗ 


ಪೊಲೀಸ್‌ ಸೂಪರಿಂಟೆಂಡೆಂಟ್‌ 


ಪೊಲೀಸು ಡೆಪ್ಯೂಟ ಇನ್ಸ್‌ಪೆಕ್ಟರ್‌ ಜನರಲ್‌ 


ಅಪರಾಧ ತನಿಖಾ ವಿಭಾಗ 


(11) ರಿಂದ (1೪ಎ) 


(೪) ರಿಂದ (viii) 


ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌, 


ಅಪರಾಧ ತನಿಖಾ ವಿಭಾಗ 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 





2 ಬೆರಳಚ್ಚುಗಾರರು 











ಪೊಲೀಸ್‌ ಸೂಪರಿಂಟೆಂಡೆಂಟ್‌ 





ಪೊಲೀಸು ಸೂಪರಿಂಟೆಂಡೆಂಟ್‌ 


(1) ರಿಂದ (viii 








ಪೊಲೀಸ್‌ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌, 


ಅಪರಾಧ ತನಿಖಾ ವಿಭಾಗ 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೫೧ 








ಉಪವಿಭಾಗಗಳ ಹೊಲೀಸ್‌ ಅಸಿಸ್ಟೆಂಟ್‌ / ಡೆಪ್ಯೂಟಿ ಸೂಪರಿಂಟೆಂಡೆಂಟರುಗಳ ಕಚೇರಿ 








1 ದ್ವಿತೀಯ ದರ್ಜೆ ಸಹಾಯಕರು ಪೊಲೀಸ್‌ ಸೂಪರಿಂಟೆಂಡೆಂಟ್‌ ಪೊಲೀಸ್‌ ಅಸಿಸ್ಟೆಂಟ್‌ ಸೂಪರಿಂಟೆಂಡೆಂಟ್‌ (11), (11) ಮತ್ತು (11ಎ) ಸೂಪರಿಂಟೆಂಡೆಂಟ್‌ ಆಫ್‌ 
/ ಪೊಲೀಸ್‌ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಪೊಲೀಸ್‌ 
ಪೊಲೀಸು ಸೂಪರಿಂಟೆಂಡೆಂಟ್‌ (iv) ರಿ೦ದ (1೪111) ಪೊಲೀಸ್‌ ಡೆಪ್ಯೂಟ 
ಇನ್‌ಪೆಕರ್‌ ಜನರಲ್‌ 
ಯ ಛಾ 














ಬೆಂಗಳೂರು ನಗರದಲ್ಲಿರುವ ವಿಭಾಗಗಳ ಪೊಲೀಸ್‌ ಅಸಿಸ್ಟೆಂಟ್‌ ಕಮೀಷನರವರ ಕಚೇರಿ: 





1 ಬೆರಳಚ್ಚುಗಾರರು ಹೊಲೀಸ್‌ ಕಮೀಷನರ್‌ ಪೊಲೀಸ್‌ ಅಸಿಸ್ಟೆಂಟ್‌ (1), (11) ಮತ್ತು (11ಎ) ಕೇಂದ್ರ ಸ್ಥಾನದ ಪೊಲೀಸ್‌ 
ಕಮೀಷನರ್‌ ಡೆಷ್ಸುಟಿ ಕಮೀಷನರ್‌ 
ಪೊಲೀಸ್‌ ಕಮೀಷನರ್‌ (iv) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 








ಅಸಿಸ್ಟೆಂಟ್‌ ಕಮಾಂಡೆಂಟರ ಕಚೇರಿ, ಕರ್ನಾಟಕ ರಾಜ್ಯ ಮೀಸಲು ಹೊಲೀಸ್‌, ಖಾನಾಪುರ 
































1 ಪ್ರಥಮ ದರ್ಜೆ ಸಹಾಯಕರು ಕಮಾಂಡೆಂಟ್‌ ಕಮಾಂಡೆಂಟ್‌ (1) ರಿಂದ (11ಎ) ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಜನರಲ್‌, ಕೇಂದ್ರ ವಲಯ, 
ಬೆಂಗಳೂರು 

ಡೆಪ್ಯೂಟಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ | (೪) ರಿಂದ (111) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌ 

2 ದ್ವಿತೀಯ ದರ್ಜೆ ಸಹಾಯಕರು ಕಮಾಂಡೆಂಟ್‌ ಅಸಿಸ್ಟೆಂಟ್‌ ಕಮಾಂಡೆಂಟ್‌ (1), (11 ಮತ್ತು (11ಎ) ಕಮಾಂಡೆಂಟ್‌ 

ಕಮಾಂಡೆಂಟ್‌ (iv) ರಿಂದ (೪11) ಪೊಲೀಸ್‌ ಇನ್ನ್‌ಪೆಕ್ಟರ್‌ ಜನರಲ್‌ 
ಬ್ಯಾಂಡ್‌ ಸಿಬ್ಬಂದಿ 

1 ಬ್ಯಾಂಡ್‌ ಮಾಸ್ಟರ್‌ ಪೊಲೀಸ್‌ ಡೆಪ್ಯೂಟಿ ಕಮಾಂಡೆಂಟ್‌ (11) ರಿಂದ (ivಎ) ಪೊಲೀಸ್‌ ಡೆಪ್ಕೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 

ಇನ್ಸ್‌ಪೆಕ್ಟರ್‌ ಜನರಲ್‌ ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (೪) ರಿಂದ (viii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌ 

2 ಸಹಾಯಕ ಬ್ಯಾಂಡ್‌ ಮಾಸ್ಟರ್‌ ಪೊಲೀಸ್‌ ಡೆಪ್ಯೂಟಿ ಕಮಾಂಡೆಂಟ್‌ (1) ರಿಂದ (೫ಎ) ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 

ಇನ್ಸ್‌ಪೆಕ್ಟರ್‌ ಜನರಲ್‌ 
ಪೊಲೀಸ್‌ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ (1) ರಿಂದ (iii) ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌ 

















3 ಸಂಗೀತಗಾರ ಕಮಾಂಡೆಂಟ್‌ ಕಮಾಂಡೆಂಟ್‌ (10) ರಿಂದ (1111) ಪೊಲೀಸ್‌ ಡೆಪ್ಕೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 





























೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಆಯುಕ್ತರ ಕಚೇರಿ: 
ಹಿರಿಯ ಕಾರ್ಮಿಕ ನಿರೀಕ್ಷಕರು, ಸಂಖ್ಯಾಶಾಸ್ತ್ರಜ್ಞ, ಅಂಕಿಅಂಶ ಕಾರ್ಮಿಕ ಆಯುಕ್ತರು ಆಡಳಿತಾಧಿಕಾರಿ (11) ರಿಂದ (1೪ಎ) ಕಾರ್ಮಿಕ ಆಯುಕ್ತರು 
ಸಹಾಯಕ, ಸಿನಿ ಅಪರೇಟರ್‌, 
ಸಹಕಾರಿ ಅಧಿಕಾರಿ, ಉಪ ಸಂಪಾದಕರು, ಅಧೀಕ್ಷಕರು, ಪ್ರಥಮ ಕಾರ್ಮಿಕ ಆಯುಕ್ತರು (೪) ರಿಂದ (viii) ಸರ್ಕಾರ 


ದರ್ಜೆ ಸಹಾಯಕರು, 

ಪ್ರಥಮ ದರ್ಜೆ ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ 
ಸಹಾಯಕರು, ಬೆರಳಚ್ಚುಗಾರರು ಮತ್ತು ಇತರ ತೃತೀಯ ದರ್ಜೆ 
ಹುದ್ದೆಗಳು 














ಪ್ರಾದೇಶಿಕ ಉಪ ಕಾರ್ಮಿಕ ಆಯುಕ್ತರ ಕಚೇರಿ 





ಗುಮಾಸ್ತರು, ಬೆರಳಚ್ಚುಗಾರರು ಮತ್ತು ಇತರ ತೃತೀಯ ದರ್ಜೆ 








ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಗುಮಾಸ್ತರು, ದ್ವಿತೀಯ ದರ್ಜೆ | ಕಾರ್ಮಿಕ ಆಯುಕ್ತರು 





ಉಪ ಕಾರ್ಮಿಕ ಆಯುಕ್ತರು 





(11) ರಿಂದ (1೪ಎ) 


ಕಾರ್ಮಿಕ ಆಯುಕ್ತರು 

















ಹುದ್ದೆಗಳು ಕಾರ್ಮಿಕ ಆಯುಕ್ತರು (೪) ರಿಂದ (viii) ಸರ್ಕಾರ 

ವಿಭಾಗೀಯ ಸಹಾಯಕ ಕಾರ್ಮಿಕ ಆಯುಕ್ತರುಗಳ ಕಚೇರಿ 
ಕಾರ್ಯನಿರ್ವಾಹಕ ಸಹಾಯಕರು, ಕಾರ್ಮಿಕ ಪರಿವೀಕ್ಷಕರು, ಪ್ರಥಮ ದರ್ಜೆ ಕಾರ್ಮಿಕ ಆಯುಕ್ತರು ಸಹಾಯಕ ಕಾರ್ಮಿಕ ಆಯುಕ್ತರು (11) ರಿಂದ (ivಎ) ಪ್ರಾದೇಶಿಕ ಉಪ ಕಾರ್ಮಿಕ 
ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು , ದ್ವಿತೀಯ ದರ್ಜೆ ಆಯುಕ್ತರು 
ಸಹಾಯಕರು, ಬೆರಳಚ್ಚುಗಾರರು ಮತ್ತಿತರ 
ತೃತೀಯ ದರ್ಜೆ ಹುದ್ದೆಗಳು ಕಾರ್ಮಿಕ ಆಯುಕ್ತರು (೪) ರಿಂದ (viii) ಸರ್ಕಾರ 
ಕಾರ್ಮಿಕ ಅಧಿಕಾರಿಗಳ ಕಚೇರಿ 
ಹಿರಿಯ ಕಾರ್ಮಿಕ ಪರಿವೀಕ್ಷಕರು, ಕಾರ್ಮಿಕ ಪರಿವೀಕ್ಷಕರು, ಪ್ರಥಮ ದರ್ಜೆ ಕಾರ್ಮಿಕ ಆಯುಕ್ತರು ಕಾರ್ಮಿಕಾಧಿಕಾರಿಗಳು (11) ರಿಂದ (ivಎ) ಸಹಾಯಕ ಕಾರ್ಮಿಕ 
ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು. ಬೆರಳಚ್ಚುಗಾರರು. ಕಾರ್ಮಿಕ ಆಯುಕ್ತರುಗಳು 
ಕಲ್ಯಾಣ ಕೇಂದ್ರಗಳ ಮೇಲ್ವಿಚಾರಕರು, ಶಿಕ್ಷಕರು, ಅಟೆಂಡರುಗಳು ಮತ್ತು ಇತರ ಕಾರ್ಮಿಕ ಆಯುಕ್ತರು (1) ರಿಂದ (wiil ಸಕ 
ತೃತೀಯ ದರ್ಜೆ ಹುದ್ದೆಗಳು 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೫೩ 





[[ಕಾರ್ಪಾನೆಗಳ ಮತ್ತು ಬಾಯ್ದರುಗಳ ಇಲಾಖೆ 


ಕಾರ್ಬಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ ಪರಿವೀಕ್ಷಕರ ಕಚೇರಿ 





ಕಾರ್ಬಾನೆಗಳ ವಿಭಾಗ: 











ಕಾರ್ಲಾನೆಗಳ ಕಾರ್ಯನಿರ್ವಾಹಕ ಮತ್ತು ಆಡಳಿತ ಕಾರ್ಲಾನೆಗಳ ಮತ್ತು ಕಾರಾನೆಗಳ ಮತ್ತು ಬಾಯ್ದರುಗಳ ಜಂಟಿ ಮುಖ್ಯ (i 1) ರಿಂದ (11ಎ) ಕಾರ್ಪಾನೆ ಮತ್ತು 
ಸಹಾಯಕ, ಅಧೀಕ್ಷಕರು, ಕಾರ್ಪಾನೆಗಳ ಸಹಾಯಕ ಬಾಯ್ದರುಗಳ ಮುಖ್ಯ ಪರಿವೀಕ್ಷಕರು/ ಕಾರ್ಲಾನೆಗಳ ಉಪ ಮುಖ್ಯ ಬಾಯ್ಲರುಗಳ ಮುಖ್ಯ 
ಪರಿವೀಕ್ಷಕಿಯರು (ಮಹಿಳೆ ಮತ್ತು ಬಾಲ ಕಾರ್ಮಿಕರು), ಪರಿವೀಕ್ಷಕರು ಪರಿವೀಕ್ಷಕರು ಪರಿವೀಕ್ಷಕರು 
ಸಹಾಯಕ ಅಂಕಿಅಂಶಗಳ ಅಧಿಕಾರಿ, ಪ್ರಥಮ ದರ್ಜೆ ಕಾರ್ಲಾನೆಗಳ ಮತ್ತು ಕಾರಾನೆಗಳ ಮತ್ತು ಬಾಯ್ದರುಗಳ ಜಂಟಿ ಮುಖ್ಯ (i1) ರಿಂದ (1ಎ) ಕಾರಾನೆ ಮತ್ತು 
ಸಹಾಯಕರು, ಶೀಘ್ರಲಿಪಿಗಾರರು, ಹಿರಿಯ ಬೆರಳಚ್ಚುಗಾರರು, | ಬಾಯ್ದರುಗಳ ಮುಖ್ಯ ಪರಿವೀಕ್ಷಕರು / ಕಾರ್ಲಾನೆಗಳ ಉಪ ಮುಖ್ಯ ಬಾಯ್ಲರುಗಳ ಮುಖ್ಯ 
ಹಿರಿಯ ವಾಹನ ಚಾಲಕರು, ದ್ವಿತೀಯ ದರ್ಜೆ ಪರಿವೀಕ್ಷಕರು ಪರಿವೀಕ್ಷಕರು ಪರಿವೀಕ್ಷಕರು 
ಸಹಾಯಕರು, ಗುಮಾಸ್ತ -ಹಾಗೂ -ಬೆರಳಚ್ಚುಗಾರರು, ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ (1) ರಿಂದ (iii) ಸರ್ಕಾರ 
ಬೆರಳಚ್ಚುಗಾರರು, ಸಿನಿ ಆಪರೇಟರು, ವಾಹನ ಚಾಲಕರು ಪರಿವೀಕ್ಷಕರು 

ಮತ್ತು ಸಿ ಸಮೂಹದ ಇತರ ಹುದ್ದೆಗಳು 




















1. ಅಧಿಸೂಚನೆ ಸಂ. ಡಿಪಿಎಆರ್‌ 2 ಎಸ್‌ಡಿಇ 96, ದಿನಾಂಕ 20.10.1997ರ ಮೂಲಕ ಪ್ರತ್ಕಾಯೋಜಿಸಲಾಗಿದೆ. (ಕೆ.ಜಿ.ಡಿ. 28.10.97) 





ಬಾಯ್ದರುಗಳ ವಿಭಾಗ 





ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, 
ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ 
ಸಹಾಯಕರು, ಬೆರಳಚ್ಚುಗಾರರು, ವಾಹನ 
ಚಾಲಕರು ಮತ್ತು "ಸಿ' ಸಮೂಹದ ಇತರ 
ಹುದ್ದೆಗಳು 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕರು 
ಸ್ರಿ ಯೃ 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಜಂಟಿ 
ಮುಖ್ಯ ಪರಿವೀಕ್ಷಕ/ ಬಾಯ್ಲರುಗಳ ಉಪ 
ಮುಖ್ಯ ಪರಿವೀಕ್ಷಕರು 

ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ್ಯ ಪರಿವೀಕ್ಷಕರು 


(11) ರಿಂದ (1೪ಎ) 


(1) ರಿಂದ (1೪111) 


ಕಾರಾನೆಗಳ ಮತ್ತು 
ಬಾಯ್ಲರುಗಳ ಮುಖ್ಯ 
ಪರಿವೀಕ್ಷಕರು 


ಸರ್ಕಾರ 





ಕಾರ್ಲಾನೆಗಳ ಉಪ ಮುಖ್ಯ ಪರಿವೀಕ್ಷ ಕರ ಕಚೇರಿಗಳು 





ಕಾರ್ಯನಿರ್ವಾಹಕ ಹಾಗೂ ಆಡಳಿತ 
ಸಹಾಯಕ, ಪ್ರಥಮ ದರ್ಜೆ ಸಹಾಯಕರು, 
ದ್ವಿತೀಯ ದರ್ಜೆ ಸಹಾಯಕರು, ಗುಮಾಸ್ತ 
ಹಾಗೂ ಬೆರಳಚ್ಚುಗಾರ, ಬೆರಳಚ್ಚುಗಾರರು, 
ವಾಹನ ಚಾಲಕರು ಮತ್ತು ಸಿ ಸಮೂಹದ 
ಇತರ ಹುದ್ದೆಗಳು 








ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕರು 
ಸ್ರಿ ಯೈ 





ಕಾರ್ಬಾನೆಗಳ ಉಪ ಮುಖ್ಯ ಪರಿವೀಕ್ಷಕರು 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕರು 
ಸ್ರಿ ಯೃ 





(11) ರಿಂದ (1೪ಎ) 


(1) ರಿಂದ (1೪111) 





ಕಾರಾನೆಗಳ ಮತ್ತು 
ಬಾಯ್ಲರುಗಳ ಮುಖ್ಯ 
ಪರಿವೀಕ್ಷಕರು 


ಸರ್ಕಾರ 








೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








111 ಕಾರ್ಬಾನೆಗಳ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ 





ಶೀಘಲಿಪಿಗಾರ, ಪ್ರಥಮ ದರ್ಜೆ ಸಹಾಯಕರು, 
ದ್ವಿತೀಯ ದರ್ಜೆ ಸಹಾಯಕರು, ಹಿರಿಯ 
ಪ್ರಯೋಗಾಲಯ ಸಹಾಯಕ, ವಾಹನ ಚಾಲಕ 
ಮತ್ತು ಸಿ ಸಮೂಹದ ಇತರ ಹುದ್ದೆಗಳು 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕರು 
ಸ್ರಿ ಯೈ 


ಕಾರ್ಲಾನೆಗಳ ವೈದ್ಯಕೀಯ ಪರಿವೀಕ್ಷಕರು 


ಕಾರಾನೆಗಳ ಮತ್ತು ಬಾಯ್ದರುಗಳ 
ಮುಖ್ಯ ಪರಿವೀಕ್ಷಕರು 


(11) ರಿಂದ (1೪ಎ) 


(1) ರಿಂದ (1೪111) 


ಕಾರಾನೆಗಳ ಮತ್ತು 
ಬಾಯ್ಲರುಗಳ ಮುಖ್ಯ 
ಪರಿವೀಕ್ಷಕರು 


ಸರ್ಕಾರ 





IV. ಕಾರಖಾನೆಗಳ ಹಿರಿಯ ಪರಿವೀಕೃಕರ/ಕಾರ್ಬಾನೆಗಳ ಪರಿವೀಕ್ಷಕರ ಕಚೇರಿ 





ಕಾರ್ಯ ನಿರ್ವಾಹಕ ಹಾಗೂ ಆಡಳಿತ 
ಸಹಾಯಕ, ಪ್ರಥಮ ದರ್ಜೆ ಸಹಾಯಕ, 
ದ್ವಿತೀಯ ದರ್ಜೆ ಸಹಾಯಕ, ಗುಮಾಸ್ತ ಹಾಗೂ 
ಬೆರಳಚ್ಚುಗಾರ, ಬೆರಳಚ್ಚುಗಾರರು ಮತ್ತು ಇತರ 
“ಸಿ' ಸಮೂಹದ ಹುದ್ದೆಗಳು 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕ 
ಸ್ರಿ ಖೈ 


ಕಾರ್ಯಾನೆಗಳ ಹಿರಿಯ ಪರಿವೀಕ್ಷಕರು/ 
ಕಾರ್ಬಾನೆಗಳ ಪರಿವೀಕ್ಷಕರು 


ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ್ಯ ಪರಿವೀಕ್ಷಕರು 


(11) ರಿಂದ (1೪ಎ) 


(1) ರಿಂದ (1೪111) 


ಕಾರಾನೆಗಳ ಮತ್ತು 
ಬಾಯ್ಲರುಗಳ ಮುಖ್ಯ 
ಪರಿವೀಕ್ಷಕರು 


ಸರ್ಕಾರ 





V. ಬಾಯ್ದರುಗಳ ಹಿರಿಯ ಪರಿವೀಕ್ಷಕರ / ಬಾಯ್ದರುಗಳ ಪರಿವೀಕ್ಷಕರ ಕಚೇರಿ 





ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ 
ಸಹಾಯಕ, ಬೆರಳಚ್ಚುಗಾರ ಮತ್ತು ಇತರ "ಸಿ' 





ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 
ಮುಖ ಪರಿವೀಕಕರು 
ಸ್ರಿ ಖೈ 


ಬಾಯ್ದರುಗಳ ಹಿರಿಯ ಪರಿವೀಕ್ಷಕರು / 
ಬಾಯ್ದರುಗಳ ಪರಿವೀಕ್ಷಕರು 








(11) ರಿಂದ (1೪ಎ) 





ಕಾರಾನೆಗಳ ಮತ್ತು 
ಬಾಯ್ಲರುಗಳ ಮುಖ್ಯ 














ಸಮೂಹದ ಹುದ್ದೆಗಳು ಪರಿವೀಕ್ಷಕರು 
ಕಾರ್ಲಾನೆಗಳ ಮತ್ತು ಬಾಯ್ದರುಗಳ (೪) ರಿಂದ (viii) ಸರ್ಕಾರ 
ಮುಖ್ಯ ಪರಿವೀಕ್ಷಕರು 
[ಉದ್ಯೋಗ ಮತ್ತು ತರಬೇತಿ ಇಲಾಖೆ " 
(ಉದ್ಯೋಗ ವಿಭಾಗ) 
ಎ. ನಿರ್ದೇಶಕರ ಕಚೇರಿ 
ಲೆಕ್ಕಪತ್ರಗಳ ಅಧೀಕ್ಷಕರು ರಾಜ್ಯ ಲೆಕ್ಕಪತ್ರ ಇಲಾಖೆ ಯಿಂದ ಜಂಟಿ ನಿರ್ದೇಶಕರು (11) ರಿಂದ (1ಎ) ನಿರ್ದೇಶಕರು 
ಪ್ರತಿನಿಯೋಜನೆ 
ನಿರ್ದೇಶಕರು ನಿರ್ದೇಶಕರು (೪) ರಿಂದ (viii) ಸರ್ಕಾರ 


ಸಹಾಯಕ ಉದ್ಯೋಗಾಧಿಕಾರಿ 




















1. ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 2 ಎಸ್‌ಡಿಇ 96, ದಿನಾಂಕ 20-10-97ರ ಮೂಲಕ ಪ್ರತಿಯೋಜಿಸಲಾಗಿದೆ. (ಕೆಜಿಡಿ 28.10.97) 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೫೫ 








ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರ, 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರ 





ಜಂಟಿ ನಿರ್ದೇಶಕರು 





ಉಪ ನಿರ್ದೇಶಕರು (ಉದ್ಯೋಗ) 


ಜಂಟಿ ನಿರ್ದೇಶಕರು 





(11) ರಿಂದ (ivಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 


ನಿರ್ದೇಶಕರು 





ಬಿ. ವೃತ್ತಿಪರ 


ವತ್ತ 
ಅಭಿವೃದ್ಧಿ ಮತ್ತು ಸು 


ಕಾರ್ಯಕಾರಿ ಉದ್ಯೋಗ ವಿನಿಮಯ ಕೇಂದ್ರ, ಉಪ ಪ್ರಾದೇಶಿಕ ಉದ್ಯೋಗ ವಿನಿಮಯ ಕೇಂದ್ರ, ಬೆಂಗಳೂರು, ಪ್ರಾಜೆಕ್ಟ್‌ ಉದ್ಯೋಗ ವಿನಿಮಯ ಕೇಂದ್ರ, ವೃತ್ತಿ ಅಧ್ಯಯನ ಕೇಂದ್ರ, ಕೈಗಾರಿಕಾ ಉದ್ಯೋಗ 
ಧಾರಣಾ ಸೇವೆ, ದೈಹಿಕ ಅಂಗವಿಕಲರ ರಾಜ್ಯ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಜ್ಯ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ, ಉದ್ಯೋಗ ವಿನಿಮಯ 
ಕೇಂದ್ರಗಳ (ಖಾಲಿಹುದ್ದೆಗಳ ಕಡ್ಡಾಯ ಅಧಿಸೂಚನೆ) ಅಧಿನಿಯಮದ ಜಾರಿ ಘಟಕಗಳು, ವಿಶ್ವವಿದ್ಯಾಲಯ ಉದ್ಯೋಗ ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರ. 





ಸಹಾಯಕ ಉದ್ಯೋಗಾಧಿಕಾರಿ/ ಮುಖ್ಯ ಸಹಾಯಕ, ಪ್ರಥಮ ದರ್ಜೆ 
ಸಹಾಯಕ, ಶೀಘಲಿಪಿಗಾರ, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ 


ಜಂಟಿ ನಿರ್ದೇಶಕರು 


ಕಚೇರಿಯ ಮುಖ್ಯಸ್ಥರು 


ಜಂಟಿ ನಿರ್ದೇಶಕರು 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 


ನಿರ್ದೇಶಕರು 





ಸಿ. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ (ತಾಂತ್ರಿಕ), ಜಿಲ್ಲಾ ಉದ್ಯೋಗ (ಸಾಮಾನೃ) ವಿನಿಮಯ ಕೇಂದ್ರ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಪಟ್ಟಣ ಉದ್ಯೋಗ ವಿನಿಮಯ ಕೇಂದ್ರಗಳು 





ಸಹಾಯಕ ಉದ್ಯೋಗಾಧಿಕಾರಿ/ ಪ್ರಥಮ ದರ್ಜೆ ಸಹಾಯಕ/ 
ಶೀಘ್ರಲಿಪಿಗಾರ, ದ್ವಿತೀಯ ದರ್ಜೆ ಸಹಾಯಕ/ ಬೆರಳಚ್ಚುಗಾರ 





ಜಂಟಿ ನಿರ್ದೇಶಕರು 





ಆಯಾ ಜಿಲ್ಲೆಗಳ ಮೇಲೆ ಅಧಿಕಾರ ವ್ಯಾಪ್ತಿ 
ಹೊಂದಿರುವ ಉದ್ಯೋಗ ವಿನಿಮಯ ಕೇಂದ್ರದ 
(ಖಾಲಿ ಹುದ್ದೆಗಳ ಕಡ್ಡಾಯ ಅಧಿಸೂಚನೆ) 
ಅಧಿನಿಯಮ ಜಾರಿ ಘಟಕಗಳ ಸಹಾಯಕ 
ನಿರ್ದೇಶಕರುಗಳು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 








ಮೇಲ್ರಿಚಾರಕ, 
ಸ 





ತಂತ್ರಜ್ಞ ಕರಕುಶಲ ಪರಿವೀಕ್ಷಕ, ಬಿಸಿನೆಸ್‌ ಮ್ಯಾನೇಜ್‌ಮೆಂಟ್‌ ತಾಂತ್ರಿಕ 


ಲೆಕ್ಕಪತ್ರ- ಹಾಗೂ- ಕಚೇರಿ ಅಧೀಕ್ಷಕರು, ಕಚೇರಿ ಅಧೀಕ್ಷಕರು - ದಾಸ್ತಾನು 














ಜಂಟಿ ನಿರ್ದೇಶಕರು (೪) ರಿಂದ (viii) ನಿರ್ದೇಶಕರು 
ಕುಶಲಕರ್ಮಿ ತರಬೇತಿ ಮತ್ತು ಶಿಕ್ಷಣಾರ್ಥಿ ತರಬೇತಿ ಯೋಜನೆಗಳು 
ಕಿರಿಯ ಶಿಕ್ಷಣಾರ್ಥಿ ತರಬೇತಿ ಸಲಹೆಗಾರರು, ಘೋರ್ಕನ್‌ ಶಿಕ್ಷಕರು, ಘೋರನ್‌ ಗಿರಣಿ | ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 








೧೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಮೇಲ್ವಿಚಾರಣಾ ಶಿಕ್ಷಕರು, ಕರಕುಶಲ ಶಿಕ್ಷಕರು, 
ಸಂಬಂಧಿತ ವೃತ್ತಿ, 
ವೃತ್ತಿ ಶಿಕ್ಷಕರು - ಗಣಿತ, 
ಎಂ ಉ 
ವೃತ್ತಿ ಶಿಕ್ಷಕರು - ರೇಖಾ ಚಿತ್ರಕಲೆ 
ವೃತ್ತಿ ಶಿಕ್ಷಕರು - ಶೀಘ್ರಲಿಪಿ 
೨0 mM ಬ 
ವೃತ್ತಿ ಶಿಕ್ಷಕರು- ಗಿರಿಣಿ ತಂತ್ರಜ್ಞಾನ 
ಸಿನಿಮಾ ಪ್ರೊಜೆಕ್ಟರ್‌ ಆಪರೇಟರ್‌- ಹಾಗೂ- ಮೆಕ್ಕಾನಿಕ್‌, ತಾಂತ್ರಿಕ ಸಹಾಯಕ, 


ಗಂಥಾಲಯ ಪಾಲಕರು, ಶೀಘಲಿಪಿಗಾರರು 


ಮೋಟಾರು ಚಾಲನಾ ಶಿಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದಾಸ್ತಾನು ಪಾಲಕರು, 


ಜಂಟಿ ನಿರ್ದೇಶಕರು 


ಜಂಟಿ ನಿರ್ದೇಶಕರು 


(11) ರಿಂದ (1೪ಎ) 


ನಿರ್ದೇಶಕರು 





ನಿರ್ದೇಶಕರು 


(೪) ರಿಂದ (viii) 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, ಸಹಾಯಕ ದಾಸ್ತಾನು ಪಾಲಕರು, ಬೆರಳಚ್ಚುಗಾರರು, 


ಜಂಟಿ ನಿರ್ದೇಶಕರು 





ಸಹಾಯಕ ನಿರ್ದೇಶಕರು 








(11) ರಿಂದ (1೪ಎ) 





ಜಂಟಿ ನಿರ್ದೇಶಕರು 




















ಸಂಸ್ಥೆಯ ಮುಖಸ್ಪ 
ಥಿ | 


ಸರ್ಜನ್‌ ದರ್ಜೆಯ ಸಂಸ್ಥೆಯ ಮುಖ್ಯಸ್ಥ 


ಸಲಹೆಗಾರ, 
ಕ್ಷಯರೋಗ ಆಸ್ಪತ್ರೆ 


(iii) ರಿಂದ (viii) 


ದೈಹಿಕ ವ್ಯಾಯಾಮ/ ತರಬೇತಿ ಶಿಕ್ಷಕ- ಹಾಗೂ-ವಸತಿ ನಿಲಯ ಅಧೀಕ್ಷಕರು (ಆಡಳಿತ) 
ಜಂಟಿ ನಿರ್ದೇಶಕರು (೪) ರಿಂದ (viii) ನಿರ್ದೇಶಕರು 
ಟಿ.ಬಿ. ಸ್ವಾನಟೋರಿಯಂ (ಕ್ಷಯರೋಗ ಆಸ್ಪತ್ರೆ) 

ಸಲಹೆಗಾರರ ಕಚೇರಿ, ಕಯರೋಗ ಆಸ್ಪತ್ರೆ 

ಎಪಿ ಉಮ 
ಮ್ಯಾನೇಜರ್‌, ಗುಮಾಸ್ತರು, ಬೆರಳಚ್ಚುಗಾರರು, ಇತ್ಯಾದಿ ಸಲಹೆಗಾರ, ಕ್ಷಯರೋಗ | ಸಲಹೆಗಾರ, ಕ್ಷಯರೋಗ (11) ರಿಂದ (1111) ಸರ್ಕಾರ 

ಆಸ್ಪತ್ರೆ ಆಸ್ಪತ್ರೆ 

| ಕ್ಷಯರೋಗ ಆಸ್ಪತ್ರೆಗಳ ಮುಖ್ಯ ಕಚೇರಿ: 
ಗುಮಾಸ್ತರು, ಅಕೌಂಟೆಂಟರು. ಬೆರಳಚ್ಚುಗಾರರು, ಇತ್ಯಾದಿ ಸರ್ಜನ್‌ ದರ್ಜೆಯ (11) ಸಲಹೆಗಾರ, 


ಕ್ಷಯರೋಗ ಆಸ್ಪತ್ರೆ 


ಸರ್ಕಾರ 





ಸಹಾಯಕ ಸರ್ಜನ್‌ ದರ್ಜೆ 111 ನಾನ್‌ ಗೆಜೆಟೆಡ್‌ ನರ್ಸಿಂಗ್‌ ಅಧೀಕ್ಷಕರು, 


( 


29 


ಸ್ಪರುಗಳು, ಸಿಸ್ಟರ್‌ ಟ್ಯೂಟರ್‌ 


ಸಲಹೆಗಾರ, ಕ್ಷಯರೋಗ 
ಪ್ರಥಮ ಮತ್ತು ದ್ವಿತೀಯ ದರ್ಜೆ ದಾದಿಗಳು, ಸಿಸ್ತರುಗಳು, ಹೋಂ ಆಸ್ಪತ್ರೆ 


ಸರ್ಜನ್‌ ದರ್ಜೆಯ ಸಂಸ್ಥೆಯ ಮುಖ್ಯಸ್ಥ 


ಸಲಹೆಗಾರ, ಕ್ಷಯರೋಗ ಆಸ್ಪತ್ರೆ 


(1) 


(iii) ರಿಂದ (viii) 


ಸಲಹೆಗಾರ, 
ಕ್ಷಯರೋಗ ಆಸ್ಪತ್ರೆ 


ಸರ್ಕಾರ 











ಇತರ ಕೆಳದರ್ಜೆಯ ತೃತೀಯ ವರ್ಗದ ತಾಂತ್ರಿಕ ಸಿಬ್ಬಂದಿ ಸರ್ಜನ್‌ ದರ್ಜೆಯ 





ಸರ್ಜನ್‌ ದರ್ಜೆಯ ಸಂಸ್ಥೆಯ ಮುಖ್ಯಸ್ಥ 





(1) ರಿಂದ (viii 





ಸಲಹೆಗಾರ, 
ಕ್ಷಯರೋಗ ಆಸ್ಪತ್ರೆ 
































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೫೭ 
ಕಯರೋಗ ಆಸ್ಪತ್ರೆಗಳ ಕಚೇರಿ 
[ಲು ಉಮ 
ಗುಮಾಸ್ತರು, ಬೆರಳಚ್ಚುಗಾರರು, ಅಕೌಂಟೆಂಟರು, ಮತ್ತಿತರ ತೃತೀಯ ವರ್ಗದ | ಸಲಹೆಗಾರ, ಕ್ಷಯರೋಗ ಜಿಲ್ಲಾ ವೈದ್ಯಾಧಿಕಾರಿ (11) ಸಲಹೆಗಾರ, 
ತಾಂತ್ರಿಕ ಹುದ್ದೆಗಳು ಆಸ್ಪತ್ರೆ ಕ್ಷಯರೋಗ ಆಸ್ಪತ್ರೆ 
ಸಲಹೆಗಾರ, (111) ರಿಂದ (viii) ಸರ್ಕಾರ 
ಕ್ಷಯರೋಗ ಆಸ್ಪತ್ರೆ 
ವೈದ್ಯಕೀಯ ಇಲಾಖೆ 





ಕರ್ನಾಟಕ ವೈದ್ಯಕೀಯ ಸೇವೆಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು: 





ಮ್ಯಾನೇಜರ್‌ ಮತ್ತು ಅಧೀಕ್ಷಕರುಗಳು 


ವೈದ್ಯಕೀಯ ಸೇವೆಗಳ 


ವೈದ್ಯಕೀಯ ಸೇವೆಗಳ ಸಹಾಯಕ/ ಉಪ 


(1) 


ವೈದ್ಯಕೀಯ ಸೇವೆಗಳ 

















ನಿರ್ದೇಶಕರು ನಿರ್ದೇಶಕರು/ ವೈದ್ಯಕೀಯ ಸೇವೆಗಳ ನಿರ್ದೇಶಕರು 
ನಿರ್ದೇಶಕರ ಆಪ್ತ ಸಹಾಯಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ವಿಶೇಷ ದರ್ಜೆ ಗುಮಾಸ್ತರು, ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರು, ವೈದ್ಯಕೀಯ ಸೇವೆಗಳ | ವೈದ್ಯಕೀಯ ಸೇವೆಗಳ ಸಹಾಯಕ/ (11) ರಿಂದ (1೪ಎ) ವೈದ್ಯಕೀಯ ಸೇವೆಗಳ 
ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಬೆರಳಚ್ಚುಗಾರರು, ಮತ್ತು ಅಂಕಿಅಂಶ ನಿರ್ದೇಶಕರು ಉಪನಿರ್ದೇಶಕರು ಅಥವಾ ವೈದ್ಯಕೀಯ ನಿರ್ದೇಶಕರು 
ಮೇಲ್ವಿಚಾರಕರು ಸೇವೆಗಳ ನಿರ್ದೇಶಕರ ಆಪ್ತ ಸಹಾಯಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 





ವೈದ್ಯಾಧಿಕಾರಿ, ಸರ್ಕಾರಿ ವೈದ್ಯಕೀಯ ದಾಸ್ತಾನು ವಿಭಾಗದ ಅಧೀಕ್ಷಕರು, ಬೆಂಗಳೂರು 


ಮುಖ್ಯ ಆಸ್ಪತ್ರೆಗಳ ಅಧೀಕ್ಷಕರ ಕಚೇರಿ, ವೈದ್ಯಕೀಯ ಕಾಲೇಜುಗಳ ಪ್ರಾಂಶುಪಾಲರು, 


ವೈದ್ಯಕೀಯ ಕಾಲೇಜುಗಳ 


ಡೀನ್‌ಗಳು, ಬೆಂಗಳೂರು ವೈದ್ಯಕೀಯ ಆಸ್ಪತ್ರೆ ಅಧೀಕ್ಷಕರು, ನೌಕರರ ರಾಜ್ಯ 


ವಿಮಾ ಯೋಜನಾ ಆಡಳಿತ 





ತಾಂತ್ರಿಕೇತರ ಹುದ್ದೆಗಳು 





ಕಾರ್ಯದರ್ಶಿ (ನಾನ್‌-ಗೆಜೆಟೆಡ್‌) 


ವೈದ್ಯಕೀಯ ಸೇವೆಗಳ 


ಸಂಸ್ಥೆಯ ಮುಖ್ಯಸ್ಥರು 


(0) 


ವೈದ್ಯಕೀಯ ಸೇವೆಗಳ 











ಮುಖ್ಯಸ್ಸರು 
ರಥ 














ಥಿ ಥಿ 
ನಿರ್ದೇಶಕರು ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (111) ರಿ೦ದ (viii ಸರ್ಕಾರ 
ಮ್ಯಾನೇಜರ್‌, ವಿಶೇಷ ದರ್ಜೆ ಗುಮಾಸ್ತರು, ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ | ವೈದ್ಯಕೀಯ ಸೇವೆಗಳ ಸಂಸ್ಥೆಯ ಮುಖ್ಯಸ್ಥ (11) ರಿಂದ (1೪ಎ) ವೈದ್ಯಕೀಯ ಸೇವೆಗಳ 
ದರ್ಜೆ ಆಹಾರ ಮೇಲ್ವಿಚಾರಕ, ಪ್ರಥಮ ದರ್ಜೆ ಶೀಘ್ರಲಿಪಿಗಾರರು ನಿರ್ದೇಶಕರು ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 
ಮೇಲೆ ಹೇಳಿರದ ಇತರ ಎಲ್ಲಾ ತೃತೀಯ ದರ್ಜೆ ಹುದ್ದೆಗಳು ಕಚೇರಿ ಅಥವಾ ಕಚೇರಿ ಅಥವಾ ಸಂಸ್ಥೆಯ ಮುಖ್ಯಸ್ಥರು (11) ರಿಂದ (iil) ವೈದ್ಯಕೀಯ ಸೇವೆಗಳ 
ಸಂಸ್ಥೆಯ ನಿರ್ದೇಶಕರು 








೧೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ತಾಂತ್ರಿಕ ಹುದ್ದೆಗಳು: 





ಅಸಿಸ್ಟೆಂಟ್‌ ಸರ್ಜನ್‌ - ದರ್ಜೆ 111 


ನರ್ಸಿಂಗ್‌ ಅಧೀಕ್ಷಕರು - ದರ್ಜೆ 1 


ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 


ಕಚೇರಿ ಅಥವಾ ಸಂಸ್ಥೆಯ ಮುಖ್ಯಸ್ಥರು 


ವೈದ್ಯಕೀಯ ಸೇವೆಗಳ ನಿರ್ದೇಶಕರು 


(1) 


(iii) ರಿಂದ (viii) 


ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 


ಸರ್ಕಾರ 





ನರ್ಸಿಂಗ್‌ ಅಧೀಕ್ಷಕರು- ದರ್ಜೆ 11. ಇಲೆಕ್ಟೀಷಿಯನ್‌, ಮನಶಾ 


ಸ 
(2೭೬ 
ಚೆ 
ಡೆ 
[ಈ 
ಈ 


ವೈದ್ಯಕೀಯ ಸೇವೆಗಳ 


ಕಚೇರಿ ಅಥವಾ ಸಂಸ್ಥೆಯ ಮುಖ್ಯಸ್ಥರು 


(11) ರಿಂದ (1೪ಎ) 


ವೈದ್ಯಕೀಯ ಸೇವೆಗಳ 

















ರಸಾಯನ ತಜ್ಞರು, ಪ್ರಥಮ ದರ್ಜೆ ದಾದಿಯರು, ಹೋಂ ಸಿಸ್ಟರ್‌, ಸಿಸ್ಟರ್‌ ಟ್ಯೂಟರ್ಸ್‌ ನಿರ್ದೇಶಕರು ನಿರ್ದೇಶಕರು 
ಮತ್ತು ಸಿಸರ್‌ಗಳು 
ರ್ಕ ವೈದ್ಯಕೀಯ ಸೇವೆಗಳ ನಿರ್ದೇಶಕರು (1) ರಿ೦ದ (1111) ಸರ್ಕಾರ 
ಮೇಲೆ ಹೇಳಿರದ ಇತರ ಎಲ್ಲಾ ತೃತೀಯ ದರ್ಜೆಯ ತಾಂತ್ರಿಕ ಹುದ್ದೆಗಳು ಕಚೇರಿ ಅಥವಾ ಕಚೇರಿ ಅಥವಾ ಸಂಸ್ಥೆಯ ಮುಖ್ಯಸ್ಥರು (11) ರಿಂದ (1111) ವೈದ್ಯಕೀಯ ಸೇವೆಗಳ 
ಸಂಸ್ಥೆಯ ನಿರ್ದೇಶಕರು 
ಮುಖ್ಯಸ್ಥರು 
[a) 





ತಾಂತ್ರಿಕೇತರ ಹುದ್ದೆಗಳು: 


ಜಿಲ್ಲಾ ವೈದ್ಯಾಧಿಕಾರಿಯವರ ಕಚೇರಿ, ಸಿವಿಲ್‌ ಸರ್ಜನರು ಮತ್ತು ಅಧೀಕ್ಷಕರು, ಮಾನಸಿಕ ರೋಗಗಳ ಆಸ್ಪತ್ರೆ, ಧಾರವಾಡ: 





ಕಾರ್ಯದರ್ಶಿ (ನಾನ್‌- ಗೆಜೆಟೆಡ್‌) 


ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 


ಸಂಸ್ಥೆಯ ಮುಖಸ್ಸರು 
ಛಿ ಶಿ 


ವೈದ್ಯಕೀಯ ಸೇವೆಗಳ ನಿರ್ದೇಶಕರು 


(1) 


(iii) ರಿಂದ (viii) 


ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 


ಸರ್ಕಾರ 








ಮ್ಯಾನೇಜರ್‌, ವಿಶೇಷ ದರ್ಜೆ ಗುಮಾಸ್ತರು, ಪ್ರಥಮ ದರ್ಜೆ ಸಹಾಯಕರು ಮತ್ತು 


ವೈದ್ಯಕೀಯ ಸೇವೆಗಳ 


24 
ಇ 
2) 
ಟ್ಟ 
ವ್ರ 
ಕ್ಯ 


(11) ರಿಂದ (1೪ಎ) 


ವೈದ್ಯಕೀಯ ಸೇವೆಗಳ 




















ಪ್ರಥಮ ದರ್ಜೆ ಶೀಘ್ರಲಿಪಿಗಾರರು ನಿರ್ದೇಶಕರು ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಮೇಲೆ ಹೇಳಿರದ ಇತರ ಎಲ್ಲಾ ತೃತೀಯ ದರ್ಜೆ ಹುದ್ದೆಗಳು ಸಂಸ್ಥೆಯ ಸಂಸ್ಥೆಯ ಮುಖ್ಯಸ್ಥರು (11) ರಿಂದ (1111) ವೈದ್ಯಕೀಯ ಸೇವೆಗಳ 
ಮುಖ್ಯಸ್ಥರು ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೫೯ 








ತಾಂತ್ರಿಕ ಹುದ್ದೆಗಳು: 





ಅಸಿಸ್ಟೆಂಟ್‌ ಸರ್ಜನ್‌ರು ದರ್ಜೆ 11 


ವೈದ್ಯಕೀಯ ಸೇವೆಗಳ 


ಸಂಸ್ಥೆಯ ಮುಖ್ಯಸ್ಥರು 


(11) ರಿಂದ (1೪ಎ) 


ವೈದ್ಯಕೀಯ ಸೇವೆಗಳ 




















ನರ್ಸಿಂಗ್‌ ಅಧೀಕ್ಷಕರು ದರ್ಜೆ 1 ನಿರ್ದೇಶಕರು ` i ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ನರ್ಸಿಂಗ್‌ ಅಧೀಕ್ಷಕರು ದರ್ಜೆ 11 ವೈದ್ಯಕೀಯ ಸೇವೆಗಳ ಸಂಸ್ಥೆಯ ಮುಖ್ಯಸ್ಥರು (11) ರಿಂದ (ivಎ) ವೈದ್ಯಕೀಯ ಸೇವೆಗಳ 
ದಾದಿಯರು - ದರ್ಜೆ 1 ಹೋಂ ಸಿಸ್ಟರ್ಸ್‌, ಸಿಸ್ಟರ್‌ ಟ್ಯೂಟರ್ಸ್‌ ಮತ್ತು ಸಿಸ್ಪರ್‌ಗಳು ನಿರ್ದೇಶಕರು ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (1) ರಿಂದ (viii) ಸರ್ಕಾರ 
ಮೇಲೆ ಹೇಳಿರದ ತೃತೀಯ ದರ್ಜೆ ಸೇವೆಯ ಇತರ ಎಲ್ಲಾ ಹುದ್ದೆಗಳು (ತಾಂತ್ರಿಕ) ಸಂಸ್ಥೆಯ ಸಂಸ್ಥೆಯ ಮುಖ್ಯಸ್ಥರು (11) ರಿಂದ (1111) ವೈದ್ಯಕೀಯ ಸೇವೆಗಳ 
ಮುಖ್ಯಸ್ಥರು ನಿರ್ದೇಶಕರು 











ಲೋಕಲ್‌ ಫಂಡ್‌ ಔಷಧಾಲಯಗಳ, ಕಾಲೇಜು ಆಸ್ಪತ್ರೆಗಳ ವೈದ್ಯಾಧಿಕಾರಿ, ಮತ್ತು ಅಸಿಸ್ಟೆಂಟ್‌ ಸರ್ಜನ್‌ರ ದರ್ಜೆ 8 ಮತ್ತು 11ರ ಶ್ರೇಣಿಯ ವೈದ್ಯಾಧಿಕಾರಿಗಳ ಪ್ರಭಾರದಲ್ಲಿರುವ ಇತರ ಸರ್ಕಾರಿ ತಾಲೂಕು ಔಷಧಾಲಯಗಳು 





ಪ್ರಥಮ ದರ್ಜೆ ಸಹಾಯಕರು, ಸಿಸ್ಟರುಗಳು/ ಪ್ರಥಮ ದರ್ಜೆ ದಾದಿಯರು 


ವೈದ್ಯಕೀಯ ಸೇವೆಗಳ 


ಸಂಸ್ಥೆಯ ಪ್ರಭಾರದಲ್ಲಿರುವ 


(1) 


ಜಿಲ್ಲಾ ವೈದ್ಯಾಧಿಕಾರಿ / 














ಜಿಲ್ಲಾ ವೈದ್ಯಾಧಿಕಾರಿ/ ಸಿವಿಲ್‌ ಸರ್ಜನ್‌ 





(೪) ರಿಂದ (viii) 





ನಿರ್ದೇಶಕರು ವೈದ್ಯಾಧಿಕಾರಿ ಸಿವಿಲ್‌ ಸರ್ಜನ್‌ 
ಜಿಲ್ಲಾ ವೈದ್ಯಾಧಿಕಾರಿ/ ಸಿವಿಲ್‌ ಸರ್ಜನ್‌ (iii) ರಿಂದ (1೪1ಎ) ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 
ವೈದ್ಯಕೀಯ ಸೇವೆಗಳ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ದಾದಿಯರು, ಕಾಂಪೌಂಡರುಗಳು ಜಿಲ್ಲಾ ಸಂಸ್ಥೆಯ ಪ್ರಭಾರದಲ್ಲಿರುವ ವೈದ್ಯಾಧಿಕಾರಿ | (1) ರಿಂದ (1೪ಎ) ಜಿಲ್ಲಾ ವೈದ್ಯಾಧಿಕಾರಿ/ಸಿವಿಲ್‌ 
ಮತ್ತು ಮೇಲೆ ಹೇಳಿರದ ಆಸ್ಪತ್ರೆ ಅಥವಾ ಔಷಧಾಲಯದ ಇತರ ಲಿಪಿಕ ಮತ್ತು ವೈದ್ಯಾಧಿಕಾರಿ/ಸಿವಿಲ್‌ ಸರ್ಜನ್‌ 
ತೃತೀಯ ದರ್ಜೆ ತಾಂತ್ರಿಕ ಸಿಬ್ಬಂದಿ ಸರ್ಜನ್‌ 


ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 








೧೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ 


೨೫, ೨೦೧೦ ಭಾಗ - ೪ಎ 








ಜನಾರೋಗ್ಯ ಇಲಾಖೆ 





ಜನಾರೋಗ್ಯ ಇಲಾಖೆ ನಿರ್ದೇಶಕರ ಕಚೇರಿ: 


















































ಅಧೀಕ್ಷಕರುಗಳು, ಮುಖ್ಯ ಅಕೌಂಟೆಂಟ್‌ರುಗಳು, ನಿರ್ದೇಶಕರು, ಆಪ್ತ ಸಹಾಯಕ (11) ನಿರ್ದೇಶಕರು, ಜನಾರೋಗ್ಯ 
ಜು ಸು ಎಂ ಬಟ ಪಟು ಅಟ್ಟ ನಿರ್ದೇಶಕರು, ಜನಾರೋಗ್ಯ (iii) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಕಾರರು, ಹಿರಿಯ ದರ್ಜೆ ಮೆಕ್ಕಾನಿಕ್‌ಗಳು ನಿರ್ದೇಶಕರು, ಆಪ್ತ ಸಹಾಯಕ (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಆಪ್ತ ಸಹಾಯಕರು ಆಪ್ತ ಸಹಾಯಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ದ್ರಿಶೀಯ ದರ್ಜೆ ಬೆರಳಚ್ಚುಗಾರರು, ಕಿರಿಯ ಮೆಕ್ಕಾನಿಕ್‌ಗಳು 
ಅಧೀಕ್ಷಕರ ಕಚೇರಿ, ಮಲೇರಿಯಾ ರೋಗಶಾಸ್ತ್ರ ಕೇಂದ್ರ: 
ಮುಖ್ಯ ಗುಮಾಸ್ತರು, ದಾಸ್ತಾನು ಪಾಲಕ, ಮಲೇರಿಯ ಮೇಲ್ವಿಚಾರಕ, ಸರ್ವೇಯರ್‌, | ನಿರ್ದೇಶಕರು, ಜನಾರೋಗ್ಯ | ಅಧೀಕ್ಷಕರು (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ಆರೋಗ್ಯಾಧಿಕಾರಿ (11ನೇ ವರ್ಗ) ಅಧೀಕ್ಷಕರ ಸಹಾಯಕ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಹಿರಿಯ ಪ್ರಯೋಗಾಲಯ ತಂತ್ರಜ್ಞರು, ಹಿರಿಯ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ಆರೋಗ್ಯ ಪರಿವೀಕ್ಷಕರು 
ಹಿರಿಯ ಪ್ರಯೋಗಾಲಯ ತಂತ್ರಜ್ಞ ಹಿರಿಯ ಆರೋಗ್ಯ ಪರಿವೀಕ್ಷಕರು, ದ್ವಿತೀಯ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಕಾಂಪೌಂಡರುಗಳು 
ಅಧೀಕ್ಷಕರ ಕಚೇರಿ, ಸಾಂಕ್ರಾಮಿಕ ರೋಗ ಶಾಸ್ತ್ರ ಮತ್ತು ಜನನ ಮರಣ ಅಂಕಿ ಅಂಶಗಳ ಕೇಂದ್ರ 
ಫ್ಲೇಗು ವೈದ್ಯಾಧಿಕಾರಿ, ನಿರ್ದೇಶಕರು, ಅಧೀಕ್ಷಕರು (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ತೃತೀಯ ದರ್ಜೆ ಡೆಪ್ಯುಟಿ ಅಸಿಸ್ಟೆಂಟ್‌ ಸರ್ಜನ್‌ರು ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೬೧ 









































ಪರಿವೀಕ್ಷಕರು, ಕಾಂಪೌಂಡರುಗಳು 

















ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ಬೆರಳಚ್ಚುಗಾರರು, ಹಿರಿಯ ಆರೋಗ್ಯ ಪರಿವೀಕ್ಷಕ, ಸಹಾಯಕ ಡ್ರಾಫ್ಟ್‌ ಮನ್‌ 
ಅಧೀಕ್ಷಕರ ಕಚೇರಿ, ಆರೋಗ್ಯ ಶಿಕ್ಷಣ ಕೇಂದ್ರ: 
ಮೆಕ್ಕಾನಿಕ್‌ ನಿರ್ದೇಶಕರು, ಅಧೀಕ್ಷಕರು (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಪ್ರಚಾರಕ, ಪ್ರಥಮ ದರ್ಜೆ ಸಹಾಯಕರುಗಳು, ದ್ವಿತೀಯ ದರ್ಜೆ ಶೀಘ್ರಲಿಪಿಗಾರ, ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ದ್ವಿತೀಯ ದರ್ಜೆ ಸಹಾಯಕರುಗಳು, ಕಲಾವಿದ 
ರಸಾಯನಿಕ ಪರೀಕ್ಷಕರ ಮತ್ತು ಪ್ರಯೋಗಾಲಯಗಳ ಅಧೀಕ್ಷಕರ ಕಚೇರಿ: 
ಹಿರಿಯ ಮತ್ತು ಕಿರಿಯ ಸಹಾಯಕ ಅಧೀಕ್ಷಕರು, ರಾಸಾಯನಿಕ ತಜ್ಞ, ಮ್ಯಾನೇಜರ್‌, | ನಿರ್ದೇಶಕರು, ಅಧೀಕ್ಷಕರು (11) ರಿಂದ (11ಎ) ನಿರ್ದೇಶಕರು, ಜನಾರೋಗ್ಯ 
ಹಿರಿಯ ಗುಮಾಸ್ತ, ಸಹಾಯಕ, ಜೀವಾಣು ತಜ್ಞ ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಹಿರಿಯ ಪ್ರಯೋಗಾಲಯ ತಂತ್ರಜ್ಞರು, ಕಿರಿಯ ಪ್ರಯೋಗಾಲಯ ತಂತ್ರಜ್ಞರು. ಅಧೀಕ್ಷಕರು ಜೀವಾಣುತಜ್ಞ / ಅಧೀಕ್ಷಕರ ಸಹಾಯಕ / | (1) ರಿಂದ (1೪ಎ) ಅಧೀಕ್ಷಕ 
ಪಶುವೈದ್ಯ ಸಹಾಯಕ ಮೋಲೋಜಿಸ್ಟ್‌, ಕಾಂಪೌಂಡರುಗಳು ರಾಸಾಯನಿಕ ಪರೀಕಕನ 
ಉಲ 
ಸಹಾಯಕ/ಹಿರಿಯ ರಾಸಾಯನಿಕ ತಜ್ಞ (೪) ರಿಂದ (viii 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ಬೆರಳಚ್ಚುಗಾರರು 
ಅಧೀಕ್ಷಕರ ಕಚೇರಿ, ಲಸಿಕೆ ಕೇಂದ್ರ, ಬೆಂಗಳೂರು 
ಹಿರಿಯ ಮತ್ತು ಕಿರಿಯ ಸಹಾಯಕ ಅಧೀಕ್ಷಕರು ನಿರ್ದೇಶಕರು, ಅಧೀಕ್ಷಕರು (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಆರೋಗ್ಯ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 








೧೧೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಲಸಿಕೆ ಕೇಂದ್ರ ಕಚೇರಿ, ಬೆಳಗಾವಿ: 




















ಸಹಾಯಕ ಅಧೀಕ್ಷಕರು, ಹಿರಿಯ ಗುಮಾಸ್ತ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಜನಾರೋಗ್ಯ, (11) ರಿಂದ (ivಎ) ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಹಿರಿಯ ಪ್ರಯೋಗಾಲಯ ಸಹಾಯಕರು, ಪ್ರಯೋಗಾಲಯ ಸಹಾಯಕರು, ಕಿರಿಯ ಸಹಾಯಕ ಸಹಾಯಕ ನಿರ್ದೇಶಕರು, (11) ರಿಂದ (1111) ನಿರ್ದೇಶಕರು, ಜನಾರೋಗ್ಯ 
ಗುಮಾಸ್ತರು ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ 
ಕೇಂದ್ರ ಕುಷ್ಠರೋಗ ಆಸ್ಪತ್ರೆ, ಬೆಂಗಳೂರು: 
ಅಸಿಸ್ಟೆಂಟ್‌ ಸರ್ಜನ್‌- ದರ್ಜೆ 11 ನಿರ್ದೇಶಕರು, ಹಿರಿಯ ಕುಷ್ಟರೋಗ ತಜ್ಞ (11) ರಿಂದ (11ಎ) ನಿರ್ದೇಶಕರು, ಜನಾರೋಗ್ಯ 
ಜನಾರೋಗ್ಯ ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ದಾದಿಯರು ದರ್ಜೆ 1 ಮತ್ತು ದರ್ಜೆ 11, ಕಾಂಪೌಂಡರು, ದ್ವಿತೀಯ ದರ್ಜೆ ಹಿರಿಯ ಕುಷ್ಠರೋಗ | ಕಿರಿಯ ಕುಷ್ಠರೋಗ ತಜ್ಞ (11) ರಿಂದ (ivಎ) ಹಿರಿಯ ಕುಷ್ಠರೋಗ ತಜ್ಞ 
ಸಹಾಯಕರು, ಸ್ಪೂವರ್ಡ್‌ಗಳು, ಕಾಂಪೌಂಡರುಗಳು ತಜ್ಞ 
ಹಿರಿಯ ಕುಷ್ಟರೋಗ ತಜ್ಞ (೪) ರಿಂದ (viii) ನಿರ್ದೇಶಕರು, ಜನಾರೋಗ್ಯ 





ಜಿಲ್ಲಾ ಆರೋಗ್ಯ ಕಚೇರಿಗಳು: 





ಮುಖ್ಯ ಗುಮಾಸ್ತರು, ರಾಸಾಯನಿಕ ತಜ್ಞ , ನರ್ಸಿಂಗ್‌ ಮೇಲ್ವಿಚಾರಕರು, 
ಸಹಾಯಕ ಮಲೇರಿಯಾ ರೋಗತಜ್ಞರು, ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ 


ನಿರ್ದೇಶಕರು, ಜನಾರೋಗ್ಯ 


ಉಪ ನಿರ್ದೇಶಕರು 


ಜಿಲ್ಲಾ ಆರೋಗ್ಯಾಧಿಕಾರಿ 


(1) ರಿಂದ (iil) 


ಉಪ ನಿರ್ದೇಶಕರು 
ಜನಾರೋಗ್ಯ 





ಕೀಟಶಾಸ ತಜ್ಞ 
ಮಳ 


ಉಪನಿರ್ದೇಶಕರು, ಜನಾರೋಗ್ಯ 


(೪) ರಿಂದ (viii) 


ಜನಾರೋಗ್ಯ ಉಪ ನಿರ್ದೇಶಕರು ಜನಾರೋಗ್ಯ (iv) ಉಪ ನಿರ್ದೇಶಕರು 
ಜನಾರೋಗ್ಯ 
ಉಪ ನಿರ್ದೇಶಕರು ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಹಿರಿಯ ಆರೋಗ್ಯ ಪರಿವೀಕ್ಷಕರು, ಕಿರಿಯ ಉಪ ನಿರ್ದೇಶಕರು ಜಿಲ್ಲಾ ಆರೋಗ್ಯಾಧಿಕಾರಿ (11) ರಿಂದ (1೪ಎ) ಉಪನಿರ್ದೇಶಕರು, 
ಜನಾರೋಗ್ಯ ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಕಿರಿಯ 
ಆರೋಗ್ಯ ಪರಿವೀಕ್ಷಕರು, ಕಾಂಪೌಂಡರುಗಳು 








ಜಿಲ್ಲಾ ಆರೋಗ್ಯಾಧಿಕಾರಿ. 





ಜಿಲ್ಲಾ ಆರೋಗ್ಯಾಧಿಕಾರಿ 





(1) ರಿಂದ (viii 





ಉಪ ನಿರ್ದೇಶಕರು 
ಜನಾರೋಗ್ಯ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೬೩ 





ಆರೋಗ್ಯ ವಿಭಾಗಗಳ ವೈದ್ಯಾಧಿಕಾರಿಯವರ ಕಚೇರಿ, ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು 





ಸಾಂಕ್ರಾಮಿಕ ರೋಗ ವೈದ್ಯಾಧಿಕಾರಿಗಳು, ಸಹಾಯಕ ಆರೋಗ್ಯ 


ವೈದ್ಯಾಧಿಕಾರಿಗಳು, ಮಲೇರಿಯಾ ಮೇಲ್ವಿಚಾರಕರು 


ನಿರ್ದೇಶಕರು, ಜನಾರೋಗ್ಯ 


ಆರೋಗ್ಯ ವೈದ್ಯಾಧಿಕಾರಿ 


ಉಪ ನಿರ್ದೇಶಕರು 


(11) ರಿ೦ದ (111) 


(iv) ರಿ೦ದ (iv) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಉಪ ನಿರ್ದೇಶಕರು ಜನಾರೋಗ್ಯ 


(೪) ರಿಂದ (viii) 


ಜನಾರೋಗ್ಯ 

ನಿರ್ದೇಶಕರು, ಜನಾರೋಗ್ಯ (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಹಿರಿಯ ಆರೋಗ್ಯ ಪರಿವೀಕ್ಷಕರು, ಹಿರಿಯ ಉಪ ನಿರ್ದೇಶಕರು ಆರೋಗ್ಯ ವೈದ್ಯಾಧಿಕಾರಿ (11) ರಿಂದ (ivಎ) ಉಪ ನಿರ್ದೇಶಕರು 
ಮಲೇರಿಯಾ ಪರಿವೀಕ್ಷಕರು ಜನಾರೋಗ್ಯ ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಆರೋಗ್ಯ ಪರಿವೀಕ್ಷಕರು, ಕಿರಿಯ 
ಮಲೇರಿಯಾ ಪರಿವೀಕ್ಷಕರು, ಕಾಂಪೌಂಡರುಗಳು 


ಆರೋಗ್ಯ ವೈದ್ಯಾಧಿಕಾರಿ 





ಆರೋಗ್ಯ ವೈದ್ಯಾಧಿಕಾರಿ 


(1) ರಿಂದ (viii 


ಉಪ ನಿರ್ದೇಶಕರು 
ಜನಾರೋಗ್ಯ 





ಸೆಕೆಂಡರಿ ಆರೋಗ್ಯ ಕೇಂದ್ರಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು - ಭಾರತ ಸರ್ಕಾರದ ಮಾದರಿ: 





ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ 


ನಿರ್ದೇಶಕರು, ಜನಾರೋಗ್ಯ 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


(10) 


(iii) ರಿಂದ (18ಎ) 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು, 
ಜನಾರೋಗ್ಯ 








ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ 


ನಿರ್ದೇಶಕರು, ಜನಾರೋಗ್ಯ 


ಉಪ ನಿರ್ದೇಶಕರು ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 


(iv) ಮತ್ತು (1೪ಎ) 


(1) ರಿ೦ದ (1೪111) 


ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು, ಜನಾರೋಗ್ಯ ದಾದಿಯರು, ಹಿರಿಯ 
ಆರೋಗ್ಯ ಪರಿವೀಕ್ಷಕರು, ಆರೋಗ್ಯ ಸಂದರ್ಶಕರು 








ಉಪ ನಿರ್ದೇಶಕರು 
ಜನಾರೋಗ್ಯ 





ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 





(11) ರಿಂದ (11ಎ) 


(iv) ಮತ್ತು (1೪ಎ) 





ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪನಿರ್ದೇಶಕರು 
ಜನಾರೋಗ್ಯ 








೧೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಉಪ ನಿರ್ದೇಶಕರು ಜನಾರೋಗ್ಯ 


(1) ರಿಂದ (1೪111) 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಕಾಂಪೌಂಡರುಗಳು, ಕಿರಿಯ ಆರೋಗ್ಯ 
ಪರಿವೀಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು 


ಜಿಲ್ಲಾ ಆರೋಗ್ಯಾಧಿಕಾರಿ. 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


(11) ರಿಂದ (1೪ಎ) 
(1) ರಿಂದ (1೪111) 


ಜಿಲ್ಲಾ ಆರೋಗ್ಯಾಧಿಕಾರಿ 
ಉಪ ನಿರ್ದೇಶಕರು 
ಜನಾರೋಗ್ಯ 





ರಾಷ್ಟ್ರೀಯ ಮಲೇರಿಯಾ ನಿಯಂತ್ರಣ ಘಟಕಗಳು: 





ಮುಖ್ಯ ಗುಮಾಸ್ತರು 


ನಿರ್ದೇಶಕರು ಜನಾರೋಗ್ಯ 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 


(11) 
(ii) ರಿಂದ (iin) 


(iv) ರಿಂದ (1೪ಎ) 
(1) ರಿ೦ದ (1೪111) 


ಜಿಲ್ಲಾ ಆರೋಗ್ಯಾಧಿಕಾರಿ 
ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು, ಹಿರಿಯ ಮಲೇರಿಯಾ ಪರಿವೀಕ್ಷಕರು. 


ಉಪ ನಿರ್ದೇಶಕರು 


ಆರೋಗ್ಯ ವೈದ್ಯಾಧಿಕಾರಿ 


(11) ರಿಂದ (11ಎ) 


ಜಿಲ್ಲಾ ಆರೋಗ್ಯಾಧಿಕಾರಿ 





ಸಹಾಯಕ ಕೀಟರೋಗ ತಜ್ಞ ಜನಾರೋಗ್ಯ ಜಿಲ್ಲಾ ಆರೋಗ್ಯಾಧಿಕಾರಿ (iv) ರಿಂದ (11ಎ) ಉಪ ನಿರ್ದೇಶಕರು 
ಜನಾರೋಗ್ಯ 

ಹಿರಿಯ ಆರೋಗ್ಯ ಪರಿವೀಕ್ಷಕರು ಉಪ ನಿರ್ದೇಶಕರು ಜನಾರೋಗ್ಯ (1) ರಿ೦ದ (1೪111) ನಿರ್ದೇಶಕರು, 
ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, 
ಪ್ರಯೋಗಾಲಯ ಸಹಾಯಕರು, ಕ್ಷೇತ್ರ ಸಹಾಯಕರು 





ಜಿಲ್ಲಾ ಆರೋಗ್ಯಾಧಿಕಾರಿ 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


(11) ರಿಂದ (1೪ಎ) 


(1) ರಿ೦ದ (1೪111) 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು 
ಜನಾರೋಗ್ಯ 





ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಕರ್ನಾಟಕ ಸರ್ಕಾರದ ಮಾದರಿ: 





ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ, ಮಹಿಳಾ ಅಸಿಸ್ಟೆಂಟ್‌ ಸರ್ಜನ್‌ರು- 
ದರ್ಜೆ 111 





ಜನಾರೋಗ್ಯ ನಿರ್ದೇಶಕರು 








ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 





(11) 
(ii) ಮತ್ತು (11ಎ) 


(iv) ಮತ್ತು (1೪ಎ) 
(1) ರಿ೦ದ (1೪111) 





ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೬೫ 








ಹಿರಿಯ ಆರೋಗ್ಯ ಪರಿವೀಕ್ಷಕರು 


ಉಪ ನಿರ್ದೇಶಕರು 
ಜನಾರೋಗ್ಯ 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಸಾರ್ವಜನಿಕ 
ಆರೋಗ್ಯ 


(11) ರಿಂದ (11ಎ) 


(iv) ಮತ್ತು (1೪ಎ) 


(1) ರಿಂದ (1೪111) 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಕಾಂಪೌಂಡರುಗಳು 


ಕಿರಿಯ ಆರೋಗ್ಯ ಪರಿವೀಕ್ಷಕರು, ದ್ವಿತೀಯ ದರ್ಜೆ ಗುಮಾಸ್ತರು, 


ಜಿಲ್ಲಾ ಆರೋಗ್ಯಾಧಿಕಾರಿ. 





ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ 
ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


(0) 
(ii) ರಿಂದ (1೪ಎ) 


(1) ರಿ೦ದ (1೪111) 


ಆರೋಗ್ಯ ವೈದ್ಯಾಧಿಕಾರಿ 


ಜಿಲ್ಲಾ ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು 
ಜನಾರೋಗ್ಯ 





ಮಲೇರಿಯಾ ರೋಗ ತಜ್ವ ಮಲೇರಿಯಾ ಪರಿಶೋಧನಾ ಕೇಂದ್ರ, ಮಂಡ್ಯ: 





ಪ್ರಥಮ ದರ್ಜೆ ಸಹಾಯಕರು 


ಹಿರಿಯ ಪ್ರಯೋಗಾಲಯ ತಂತ್ರಜ್ಞರು, ಕಿರಿಯ ಕೀಟರೋಗ ತಜ್ಞರು, 


ಉಪ ನಿರ್ದೇಶಕರು ಜನಾರೋಗ್ಯ 


ಮಲೇರಿಯಾ ರೋಗ ತಜ್ಞ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 





ಕಿರಿಯ ಪ್ರಯೋಗಾಲಯ ತಂತ್ರಜ್ಞ ದ್ವಿತೀಯ ದರ್ಜೆ ಬೆರಳಚ್ಚುಗಾರ 


ಮಲೇರಿಯ ರೋಗತಜ್ಞ 


ಮಲೇರಿಯಾ ರೋಗ ತಜ್ಞ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿ೦ದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಸ್ಥಾನಿಕ ಠಾಣೆ, ಸಕಲೇಶಪುರ 





ಹಿರಿಯ ಪ್ರಯೋಗಾಲಯ ತಂತ್ರಜ್ಞರು 


ಉಪ ನಿರ್ದೇಶಕರು ಜನಾರೋಗ್ಯ 


ಮಲೇರಿಯಾ ರೋಗ ತಜ್ಞ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿ೦ದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಕಿರಿಯ ಪ್ರಯೋಗಾಲಯ ತಂತ್ರಜ್ಞರು 








ಮಲೇರಿಯಾ ರೋಗ ತಜ್ಞ 





ಸಹಾಯಕ ಮಲೇರಿಯಾ ರೋಗ ತಜ್ಞ 


ಮಲೇರಿಯಾ ರೋಗ ತಜ್ಞ 





(11) ರಿಂದ (1೪ಎ) 


(1) ರಿಂದ (1೪111) 





ಮಲೇರಿಯಾ ರೋಗತಜ್ಞ 


ನಿರ್ದೇಶಕರು, ಜನಾರೋಗ್ಯ 

















೧೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಆರೋಗ್ಯ ತರಬೇತಿ ಕೇಂದ್ರ, ರಾಮನಗರಂ: 
ಆರೋಗ್ಯಾಧಿಕಾರಿ, ತೃತೀಯ ವರ್ಗ ನಿರ್ದೇಶಕರು, ಜನಾರೋಗ್ಯ ಆರೋಗ್ಯಾಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು, ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 


(1) ರಿಂದ (1೪111) 


ಸರ್ಕಾರ 





ಹಿರಿಯ ಆರೋಗ್ಯ ಪರಿವೀಕ್ಷಕ, 
ಜನಾರೋಗ್ಯ ದಾದಿ, ಪ್ರಥಮ ದರ್ಜೆ ಸಹಾಯಕರು 


ಉಪ ನಿರ್ದೇಶಕರು ಜನಾರೋಗ್ಯ 


ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿ೦ದ (viii) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರ, 
ಕಾಂಪೌಂಡರು, ಲಸಿಕೆ ಹಾಕುವವರು 


ಆರೋಗ್ಯಾಧಿಕಾರಿ 





ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಜಿಲ್ಲಾ ಪ್ರಯೋಗಾಲಯಗಳು: 





ರಾಸಾಯನಿಕ ತಜ್ಞ 
ಇ 


ನಿರ್ದೇಶಕರು, ಜನಾರೋಗ್ಯ 


ಜಿಲ್ಲಾ ಆರೋಗ್ಯಾಧಿಕಾರಿ 


ನಿರ್ದೇಶಕರು, ಜನಾರೋಗ್ಯ 


(11) ರಿಂದ (1೪ಎ) 


(1) ರಿ೦ದ (1೪111) 


ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 





ಮು 


ಹಿರಿಯ ಪ್ರಯೋಗಾಲಯ ತಂತ್ರಜ್ಞ ಮತ್ತು ಕಿರಿಯ ಪ್ರಯೋಗಾಲಯ 


ತಂತ್ರಜ್ಞ 
ವ್‌ 





ಉಪ ನಿರ್ದೇಶಕರು ಜನಾರೋಗ್ಯ 


ವೈದ್ಯಕೀಯ ಅಧಿಕಾರಿ/ ಜಿಲ್ಲಾ 


ಆರೋಗ್ಯಾಧಿಕಾರಿ 





ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 





(1) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಕುಟುಂಬ ಯೋಜನಾ ಅಧಿಕಾರಿಯವರ ಕಚೇರಿ: 





ಪ್ರಥಮ ದರ್ಜೆ ಸಹಾಯಕರು 


ಉಪ ನಿರ್ದೇಶಕರು ಜನಾರೋಗ್ಯ 


ಕುಟುಂಬ ಯೋಜನಾ ಅಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಮತ್ತು ಸಹಾಯಕರು 








ಕುಟುಂಬ ಯೋಜನಾ ಅಧಿಕಾರಿ 





ಕುಟುಂಬ ಯೋಜನಾ ಅಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 





(11) ರಿಂದ (1೪ಎ) 


(1) ರಿ೦ದ (1೪111) 





ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೬೭ 








ಕುಟುಂಬ ಯೋಜನಾ ಕೇಂದ್ರ: 





ಸಮಾಜ ಕಾರ್ಯಕರ್ತರು 





ಉಪ ನಿರ್ದೇಶಕರು ಜನಾರೋಗ್ಯ 





ಸಿವಿಲ್‌ ಸರ್ಜನ್‌/ ವೈದ್ಯಾಧಿಕಾರಿ/ 
ಮಹಿಳಾ ಅಸಿಸ್ಟೆಂಟ್‌ ಸರ್ಜನ್‌ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1೪) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 








ಫ್ರೈಲೇರಿಯಾ ಆಫೀಸರರ ಕಚೇರಿ, ರಾಷ್ಟೀಯ ಫೈಲೇರಿಯ ನಿಯಂತ್ರಣ ಕಾರ್ಯಕ್ರಮ: 





ಪ್ರಥಮ ದರ್ಜೆ ಸಹಾಯಕರು, ಆರೋಗ್ಯ ಪರಿವೀಕ್ಷಕರು 


ಉಪ ನಿರ್ದೇಶಕರು ಜನಾರೋಗ್ಯ 


ಫೈಲೇರಿಯಾ ಆಫೀಸರ್‌ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿಂದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 





ಪ್ರಯೋಗಾಲಯ ಸಹಾಯಕರು 


ಫೈಲೇರಿಯಾ ಆಫೀಸರ್‌ 


ಫೈಲೇರಿಯಾ ಆಫೀಸರ್‌ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(1) ರಿ೦ದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 





ಮಲೇರಿಯಾ ನಿರೋಧಕ ಘಟಕ ಕಚೇರಿ, ತುಂಗಭದ್ರಾ ಪ್ರಾಜೆಕ್ಟ್‌, ಮುನಿರಾಬಾದ್‌: 





ಕೀಟರೋಗ ತಜ್ಞರು 


ನಿರ್ದೇಶಕರು, ಜನಾರೋಗ್ಯ 


ವೈದ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 


(1) 


(ii) ರಿಂದ (1೪ಎ) 
(1) ರಿ೦ದ (1೪111) 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು 
ಆರೋಗ್ಯ ಪರಿವೀಕ್ಷಕರು 


ಉಪ ನಿರ್ದೇಶಕರು ಜನಾರೋಗ್ಯ 


ಸಹಾಯಕ ಆರೋಗ್ಯಾಧಿಕಾರಿ 
ವೈದ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 


(1) 


(111) ರಿಂದ (1೪ಎ) 


(1) ರಿ೦ದ (1೪111) 


ವೈದ್ಯಾಧಿಕಾರಿ 


ಉಪ ನಿರ್ದೇಶಕರು 
ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು 


ಸಹಾಯಕ ಆರೋಗ್ಯಾಧಿಕಾರಿ 








(11) ರಿಂದ (1೪ಎ) 


ವೈದ್ಧಾಧಿ ಕಾರಿ 








ಆರೋಗ್ಗ ಪರಿವೀಕಕರು 
ಠಿ ಖೈ 





ಜನಾರೋಗ್ಯ 








ಉಪ ನಿರ್ದೇಶಕರು ಜನಾರೋಗ್ಯ 


(೪) ರಿಂದ (viii) 








ವೈದ್ಯಾಧಿಕಾರಿ (1) ರಿಂದ (1೪111) ಉಪ ನಿರ್ದೇಶಕರು 
ಜನಾರೋಗ್ಯ 
ವೈದ್ಯಾಧಿಕಾರಿಯವರ ಕಚೇರಿ, ಮಲೇರಿಯ ನಿಯಂತ್ರಣ, ತುಂಗಭದ್ರಾ ಪ್ರಾಜೆಕ್ಟ್‌, ಹೊಸಪೇಟೆ: 
ಮುಖ್ಯ ಗುಮಾಸ್ತ, ಪ್ರಥಮ ದರ್ಜೆ ಸಹಾಯಕರು ಉಪ ನಿರ್ದೇಶಕರು ಆರೋಗ್ಯಾಧಿಕಾರಿ (11) ರಿಂದ (1೪ಎ) ಉಪ ನಿರ್ದೇಶಕರು 


ಜನಾರೋಗ್ಯ 
ನಿರ್ದೇಶಕರು, ಜನಾರೋಗ್ಯ 








೧೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ದ್ವಿತೀಯ ದರ್ಜೆ ಸಹಾಯಕರು, ಕ್ಷೇತ್ರ ಸಹಾಯಕರು, 


ಪ್ರಯೋಗಾಲಯ ಸಹಾಯಕ, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 


ಆರೋಗ್ಯಾಧಿಕಾರಿ 





ಆರೋಗ್ಯಾಧಿಕಾರಿ 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (ivಎ) 


(೪) ರಿಂದ (viii) 


ಉಪ ನಿರ್ದೇಶಕರು 
ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 








ಅಧೀಕ್ಷಕರ ಕಚೇರಿ ಎಂ.ಸಿ.ಹೆಚ್‌. ಪ್ರಾಜೆಕ್ಟ್‌: 





ನರ್ಸಿಂಗ್‌ ಮೇಲ್ವಿಚಾರಕರು, ಹಿರಿಯ ಸಹಾಯಕರು 


ನಿರ್ದೇಶಕರು, ಜನಾರೋಗ್ಯ 


ಅಧೀಕ್ಷಕರು 
0 


ನಿರ್ದೇಶಕರು ಜನಾರೋಗ್ಯ 


(11) ರಿಂದ (ivಎ) 


(iv) ರಿ೦ದ (1೪111) 


ನಿರ್ದೇಶಕರು ಜನಾರೋಗ್ಯ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು 
ಪ್ರಥಮ ದರ್ಜೆ ಶೀಘ್ರಲಿಪಿಗಾರರು 


ಉಪ ನಿರ್ದೇಶಕರು, ಜನಾರೋಗ್ಯ 


ಅಧೀಕ್ಷಕರು 
[0 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (1೪ಎ) 


(೪) ರಿಂದ (viii) 


ಉಪ ನಿರ್ದೇಶಕರು ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ದ್ವಿತೀಯ ದರ್ಜೆ ಸಹಾಯಕರು 


ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 


ಅಧೀಕ್ಷಕರು 
[0 


ಉಪ ನಿರ್ದೇಶಕರು ಜನಾರೋಗ್ಯ 


(11) ರಿಂದ (ivಎ) 


(೪) ರಿಂದ (viii) 


ಉಪ ನಿರ್ದೇಶಕರು ಜನಾರೋಗ್ಯ 


ನಿರ್ದೇಶಕರು, ಜನಾರೋಗ್ಯ 





ಮಲೇರಿಯ ನಿಗಾವಣೆ ಪರಿವೀಕ್ಷಕ 
(111 ನೇ ದರ್ಜೆ) 


ಆಯಾ ಮಲೇರಿಯ ವಲಯದ ಜನಾರೋಗ್ಯ 
ಸಹಾಯಕ ನಿರ್ದೇಶಕ 


ಆರೋಗ್ಯ ವೈದ್ಯಾಧಿಕಾರಿ, ರಾಷ್ಟೀಯ 
ಮಲೇರಿಯ ನಿರ್ಮೂಲನಾ ಕಾರ್ಯಕ್ರಮ 


ಸಹಾಯಕ ಆರೋಗ್ಯಾಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ಆಯಾ ಮಲೇರಿಯ ವಲಯದ 
ಜನಾರೋಗ್ಯ ಸಹಾಯಕ 
ನಿರ್ದೇಶಕರು 


ಉಪ-ನಿರ್ದೇಶಕರು 
ಜನಾರೋಗ್ಯ (ರಾಷ್ಟೀಯ 


ಮಲೇರಿಯ ನಿರ್ಮೂಲನಾ 
ಕಾರ್ಯಕ್ರಮ) 





ಮಲೇರಿಯ ನಿಗಾವಣೆ ಕಾರ್ಯಕರ್ತರು (11ನೇ 
ದರ್ಜೆ) 


ಆರೋಗ್ಯ ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ 
ಮಲೇರಿಯ ನಿರ್ಮೂಲನಾ ಘಟಕಗಳು 


ಆರೋಗ್ಯ ವೈದ್ಯಾಧಿಕಾರಿ, ರಾಷ್ಟ್ರೀಯ 
ಮಲೇರಿಯ ನಿರ್ಮೂಲನಾ ಕಾರ್ಯಕ್ರಮ 


(1) ರಿಂದ (viii 


ಆಯಾ ಮಲೇರಿಯ ವಲಯದ 
ಜನಾರೋಗ್ಯ ಸಹಾಯಕ 
ನಿರ್ದೇಶಕರು 





ಹಿರಿಯ ಕ್ಷೇತ್ರ ಕಾರ್ಯಕರ್ತರು (11ನೇ ದರ್ಜೆ) 








ಆರೋಗ್ಯ ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ 
ಮಲೇರಿಯ ನಿರ್ಮೂಲನಾ ಘಟಕಗಳು 





ಆರೋಗ್ಯ ವೈದ್ಯಾಧಿಕಾರಿ, ರಾಷ್ಟ್ರೀಯ 
ಮಲೇರಿಯ ನಿರ್ಮೂಲನಾ ಕಾರ್ಯಕ್ರಮ 





(1) ರಿಂದ (viii 





ಆಯಾ ಮಲೇರಿಯಾ ವಲಯದ 
ಜನಾರೋಗ್ಯ ಸಹಾಯಕ 
ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೬೯ 








ಕೀಟ ಸಂಗ್ರಾಹಕರು (11ನೇ ದರ್ಜೆ) 


ಆರೋಗ್ಯ ವೈದ್ಯಾಧಿಕಾರಿಗಳು, ರಾಷ್ಟೀಯ 
ಮಲೇರಿಯ ನಿರ್ಮೂಲನಾ ಘಟಕಗಳು 


ಆರೋಗ್ಯ ವೈದ್ಯಾಧಿಕಾರಿ, ರಾಷ್ಟೀಯ 
ಮಲೇರಿಯ ನಿರ್ಮೂಲನಾ ಕಾರ್ಯಕ್ರಮ 


(1) ರಿಂದ (viii 


ಆಯಾ ಮಲೇರಿಯಾ ವಲಯದ 
ಜನಾರೋಗ್ಯ ಸಹಾಯಕ 
ನಿರ್ದೇಶಕರು (ವಲಯ ಕಚೇರಿ) 





ಕುಷ್ಟ ರೋಗ ನಿಯಂತ್ರಣ ಕೇಂದ್ರ:- 





ವೈದ್ಯಕೀಯ ಸಮಾಜ ಕಾರ್ಯಕರ್ತರು 


ನಿರ್ದೇಶಕರು, ಜನಾರೋಗ್ಯ 


ವೈದ್ಯಾಧಿಕಾರಿ 
ಜಿಲ್ಲಾ ಆರೋಗ್ಯಾಧಿಕಾರಿ 


ನಿರ್ದೇಶಕರು, ಜನಾರೋಗ್ಯ 


(1) 


(೪) ರಿಂದ (viii) 


(11) ರಿಂದ (1೪ಎ) 


ಜಿಲ್ಲಾ ಆರೋಗ್ಯಾಧಿಕಾರಿ 
ನಿರ್ದೇಶಕರು, ಜನಾರೋಗ್ಯ 


ಸರ್ಕಾರ 





ವೈದ್ಯಕೀಯೇತರ ಸಹಾಯಕರು, 





ಕಾಂಪೌಂಡರ್‌, ಗುಮಾಸ್ತರು 





ನಿರ್ದೇಶಕರು, ಜನಾರೋಗ್ಯ 


ವೈದ್ಯಾಧಿಕಾರಿ 








(1) ರಿಂದ (viii 


ಜಿಲ್ಲಾ ಆರೋಗ್ಯಾಧಿಕಾರಿ 











ಔಷಧ ನಿಯಂತ್ರಣ ಇಲಾಖೆ 


1. ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಕರ ಕಚೇರಿ, ಬೆಂಗಳೂರು: 





ಮ್ಯಾನೇಜರ್‌ 


ಔಷಧ ನಿಯಂತ್ರಕರು 


ಔಷಧ ಉಪ ನಿಯಂತ್ರಕರು 


(11) ರಿಂದ (111ಎ) 


ಔಷಧ ನಿಯಂತ್ರಕರು 





ಔಷಧ ನಿಯಂತ್ರಕರು 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


(11) ರಿಂದ (111ಎ) 


(iv) ರಿ೦ದ (1೪111) 


ಔಷಧ ನಿಯಂತ್ರಕರು 


ಸರ್ಕಾರ 





ಅಕೌಂಟೆಂಟ್‌ (ರಾಜ್ಯ ಲೆಕ್ಕಪತ್ರ ಇಲಾಖೆ) ಅಂಕಿಅಂಶ ತಜ್ಞ | ಔಷಧ ನಿಯಂತ್ರಕರು 


ಆಡಳಿತ ಸಹಾಯಕ 


(11) ರಿಂದ (111ಎ) 


ಔಷಧ ಉಪ ನಿಯಂತ್ರಕರು 





ಅಧೀಕ್ಷಕ, ದರ್ಜೆ 11 





ಔಷಧ ನಿಯಂತ್ರಕರು 








ಔಷಧ ಉಪ ನಿಯಂತ್ರಕರು 
ಔಷಧ ನಿಯಂತ್ರಕರು 
ಸಹಾಯಕ ಔಷಧ 
ನಿಯಂತ್ರಕರು 

ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 





(111) ರಿಂದ (1೪ಎ) 
(೪) ರಿಂದ (viii) 


(11) ರಿಂದ (111ಎ) 


(111) ರಿಂದ (1೪ಎ) 


(೪) ರಿಂದ (೪11) 





ಔಷಧ ನಿಯಂತ್ರಕರು 
ಸರ್ಕಾರ 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


ಸರ್ಕಾರ 








೧೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 
































ಔಷಧ ಉಪ ನಿಯಂತ್ರಕರು 





(೪) ರಿಂದ (viii) 





ನಗದು ಗುಮಾಸ್ತ, ದಾಖಲೆ ಗುಮಾಸ್ತ, ಪರೀಕ್ಷಕ, ಔಷಧ ಉಪ ನಿಯಂತ್ರಕರು ಆಡಳಿತ ಸಹಾಯಕ (11) ಸಹಾಯಕ ಔಷಧ 
(ಜಾಹೀರಾತು) ನಿಯಂತ್ರಕರು 
ಸಹಾಯಕ ಔಷಧ (11) ಮತ್ತು (11ಎ) ಔಷಧ ಉಪ ನಿಯಂತ್ರಕರು 
ನಿಯಂತ್ರಕರು 
ಪ್ರಥಮ ದರ್ಜೆ ಸಹಾಯಕ, ಔಷಧ ಉಪ ನಿಯಂತ್ರಕರು ಔಷಧ ಉಪ ನಿಯಂತ್ರಕರು (iv) ರಿಂದ (1೪11) ಔಷಧ ನಿಯಂತ್ರಕರು 
ಗ್ರಂಥಪಾಲಕ ದರ್ಜೆ 11, ಶೀಘಲಿಪಿಗಾರ 
ದ್ವಿತೀಯ ದರ್ಜೆ ಸಹಾಯಕರು ಔಷಧ ಉಪ ನಿಯಂತ್ರಕರು ಆಡಳಿತ ಸಹಾಯಕ (11) ರಿಂದ (111ಎ) ಸಹಾಯಕ ಔಷಧ 
ನಿಯಂತ್ರಕರು 
ಶೀಘ್ರಲಿಪಿಗಾರ (ಕಿರಿಯ) ಔಷಧ ಉಪ ನಿಯಂತ್ರಕರು ಸಹಾಯಕ ಔಷಧ (iv) ರಿಂದ (1೪ಎ) ಔಷಧ ಉಪ ನಿಯಂತ್ರಕರು 
ನಿಯಂತ್ರಕರು 
ಬೆರಳಚ್ಚುಗಾರ ಔಷಧ ಉಪ ನಿಯಂತ್ರಕರು ಔಷಧ ಉಪ ನಿಯಂತ್ರಕರು (1) ರಿಂದ (1111) ಔಷಧ ನಿಯಂತ್ರಕರು 
ವಾಹನ ಚಾಲಕ ಔಷಧ ಉಪ ನಿಯಂತ್ರಕರು ಆಡಳಿತ ಸಹಾಯಕ (11) ರಿಂದ (111ಎ) ಸಹಾಯಕ ಔಷಧ ನಿಯಂತ್ರಕರು 
ಸಹಾಯಕ ಔಷಧ (iv) ರಿಂದ (11ಎ) 
ನಿಯಂತ್ರಕರು ಔಷಧ ಉಪನಿಯಂತ್ರಕರು 


ಔಷಧ ನಿಯಂತ್ರಕರು 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೭೧ 
Il. ಅಧೀಕ್ಷಕರ ಕಚೇರಿ, ಔಷಧ ಪರೀಕ್ಷಣಾ ಪ್ರಯೋಗಶಾಲೆ, ಬೆಂಗಳೂರು : 
ಮ್ಯಾನೇಜರ್‌ ಔಷಧ ನಿಯಂತ್ರಕರು ಅಧೀಕ್ಷಕ, ಔಷಧ (11) ಔಷಧ ಉಪ ನಿಯಂತ್ರಕರು 


ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


(iii) ಮತ್ತು (iin) 


(iv) ರಿ೦ದ (1೪111) 


ಔಷಧ ನಿಯಂತ್ರಕರು 


ಸರ್ಕಾರ 





ಕಿರಿಯ ರಸಾಯನ ಶಾಸಜ್ಜ 


ಅ 


ಔಷಧ ಉಪ ನಿಯಂತ್ರಕರು 


ಶಾಖೆಯ ಗೆಜೆಟೆಡ್‌ ಮುಖ್ಯಸ್ಥ 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 


(11) ರಿಂದ (ivಎ) 


(iv) ಮತ್ತು (1೪ಎ) 


(೪) ರಿಂದ (viii) 


ಅಧೀಕ್ಷಕ, ಔಷಧ ಪರೀಕ್ಷಣಾ 
೦ ಉ 
ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 




















ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 





(iv) ರಿ೦ದ (1111) 





ಮೇಲ್ವಿಚಾರಕ ಔಷಧ ನಿಯಂತ್ರಕರು ಅಧೀಕ್ಷಕ, ಔಷಧ (11) ಔಷಧ ಉಪ ನಿಯಂತ್ರಕರು 
ಪರೀಕ್ಷಣಾ ಪ್ರಯೋಗಶಾಲೆ 
ಔಷಧ ಉಪನಿಯಂತ್ರಕರು (iil) ರಿಂದ (iv) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (೪) ರಿಂದ (viii) ಸರ್ಕಾರ 

ಪಶುವೈದ್ಯ ಔಷಧ ನಿಯಂತ್ರಕರು ಅಧೀಕ್ಷಕ, ಔಷಧ (11) ಔಷಧ ಉಪ ನಿಯಂತ್ರಕರು 
ಪರೀಕ್ಷಣಾ ಪ್ರಯೋಗಶಾಲೆ 
ಔಷಧ ಉಪ ನಿಯಂತ್ರಕರು (iil) ರಿಂದ (iii) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (iv) ರಿಂದ (viii) ಸರ್ಕಾರ 

ಸಹಾಯಕ ಶಿಕ್ಷಕ ಔಷಧ ಉಪ ನಿಯಂತ್ರಕರು ಅಧೀಕ್ಷಕ, ಔಷಧ (11) ರಿಂದ (ಎ) ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 








೧೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಹವಾ ನಿಯಂತ್ರಣ ಮೆಕ್ಕಾನಿಕ್‌ 


ಔಷಧ ನಿಯಂತ್ರಕರು 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 
ಔಷಧ ಉಪ ನಿಯಂತ್ರಕರು 
ಔಷಧ ನಿಯಂತ್ರಕರು 


(11) ರಿಂದ (111ಎ) 


(iv) ಮತ್ತು (1೪ಎ) 
(1) ರಿಂದ (1೪111) 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


ಸರ್ಕಾರ 





ಅಕೌಂಟೆಂಟ್‌ (ರಾಜ್ಯ ಲೆಕ್ಕಪತ್ರ ಇಲಾಖೆ) 


ಔಷಧ ನಿಯಂತ್ರಕರು 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 
ಔಷಧ ನಿಯಂತ್ರಕರು 


(11) ರಿಂದ (111ಎ) 


(iv) ಮತ್ತು (1೪ಎ) 
(1) ರಿಂದ (1೪111) 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ದಾಸ್ತಾನು ಪಾಲಕ, ಶೀಘ್ರಲಿಪಿಗಾರ 


ಔಷಧ ಉಪ ನಿಯಂತ್ರಕರು 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪ ನಿಯಂತ್ರಕರು 


(11) ರಿಂದ (111ಎ) 


(iv) ರಿ೦ದ (1೪111) 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 





ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರ 


ಔಷಧ ಉಪ ನಿಯಂತ್ರಕರು 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ-ಉಪ ನಿಯಂತ್ರಕರು 


(11) ರಿಂದ (1೪ಎ) 


(೪) ರಿಂದ (viii) 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 





ಪ್ರಯೋಗಶಾಲೆ ತಂತ್ರಜ್ಞ (ಔಷಧಗಳು) 


ಔಷಧ ಉಪ ನಿಯಂತ್ರಕರು 


ಶಾಖೆಯ ಗೆಜೆಟೆಡ್‌ ಮುಖ್ಯಸ್ಥರು 


(1) 


ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 





ಪ್ರಯೋಗಶಾಲೆ ತಂತ್ರಜ್ಞ (ಎಸ್‌ಆರ್‌) 


ಔಷಧ ಉಪ ನಿಯಂತ್ರಕರು 


ಅಧೀಕ್ಷಕ, ಔಷಧ ಪರೀಕ್ಷಣಾ 
ಪ್ರಯೋಗಶಾಲೆ 
ಔಷಧ ಉಪ ನಿಯಂತ್ರಕರು 


(11) ರಿಂದ (1೪ಎ) 


(೪) ರಿಂದ (viii) 


ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 





ಪ್ರಾಣಿಗಳ ಮೇಲ್ವಿಚಾರಕ 








ಔಷಧ ಉಪ ನಿಯಂತ್ರಕರು 





ಅಧೀಕ್ಷಕ, ಔಷಧ 
ಪರೀಕ್ಷಣಾ ಪ್ರಯೋಗಶಾಲೆ 


ಔಷಧ ಉಪನಿಯಂತ್ರಕರು 





(111) ರಿಂದ (1೪ಎ) 


(೪) ರಿಂದ (viii) 





ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೭೩ 








ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಫಾರ್ಮಸಿ ಕಾಲೇಜ್‌, ಬೆಂಗಳೂರು: 





ಅಧೀಕ್ಷಕ ದರ್ಜೆ 11 


ಔಷಧ ನಿಯಂತ್ರಕರು 


ಹಂಗಾಮಿ ಕಾರ್ಯದರ್ಶಿ 


(ಲೇ ಸೆಕ್ರೆಟರಿ) 


(11) ರಿಂದ (111ಎ) 


ಪ್ರಾಂಶುಪಾಲರು 








ಪ್ರಾಂಶುಪಾಲರು (ii) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಮೇಲ್ವಿಚಾರಕ ಔಷಧ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಡ್ರಾಫ್ಟ್‌ ಮನ್‌-ಕಂ-ಆರ್ಟಿಸ್ಟ್‌ ಔಷಧ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 

















ಪ್ರಾಂಶುಪಾಲರು 


ಔಷಧ ಉಪ ನಿಯಂತ್ರಕರು 


(111) ರಿಂದ (1೪ಎ) 


(೪) ರಿಂದ (viii) 


ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಅಕೌಂಟೆಂಟ್‌ ಔಷಧ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ ಔಷಧ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 


ಔಷಧ ನಿಯಂತ್ರಕರು 


ಔಷಧ ನಿಯಂತ್ರಕರು 





ಗ್ರಂಥಪಾಲಕರು ದರ್ಜೆ 11 








ಔಷಧ ಉಪ ನಿಯಂತ್ರಕರು 





ಹಂಗಾಮಿ ಕಾರ್ಯದರ್ಶಿ 
ಪ್ರಾಂಶುಪಾಲರು 


ಔಷಧ ಉಪ-ನಿಯಂತ್ರಕರು 





(11) ರಿಂದ (111ಎ) 
(111) ರಿಂದ (1೪ಎ) 


(೪) ರಿಂದ (viii) 





ಪ್ರಾಂಶುಪಾಲರು 
ಔಷಧ ನಿಯಂತ್ರಕರು 


ಔಷಧ ನಿಯಂತ್ರಕರು 








೧೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


























ಪ್ರಾಂಶುಪಾಲರು, 


ಔಷಧ ಉಪ ನಿಯಂತ್ರಕರು 


(111) ರಿಂದ (1೪ಎ) 





(೪) ರಿಂದ (viii) 


ಪ್ರಾತ್ಯಕ್ಷಿಕೆದಾರ (ಡೆಮಾನ್‌ಸ್ಟೇಟರ್‌) ಔಷಧ ಉಪ ನಿಯಂತ್ರಕರು ಪ್ರಾಧ್ಯಾಪಕ (11) ರಿಂದ (111ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು (೪) ರಿಂದ (viii) ಔಷಧ ನಿಯಂತ್ರಕರು 
ತಂತ್ರಜ್ಞ ಔಷಧ ಉಪ ನಿಯಂತ್ರಕರು ಪ್ರಾಧ್ಯಾಪಕ (1) ರಿಂದ (11ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು (೪) ರಿಂದ (viii) ಔಷಧ ನಿಯಂತ್ರಕರು 
ಗಾಜು ಆಕಾರಗಾರ (ಗ್ಲಾಸ್‌ ಬ್ಲೋಯರ್‌) ಔಷಧ ಉಪ ನಿಯಂತ್ರಕರು ಪ್ರಾಂಶುಪಾಲರು (11) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು (೪) ರಿಂದ (viii) ಔಷಧ ನಿಯಂತ್ರಕರು 
ದ್ವಿತೀಯ ದರ್ಜೆ ಸಹಾಯಕರು ಔಷಧ ಉಪ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು (೪) ರಿ೦ದ (viii) ಔಷಧ ನಿಯಂತ್ರಕರು 
ಬೆರಳಚ್ಚುಗಾರ ಔಷಧ ಉಪ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 
ಪ್ರಾಂಶುಪಾಲರು, (111) ರಿಂದ (1೪ಎ) ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು (೪) ರಿಂದ (viii) ಔಷಧ ನಿಯಂತ್ರಕರು 
ಕಿರಿಯ ಶೀಘಲಿಪಿಗಾರ ಔಷಧ ಉಪ ನಿಯಂತ್ರಕರು ಹಂಗಾಮಿ ಕಾರ್ಯದರ್ಶಿ (11) ರಿಂದ (111ಎ) ಪ್ರಾಂಶುಪಾಲರು 


ಔಷಧ ನಿಯಂತ್ರಕರು 


ಔಷಧ ನಿಯಂತ್ರಕರು 





ಸಹಾಯಕ ಔಷಧ ನಿಯಂತ್ರಕರ ಕಚೇರಿ: 





ಅಧೀಕ್ಷಕರು, ದರ್ಜೆ 11 








ಔಷಧ ನಿಯಂತ್ರಕರು 





ನ ಸಹಾಯಕ ನಿಯಂತ್ರಕರು 


ನಿಯಂತ್ರಕರು 
ನಿಯಂತ್ರಕರು 





(11) ರಿಂದ (111ಎ) 
(111) ರಿಂದ (1೪ಎ) 
(೪) ರಿಂದ (viii) 





ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೭೫ 








ಪ್ರಥಮ ದರ್ಜೆ ಸಹಾಯಕ 


ಔಷಧ ಉಪ ನಿಯಂತ್ರಕರು 


ಔಷಧ ಪರಿವೀಕ್ಷಕ 
ಸಹಾಯಕ ಔಷಧ ನಿಯಂತ್ರಕರು 


ಔಷಧ ಉಪ ನಿಯಂತ್ರಕರು 


(11) 
(iii) ರಿಂದ (18ಎ) 


(11ಎ) ರಿಂದ (viii) 


ಸಹಾಯಕ ಔಷಧ ನಿಯಂತ್ರಕರು 
ಔಷಧ ಉಪ ನಿಯಂತ್ರಕರು 


ಔಷಧ ನಿಯಂತ್ರಕರು 





ದ್ವಿತೀಯ ದರ್ಜೆ ಸಹಾಯಕ 


ಔಷಧ ಉಪ ನಿಯಂತ್ರಕರು 





ಔಷಧ ಪರಿವೀಕ್ಷಕ 


(11) ರಿಂದ (111ಎ) 


ಸಹಾಯಕ ಔಷಧ ನಿಯಂತ್ರಕರು 





ಸಹಾಯಕ ಔಷಧ ನಿಯಂತ್ರಕರು 


(11) ರಿಂದ (1೪ಎ) 


ಔಷಧ ಉಪ ನಿಯಂತ್ರಕರು 








ಔಷಧ ಉಪ ನಿಯಂತ್ರಕರು 





(೪) ರಿಂದ (viii) 





ಔಷಧ ನಿಯಂತ್ರಕರು 





ಪ್ರಾಚ್ಯವಸ್ತು ಇಲಾಖೆ 


ನಿರ್ದೇಶಕರ ಕಚೇರಿ, ಪ್ರಾಚ್ಯವಸ್ತು ಇಲಾಖೆ: 





ತಾಂತ್ರಿಕ ಸಹಾಯಕ, ವಾಸ್ತುಶಿಲ್ಪ ಸಹಾಯಕ, ಸರ್ವೇಯರ್‌, 
ಪ್ರಾಚ್ಯವಸ್ತು ಸಹಾಯಕ, ಶಿಲಾ ಲೇಖ ತಜ್ಞ ಛಾಯಾಗ್ರಾಹಕ, 
ಡ್ರಾಫ್ಟ್‌ ಮನ್‌, ಗುಮಾಸ್ತರು, ಬೆರಳಚ್ಚುಗಾರರು, ಎಕ್ಸ್‌ಪ್ಲೋರರ್‌, 
ಶೀಘ್ರಲಿಪಿಗಾರರು, ಅಕೌಂಟೆ೦ಟರುಗಳು, ಸಂರಕ್ಷಣಾ ಸಹಾಯಕ, 
ಕುಂಬಾರಿಕೆ ತಜ್ಞ, ಅಸಿಸ್ಟೆಂಟ್‌ ಕ್ಯುರೇಟರ್‌, ನಾಣ್ಯ ರಕ್ಷಕ, ಗ್ಯಾಲರಿ 
ಸಹಾಯಕ, ಕಚೇರಿ ಅಧೀಕ್ಷಕ, ವಿವರ ಪಟ್ಟಿಕಾರ (ಕೆಟಲಾಗರ್‌) 


ನಿರ್ದೇಶಕರು 





ಸಹಾಯಕ ನಿರ್ದೇಶಕರು ಅಥವಾ 
ಕ್ಕುರೇಟರು (ಪಾಲಕ) 


ನಿರ್ದೇಶಕರು 





(11) ರಿಂದ (1೪ಎ) 


(೪) ರಿಂದ (viii) 





ನಿರ್ದೇಶಕರು 


ಸರ್ಕಾರ 








'[ಮುದ್ರಣ, ಲೇಖನ ಸಾಮಗಿ ಮತ್ತು ಪ್ರಕಟಣೆಗಳ ಇಲಾಖೆ, ಎಲ್ಹಾ ಸರ್ಕಾರಿ ಮುದ್ರಣಾಲಯ, ಲೇಖನ ಸಾಮಗ್ರಿ ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳೂ ಸೇರಿದಂತೆ 





ಲಿಪಿಕ ಸಿಬ್ಬಂದಿಗಳು 








ಅಧೀಕ್ಷಕರುಗಳು, ಲಿಪಿಕ ಸಿಬ್ಬಂದಿ, ಪ್ರಥಮ ದರ್ಜೆ ಸಹಾಯಕ 
(ಲಿಪಿಕ), ದ್ವಿತೀಯ ದರ್ಜೆ ಸಹಾಯಕ (ಲಿಪಿಕ), ಶೀಘಲಿಪಗಾರ, 
ಹಿರಿಯ ಬೆರಳಚ್ಚುಗಾರ, ಬೆರಳಚ್ಚುಗಾರ, ಟೈಪ್‌ರೈಟರ್‌ ಮೆಕ್ಕಾನಿಕ್‌, 
ಚೀಫ್‌ ಕಾಸ್ಟ್‌ ಅಕೌಂಟೆಂಟ್‌, ಕಾಸ್ಟ್‌ ಅಕೌಂಟೆಂಟ್‌, ಯಾವುದೇ 
ವಿಭಾಗೀಯ ಮತ್ತು ಜಿಲ್ಲಾ ಸರ್ಕಾರಿ ಮುದ್ರಣಾಲಯದ, ಲೇಖನ 
ಸಾಮಗ್ರಿ ಮಳಿಗೆಗಳ ಮತ್ತು ಪುಸ್ತಕ ಮಳಿಗೆಗಳ ವಾಹನ ಚಾಲಕರು 


ನಿರ್ದೇಶಕರು 





ಸಂಬಂಧಪಟ್ಟ 
ಸಹಾಯಕ ನಿರ್ದೇಶಕರು 


(11) ರಿಂದ (111ಎ) 


ಉಪ ನಿರ್ದೇಶಕರು 





ಸಂಬಂಧಪಟ್ಟ 
ಉಪ ನಿರ್ದೇಶಕರು 


(11) ರಿಂದ (111ಎ) 


ಜಂಟಿ ನಿರ್ದೇಶಕರು 





ಹಿರಿಯ ಉಪ ನಿರ್ದೇಶಕರು 


(111) ರಿಂದ (1೪ಎ) 


ಜಂಟಿ ನಿರ್ದೇಶಕರು 





ಜಂಟಿ ನಿರ್ದೇಶಕರು 


(11) ರಿಂದ (ivಎ) 


ನಿರ್ದೇಶಕರು 





ನಿರ್ದೇಶಕರು 





(೪) ರಿಂದ (viii) 





ಸರ್ಕಾರ 








1. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 13 ಎಸ್‌ 


ಶ್ರಿ 


ಡಿಇ 2007, ದಿನಾಂಕ 12.05.2008ರ ಮೂಲಕ ಪ್ರತಿಯೋಜಿಸಲಾಗಿದೆ 





೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಔದ್ಯಮಿಕ ಸಿಬಂದಿ 
ಬ 





ಮೆಕ್ಕಾನಿಕಲ್‌ ಪೋರ್‌ಮನ್‌, ಪೋರ್‌ಮನ್‌, ಪೋರ್‌ಮನ್‌ ರಿಸೋ/ 
ಲೈನೋ/ ಮೋನೋ ಆಪರೇಟರ್‌, ಉಪ ಮುಖ್ಯ ಪರೀಕ್ಷಕ, 
ಅಧೀಕ್ಷಕರು (ಔದ್ಯಮಿಕ), ಹೆಡ್‌ ಕಂಪ್ಕೂಟರ್‌, ಪ್ರೊಸೆಸ್‌ ಆಪರೇಟರ್‌, 
ಕಲಾವಿದ, ಹಿರಿಯ ಆಫ್‌ಸೆಟ್‌ ಮುದ್ರಕ, ಎಲೆಕ್ಟ್ರೀಷಿಯನ್‌, 
ಎನ್‌ಗ್ರೇವರ್‌ ಮತ್ತು ಮೌಂಟರ್‌, ತಾಂತ್ರಿಕ ಸಹಾಯಕ, ಮುಖ್ಯ 
ಸಮಯ ಪಾಲಕ, ಹಿರಿಯ ಕರಡಚ್ಚು ಪರೀಕ್ಷಕ, ಪ್ರಥಮ ದರ್ಜೆ 


ಮೇಲ್ವಿಚಾರಕ, ಮೇಲ್ವಿಚಾರಕ (ಪಿಜಡ್‌ಎಸ್‌), ಮುಖ್ಯ ಪರೀಕ್ಷಕ, ನಿರ್ದೇಶಕರು 
ಮೆಕ್ಯಾನಿಕಲ್‌ ಸೂಪರ್‌ವೈಸರ್‌, ಎಲೆಕ್ಟಿಕಲ್‌ ಸೂಪರ್‌ವೈಸರ್‌, 





ಸಂಬಂಧಪಟ್ಟ 
ಸಹಾಯಕ ನಿರ್ದೇಶಕರು 


ಸಂಬಂಧಪಟ್ಟ 
ಉಪ ನಿರ್ದೇಶಕರು 


(11) ರಿಂದ (111ಎ) 


(11) ರಿಂದ (111ಎ) 


ಉಪ ನಿರ್ದೇಶಕರು 


ಜಂಟಿ ನಿರ್ದೇಶಕರು 





ಹಿರಿಯ ಉಪ ನಿರ್ದೇಶಕರು 


(111) ರಿಂದ (1೪ಎ) 


ಜಂಟಿ ನಿರ್ದೇಶಕರು 












































ಸಹಾಯಕ (ಔದ್ಯಮಿಕ), ಮುಖ್ಯ ಬಡಗಿ, ಸಹಾಯಕ ಡಿಟಿಪಿ ಜಂಟಿ ನಿರ್ದೇಶಕರು (11) ರಿಂದ (ivಎ) ನಿರ್ದೇಶಕರು 
ಆಪರೇಟರ್‌, ದ್ವಿತೀಯ ದರ್ಜೆ ಸಹಾಯಕ (ಔದ್ಯಮಿಕ), ಕಿರಿಯ 
ಕರಡಚ್ಚು ಪರೀಕ್ಷಕ, ಸಮಯ ಪಾಲಕ, ಹಿರಿಯ ಕಂಪೋಸಿಟರ್‌, REE (WN) ಸು 
ಹಿರಿಯ ಮಷಿನ್‌ ಮೈಂಡರ್‌, ಹಿರಿಯ ಬೈಂಡರ್‌, ಕ೦ಪೋಸಿಟರ್‌, 
ಮಷಿನ್‌ ಮೈಂಡರ್‌, ಬೈಂಡರ್‌ ಮತ್ತು ಎಲ್ಲಾ ಸರ್ಕಾರಿ, ವಿಭಾಗೀಯ 
ಹಾಗೂ ಜಿಲ್ಲಾ ಮುದ್ರಣಾಲಯದ ಇತರ "ಸಿ' ಸಮೂಹದ ಔದ್ಯಮಿಕ 
ಕೇಡರ್‌ 
ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ, ಬೆಂಗಳೂರು 
ಕಾಲೇಜು ಶಿಕ್ಷಣ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಮ್ಯಾನೇಜರ್‌, ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಅಕೌಂಟೆಂಟ್‌ರು, ಕಾಲೇಜು ಶಿಕ್ಷಣ ಕಾಲೇಜು ಶಿಕ್ಷಣ (11) ರಿಂದ (iil) ಸರ್ಕಾರ 
ಶೀಘಲಿಪಿಗಾರರು (ಪ್ರಥಮ ದರ್ಜೆ), ದ್ವಿತೀಯ ದರ್ಜೆ ಸಹಾಯಕರು ಮತ್ತು ನಿರ್ದೇಶಕರು ನಿರ್ದೇಶಕರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು. 
ಪ್ರಾಂಶುಪಾಲರ ಕಚೇರಿ, ಸೆಂಟ್ರಲ್‌ ಕಾಲೇಜು, ಬೆ೦ಗಳೂರು: 
ಉಪನ್ಯಾಸಕರು, ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕರು, ಮುಖ್ಯ ಗುಮಾಸ್ತರು | ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ಮತ್ತು ಅಕೌಂಟೆಂಟ್‌, ದೈಹಿಕ ತರಬೇತಿ ಶಿಕ್ಷಕರು ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 
ನಿರ್ದೇಶಕರು 









































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೭೭ 
ಕ್ಯೂರೇಟರ್‌, ಘೋರ್‌ಮೆನ್‌, ಮೆಕ್ಕಾನಿಕ್‌, ಛಾಯಾಚಿತ್ರ ಕಲಾವಿದ, ಗ್ಲಾಸ್‌ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ಬ್ಲೋಯರ್‌, ಮೈಕ್ರೋ- ತಂತ್ರಜ್ಞ ಗ್ರಂಥಪಾಲಕ, ಪ್ರಥಮ ದರ್ಜೆ ನಿರ್ದೇಶಕರು ನಿರ್ದೇಶಕರು 
ಸಹಾಯಕರು. ಕಾಲೇಜು ಶಿಕ್ಷಣ (೪) ರಿಂದ (vii) ಸರ್ಕಾರ 

ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಬಡಗಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 
ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಮಹಾರಾಣಿ ಮಹಿಳಾ ಕಾಲೇಜು, ಬೆಂಗಳೂರು: 

ಅಧ್ಯಾಪಕರು, ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕರು, ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಗ್ರಂಥಾಲಯಾಧಿಕಾರಿ (ಉನ್ನತ ದರ್ಜೆ). ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ, 
ದೈಹಿಕ ಶಿಕ್ಷಣ ತರಬೇತಿ ಶಿಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ನಿರ್ದೇಶಕರು ನಿರ್ದೇಶಕರು, 
ದರ್ಜೆ ಬೆರಳಚ್ಚುಗಾರರು. ಕಾಲೇಜು ಶಿಕ್ಷಣ (1) ರಿಂದ (vil) ಸರ್ಕಾರ 
ನಿರ್ದೇಶಕರು 
ಪ್ರಾಂಶುಪಾಲರ ಕಚೇರಿ, ಇಂಟರ್‌ ಮೀಡಿಯಟ್‌ ಕಾಲೇಜು, ಬೆಂಗಳೂರು: 
ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ಶಿಕ್ಷಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (vil) ಸರ್ಕಾರ 
ನಿರ್ದೇಶಕರು 
ಪ್ರಾಂಶುಪಾಲರ ಕಚೇರಿ, ರಾಂನಾರಾಯಣ ಚೆಲ್ಲಾರಾಂ ವಾಣಿಜ್ಯ ಕಾಲೇಜು, ಬೆಂಗಳೂರು: 
ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 
ಶಿಕ್ಷಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿ೦ದ (1೪111) ಸರ್ಕಾರ 











ನಿರ್ದೇಶಕರು 














೧೧೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಪ್ರಾಂಶುಪಾಲರ ಕಚೇರಿ, ಮಹಾರಾಣಿ ಮಹಿಳಾ ಕಾಲೇಜು, ಮೈಸೂರು 












































ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಶಿಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 
ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಪ್ರಥಮ ದರ್ಜೆ ಕಾಲೇಜು, ತುಮಕೂರು 

ಉಪನ್ಯಾಸಕರು, ಪ್ರಥಮದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 

ಶಿಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ನಿರ್ದೇಶಕರು 

ಮೆಕಾನಿಕ್‌, ಗ್ಯಾಸ್‌ಮನ್‌. ಕಾಲೇಜು ಶಿಕ್ಷಣ (1) ರಿಂದ (viii ಸರ್ಕಾರ 
ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಫಸ್ಟ್‌ಗ್ರೇಡ್‌ ಕಾಲೇಜು, ಹಾಸನ 

ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಶಿಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ನಿರ್ದೇಶಕರು ನಿರ್ದೇಶಕರು 

ಮೆಕ್ಯಾನಿಕ್‌. ಕಾಲೇಜು ಶಿಕ್ಷಣ (೪) ರಿಂದ (viii ಸರ್ಕಾರ 
ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಪ್ರಥಮ ದರ್ಜೆ ಕಾಲೇಜು, ಚಿತ್ರದುರ್ಗ 

ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 

ಶಿಕ್ಷಕರು. ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, | ನಿರ್ದೇಶಕರು ಕಾಲೇಜು ಶಿಕ್ಷಣ (೪) ರಿಂದ (viii) ಸರ್ಕಾರ 

ಮೆಕ್ನಾನಿಕ್‌ ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ 

ಉಪನ್ಯಾಸಕರು, ಪ್ರಥಮ ದರ್ಜೆ ಸಹಾಯಕರು, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಶಿಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ನಿರ್ದೇಶಕರು ನಿರ್ದೇಶಕರು 

ಮೆಕ್ಕಾನಿಕ್‌ ಕಾಲೇಜು ಶಿಕ್ಷಣ (1) ರಿ೦ದ (1೪111) ಸರ್ಕಾರ 








ನಿರ್ದೇಶಕರು 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೭೯ 








ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಾಲೇಜು, ಮಂಗಳೂರು 






































ನಿರ್ದೇಶಕರು 








ಸಹಾಯಕ ಉಪನ್ಯಾಸಕರು, ಅರೆಕಾಲಿಕ ಉಪನ್ಯಾಸಕರು, ಟ್ಯೂಟರುಗಳು, | ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಪ್ರಾತ್ಯಕ್ಷಿಕೆದಾರ, ದೈಹಿಕ ಶಿಕ್ಷಣ ತರಬೇತಿ ಸಂಚಾಲಕ, ದೈಹಿಕ ಶಿಕ್ಷಣ ತರಬೇತಿ | ನಿರ್ದೇಶಕರು ನಿರ್ದೇಶಕರು 

ಶಿಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಕಾಲೇಜು ಶಿಕ್ಷಣ (1) ರಿಂದ (1111) ಸರ್ಕಾರ 

ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಗ್ರಂಥಪಾಲಕ, ಫಾರ್ಮಾಸಿಸ್ಟ್‌ ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಾಲೇಜು, ಮಡಿಕೇರಿ 

ಹಿರಿಯ ಉಪನ್ಯಾಸಕರು, ಕಿರಿಯ ಉಪನ್ಯಾಸಕರು, ಸಹಾಯಕ ಉಪನ್ಯಾಸಕರು, | ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಟ್ಯೂಟರುಗಳು, ಪ್ರಾತ್ಯಕ್ಷಿಕೆದಾರ, ಗ್ರಂಥಪಾಲಕ, ಮ್ಯಾನೇಜರ್‌, ಸಹಾಯಕ | ನಿರ್ದೇಶಕರು ನಿರ್ದೇಶಕರು 

ದೈಹಿಕ ಶಿಕ್ಷಣ ಸಂಚಾಲಕರು, ಗುಮಾಸ್ತರು, ಬೆರಳಚ್ಚುಗಾರರು, 

ಪ್ರಯೋಗಾಲಯ ಸಹಾಯಕರು, ವಸತಿ ನಿಲಯ ಮ್ಯಾನೇಜರ್‌, ಮೇಟ್ರನ್‌ ಕಾಲೇಜು ಶಿಕ್ಷಣ (೪) ರಿಂದ (11) ಸರ್ಕಾರ 
ನಿರ್ದೇಶಕರು 

ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಗುಲ್ಬರ್ಗ 

ದೈಹಿಕ ಶಿಕ್ಷಣ ಸಂಚಾಲಕರು, ಪ್ರಯೋಗಾಲಯ ಸಹಾಯಕರು, ಪ್ರಥಮ ಮತ್ತು | ಕಾಲೇಜು ಶಿಕ್ಷಣ ಪ್ರಾಂಶುಪಾಲರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಗ್ಯಾಸ್‌ ಮೆಕಾನಿಕ್‌, ಶ್ರಾಫ್‌ ನಿರ್ದೇಶಕರು ನಿರ್ದೇಶಕರು 

ಕಾಂಪೌಂಡರ್‌ ಕಾಲೇಜು ಶಿಕ್ಷಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಅಧೀಕ್ಬಕರ ಕಚೇರಿ, ಇಂಟರ್‌ ಮೀಡಿಯೆಟ್‌ ಕಾಲೇಜು, ಮಂಡ್ಯ 

ಉಪನ್ಯಾಸಕರು, ದೈಹಿಕ ಶಿಕ್ಷಣ ತರಬೇತಿ ಶಿಕ್ಷಕರು. ಗುಮಾಸ್ತರು, ಕಾಲೇಜು ಶಿಕ್ಷಣ ಅಧೀಕ್ಷಕರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಬೆರಳಚ್ಚುಗಾರರು, ಮೆಕಾನಿಕ್‌ಗಳು ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 
ನಿರ್ದೇಶಕರು 

ಅಧೀಕ್ಬಕರ ಕಚೇರಿ, ಇಂಟರ್‌ ಮೀಡಿಯೆಟ್‌ ಕಾಲೇಜು, ಕೋಲಾರ 

ಉಪನ್ಯಾಸಕರು, ದೈಹಿಕ ಶಿಕ್ಷಣ ತರಬೇತಿ ಉಪನ್ಯಾಸಕರು, ದೈಹಿಕ ಶಿಕ್ಷಣ ಕಾಲೇಜು ಶಿಕ್ಷಣ ಅಧೀಕ್ಷಕರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ತರಬೇತಿ ಶಿಕ್ಷಕರು, ಗುಮಾಸ್ತರು, ಬೆರಳಚ್ಚುಗಾರರು, ಗ್ರಂಥಪಾಲಕ, ದಾಸ್ತಾನು | ನಿರ್ದೇಶಕರು ನಿರ್ದೇಶಕರು 

ಪಾಲಕ, ಮೆಕಾನಿಕ್‌ಗಳು ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 








೧೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಅಧೀಕ್ಷಕರ ಕಚೇರಿ, ಇಂಟರ್‌ ಮೀಡಿಯೆಟ್‌ ಕಾಲೇಜು, ಚಿಕ್ಕಮಗಳೂರು 
































ಉಪನ್ಯಾಸಕರು, ದೈಹಿಕ ಶಿಕ್ಷಣ ಶಿಕ್ಷಕರು. ಗುಮಾಸ್ತರು, ಬೆರಳಚ್ಚುಗಾರರು, ಕಾಲೇಜು ಶಿಕ್ಷಣ ಅಧೀಕ್ಷಕರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ಮೆಕಾನಿಕ್‌ಗಳು. ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿಂದ (1೪111) ಸರ್ಕಾರ 
ನಿರ್ದೇಶಕರು 

ಅಧೀಕ್ಷ: ಕರ ಕಚೇರಿ, ಡಿ.ಆರ್‌.ಎಂ ಕಾಲೇಜು, ದಾವಣಗೆರೆ 

ಉಪನ್ಯಾಸಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಕಾಲೇಜು ಶಿಕ್ಷಣ ಅಧೀಕ್ಷಕರು (11) ರಿಂದ (1೪ಎ) ಕಾಲೇಜು ಶಿಕ್ಷಣ 

ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಮೆಕಾನಿಕ್‌, ಬಡಗಿ ನಿರ್ದೇಶಕರು ನಿರ್ದೇಶಕರು 
ಕಾಲೇಜು ಶಿಕ್ಷಣ (1) ರಿ೦ದ (1೪111) ಸರ್ಕಾರ 
ನಿರ್ದೇಶಕರು 

ತಾಂತ್ರಿಕ ಶಿಕ್ಷಣ ಇಲಾಖೆ 

ಲಿಪಿಕ ಸಿಬ್ಬಂದಿ 

ವ್ಯವಸ್ಥಾಪಕರು (ರೂ 150 ರಿಂದ 250) ಶ್ರೇಣಿಯಲ್ಲಿ ಮತ್ತು ಅಧೀಕ್ಷಕರು ತಾಂತ್ರಿಕ ಶಿಕ್ಷಣ ತಾಂತ್ರಿಕ ಶಿಕ್ಷಣ (11) ರಿಂದ (iil) ಸರ್ಕಾರ 

(ಲೆಕ್ಕಪತ್ರ), ಮುಖ್ಯ ಗುಮಾಸ್ತರು, ಪ್ರಥಮ ದರ್ಜೆ ಸಹಾಯಕರು, ಉಪ ನಿರ್ದೇಶಕರು ಉಪ ನಿರ್ದೇಶಕರು 

ಶೀಘಲಿಪಿಗಾರರು 

ದ್ವಿತೀಯ ದರ್ಜೆ ಸಹಾಯಕರು, ಅಟೆಂಡರುಗಳು, ಮುಚಿಗಳು, ಉಪಕರಣಗಳ 

ಪಾಲಕರು, ಬೆರಳಚ್ಚುಗಾರರು ಮತ್ತು ಟೈಮ್‌ ಕೀಪರ್ಸ್‌ ತಾಂತ್ರಿಕ ಶಿಕ್ಷಣ ತಾಂತ್ರಿಕ ಶಿಕ್ಷಣ (11) ರಿಂದ (iil) ತಾಂತ್ರಿಕ ಶಿಕ್ಷಣ ನಿರ್ದೇಶಕರು 

ಉಪ ನಿರ್ದೇಶಕರು ಉಪ ನಿರ್ದೇಶಕರು 





ಬೋಧನೆ (ಬೋಧನೆ ಮತ್ತು ಶಿಕ್ಷಣ ಸಿಬ್ಬಂದಿ): 





ತಾಂತ್ರಿಕ ಪ್ರೌಢಶಾಲೆಗಳ ಅಧೀಕ್ಷಕರು, ಉಪನ್ಯಾಸಕರು, ಸಹಾಯಕ 
ಉಪನ್ಯಾಸಕರು, ಪ್ರಾತ್ಯಕ್ಷಿಕೆದಾರರು, ಫೋರ್‌ಮನ್‌, ಬೋಧಕರು, ಸಹಾಯಕ 
ಬೋಧಕರು 








ತಾಂತ್ರಿಕ ಶಿಕ್ಷಣ 
ಉಪ ನಿರ್ದೇಶಕರು 





ತಾಂತ್ರಿಕ ಶಿಕ್ಷಣ 
ಉಪ ನಿರ್ದೇಶಕರು 





(1) ರಿಂದ (viii 





ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೮೧ 





"ಸಾರ್ವಜನಿಕ ಶಿಕ್ಷಣ ಇಲಾಖೆ 





ಬೋಧಕ ಕೇಡರಿನ ಹುದ್ದೆಗಳು 
ಪ್ರೌಢ ಶಾಲಾ ಸಹಾಯಕರು ದರ್ಜೆ 1 ಮತ್ತು 11, ಶಿಕ್ಷಣ ಸಹಾಯಕರು, 
ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿರುವ ತರಬೇತಿ ಶಿಕ್ಷಕ 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 


ಕ್ಷೇತ್ರ ಶಿಕಣಾಧಿಕಾರಿ 
ww 0 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ 
ಉಪ-ನಿರ್ದೇಶಕರು. 





ಹಿಂದಿ ಶಿಕ್ಷಕ ಕಾಲೇಜಿನಲ್ಲಿರುವ ಸಹಾಯಕ ಉಪನ್ಯಾಸಕರು, ಸಂಸ್ಕೃತ ಶಾಲಾ 
ಪರಿವೀಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು - ಹಿರಿಯ ದರ್ಜೆ 1 ಮತ್ತು ದರ್ಜೆ 
11, ದೈಹಿಕ ಶಿಕ್ಷಣ ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 1], ಸಂಗೀತ ಶಿಕ್ಷಕರು 
ದರ್ಜೆ 1 ಮತ್ತು 11, ನಾಟಕ ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 11 ನೃತ್ಯ 
ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 11, ಕಲಾ ಶಿಕ್ಷಕರು, ಡ್ರಾಯಿಂಗ್‌ ಶಿಕ್ಷಕರು, 
ಕುಶಲ ಕಲಾ ಶಿಕ್ಷಕರು, ದರ್ಜೆ 1 ಮತ್ತು 11, ಶಿಕ್ಷಣ ಸ೦ಯೋಜಕರು (ಪ್ರೌಢ) 








ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 








(1) ರಿಂದ (1೪111) 


ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು 








* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12 ಎಸ್‌ಡಿಇ 2004 ದಿನಾಂಕ 3.6.2005ರ ಮೂಲಕ ಪ್ರತಿಯೋಜಿಸಿದೆ. 





ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವ ಪದವೀಧರರಲ್ಲದ 
ಮುಖ್ಯೋಪಾಧ್ಯಾಯರು, ಶಿಕ್ಷಣ ಸಂಯೋಜಕರು (ಪ್ರಾಥಮಿಕ) 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 


ಪ್ರೌಢ ಶಾಲೆಯ 
ಮುಖ್ಯೋಪಾಧ್ಯಾಯರು/ 
ಪದವಿಪೂರ್ವ ಕಾಲೇಜಿನ 
ಉಪಪ್ರಾಂಶುಪಾಲರು ಮತ್ತು 
ಪದನಿಮಿತ್ತ ಸಹಾಯಕ 
ಶಿಕ್ಷಣಾಧಿಕಾರಿ 


(11) ರಿಂದ (1೪ಎ) 





ಕ್ಷೇತ್ರ ಶಿಕ್ಷಣಾಧಿಕಾರಿ 


ಯೈ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಉಪ 





ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿನ ಡ್ರಾಯಿಂಗ್‌ ಶಿಕ್ಷಕರು, ಪ್ರಾಥಮಿಕ 
ಶಾಲೆಗಳಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು, ನರ್ಸರಿ ಶಾಲಾ ಶಿಕ್ಷಕರು 








ಪದವಿಪೂರ್ವ ಕಾಲೇಜಿನ ಉಪ 
ಪ್ರಾಂಶುಪಾಲರು ಮತ್ತು ಪದನಿಮಿತ್ತ 
ಸಹಾಯಕ ಶಿಕ್ಷಣಾಧಿಕಾರಿ 


ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ (೪) ರಿಂದ (viii) ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು ನಿರ್ದೇಶಕರು 
ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿನ ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರೌಢ ಶಾಲಾ (11) ರಿಂದ (1೪ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
ಶಾಲೆಗಳಲ್ಲಿನ ಸಹಾಯಕ ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿನ ಸಂಗೀತ ಮುಖ್ಯೋಪಾಧ್ಯಾಯರು/ 








ಕೇತ್ರ ಶಿಕಣಾಧಿಕಾರಿ 
w— ಖ 





(1) ರಿ೦ದ (1೪111) 





ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು] 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21, ಎಸ್‌ಡಿಇ, 2007, ದಿನಾಂಕ 21.5.2008ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಶ್ರ 








೧೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಲಿಪಿಕ ಕೇಡರಿನ ಹುದ್ದೆಗಳು 
ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ, ಬೆಂಗಳೂರು 
ಹೆಚ್ಚುವರಿ ಆಯುಕ್ತರ ಕಚೇರಿ, ಧಾರವಾಡ ಮತ್ತು ಹೆಚ್ಚುವರಿ ಆಯುಕ್ತರ ಕಚೇರಿ, ಗುಲ್ಬರ್ಗ: 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲ್ಬರ್ಗ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(೪) ರಿಂದ (viii) 





ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೮೩ 








ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 

ನಿರ್ದೇಶಕರು (ಆಡಳಿತ), ಬೆ೦ಗಳೂರು/ 

ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 

ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ 
ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು, 
ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (ivಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು, ಗುಲ್ಬರ್ಗ 


ಸರ್ಕಾರ 





ವಾಹನ ಚಾಲಕ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), 


ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ), ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ 
ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು, 
ಗುಲ್ಬರ್ಗ 

ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು, 
ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು, ಗುಲ್ಲರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಶಾಲಾ ಮುಖ್ಯ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ, ಬೆಂಗಳೂರು 





ಪ್ರಥಮ ದರ್ಜೆ ಸಹಾಯಕ ಮತ್ತು 
ದ್ವಿತೀಯ ದರ್ಜೆ ಸಹಾಯಕ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆಂಗಳೂರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 





(11) ರಿಂದ (ivಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು 





ಸರ್ಕಾರ 





೧೧೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಂಸ್ಕೃತ ಕಾಲೇಜುಗಳ ಕಚೇರಿ, ಮೈಸೂರು ಮತ್ತು ಬೆಂಗಳೂರು 





ಪ್ರಥಮ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


(11) ರಿಂದ (ivಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿ ನಿರ್ದೇಶಕರು 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


(11) ರಿಂದ (ivಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿ ನಿರ್ದೇಶಕರು 


ಸರ್ಕಾರ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಪರೀಕ್ಷೆಗಳು) ಇವರ ಕಚೇರಿ ಮತ್ತು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಇತರ ಪರೀಕ್ಷೆಗಳು) ಇವರ ಕಚೇರಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ 


ಮಂಡಲಿ, ಬೆಂಗಳೂರು 





ಅಧೀಕ್ಷಕರು, 
[oY 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ 

ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ಪ್ರರ್ಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ 

ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


ಧಾರವಾಡ 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೮೫ 








ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 
ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ 

ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ವಾಹನ ಚಾಲಕರು 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ 

ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


ಧಾರವಾಡ 


ಸರ್ಕಾರ 














೧೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಸಾರ್ವಜನಿಕ ಶಿಕ್ಷ. ಣ ನಿರ್ದೇಶಕರು, ಉರ್ದು ಮತ್ತು ಆತರ ಅಲ್ಪಸಂಖ್ಯಾತ ಭಾಷೆಗಳು, ಬೆಂಗಳೂರು 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(ಅಲ್ಪಸಂಖ್ಯಾತ ಭಾಷೆಗಳು) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, 

ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


(ಅಲ್ಪಸಂಖ್ಯಾತ ಭಾಷೆಗಳು) 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, 

ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 








ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು, 


(ಅಲ್ಪಸಂಖ್ಯಾತ ಭಾಷೆಗಳು) 





(11) ರಿಂದ (1೪ಎ) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ 
ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಧಾರವಾಡ 












































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೮೭ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು, (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, (ಅಲ್ಪಸಂಖ್ಯಾತ ಭಾಷೆಗಳು) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಹೆಚ್ಚುವರಿ ಆಯುಕ್ತರು, 
ಆಯುಕ್ತರು, ಗುಲ್ಬರ್ಗ ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಕಾರ್ಯದರ್ಶಿ, ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಲಿ ಮತ್ತು ಸಾರ್ವಜನಿಕ ಶಿಕ್ಷಣ ಪದನಿಮಿತ್ತ ಜಂಟಿ ನಿರ್ದೇಶಕರ ಕಚೇರಿ, ಬೆಂಗಳೂರು, ಮೈಸೂರು, ಬೆಳಗಾಂ, ಗುಲ್ಬರ್ಗ 
ವಿಭಾಗಗಳು 
ಅಧೀಕಕರು/ ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 








ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಶಿಕ್ಷಣ ಜಂಟಿ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(೪) ರಿಂದ (viii) 





ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 








೧೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ 


(1) ರಿಂದ (viii 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 


ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) ಬೆ೦ಗಳೂರು/ 


(11) ರಿಂದ (1೪ಎ) 


ವಿಭಾಗೀಯ ಕಾರ್ಯದರ್ಶಿ/ 


ಸಾರ್ವಜನಿಕ ಶಿಕ್ಷಣ ಜಂಟಿ 








ಬೆರಳಚ್ಚುಗಾರ ಧಾರವಾಡ/ ಗುಲ್ಬರ್ಗ ನಿರ್ದೇಶಕರು 
ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ (೪) ರಿಂದ (viii) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಶಿಕ್ಷಣ ಜಂಟಿ ನಿರ್ದೇಶಕರು/ ಸಾರ್ವಜನಿಕ ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ (11) ರಿಂದ (ivಎ) ವಿಭಾಗೀಯ ಕಾರ್ಯದರ್ಶಿ/ 





ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ 


ನಿರ್ದೇಶಕರು (ಆಡಳಿತ) ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜಂಟಿ 


ನಿರ್ದೇಶಕರು 








ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಬೆ೦ಗಳೂರು/ ಗುಲ್ಬರ್ಗ/ 
ಧಾರವಾಡ, 

ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಧಾರವಾಡ/ 
ಗುಲ್ಬರ್ಗ 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೮೯ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ (ಮಧ್ಯಾಹ್ನದ ಬಿಸಿ ಊಟ) 
ಅಧೀಕ್ಷಕರು/ ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(ಮಧ್ಯಾಹ್ನದ ಬಿಸಿ ಊಟ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


(ಮಧ್ಯಾಹ್ನದ ಬಿಸಿ ಊಟ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರ, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


(ಮಧ್ಯಾಹ್ನದ ಬಿಸಿ ಊಟ) 





(11) ರಿಂದ (ivಎ) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 



































೧೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ (೪) ರಿಂದ (viii) 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಸರ್ಕಾರ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, (ಮಧ್ಯಾಹ್ನದ ಬಿಸಿ ಊಟ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಆಯುಕ್ತರು, ಗುಲ್ಬರ್ಗ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು (ಆಡಳಿತ) ಇವರ ಕಚೇರಿ 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು (11) ರಿಂದ (11ಎ) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲರ್ಗ 


ಜಂಟಿ ನಿರ್ದೇಶಕರು, ಬೆ೦ಗಳೂರು/ 


ಗುಲ್ಬರ್ಗ/ ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ ಮತ್ತು 


ಶೀಘಲಿಪಿಗಾರ 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





(11) ರಿಂದ (1೪ಎ) 





ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು / ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲರ್ಗ/ ಧಾರವಾಡ 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೯೧ 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ/ 
ಬೆರಳಚ್ಚುಗಾರ/ ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಗೆಜೆಟೆಡ್‌ ಸಹಾಯಕ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು / ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, 


ಗುಲ್ಬರ್ಗ/ ಧಾರವಾಡ 











ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಗೆಜೆಟೆಡ್‌ ಸಹಾಯಕರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಉಪ 

ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (೪) ರಿಂದ (viii) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು/ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, 
ಗುಲರ್ಗ/ ಧಾರವಾಡ 
ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11) ರಿಂದ (11ಎ) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 





ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 








(೪) ರಿಂದ (viii) 





ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, 
ಗುಲ್ಬರ್ಗ/ ಧಾರವಾಡ 


ಸರ್ಕಾರ 








೧೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಪ್ರಥಮ ದರ್ಜೆ ಸಹಾಯಕ 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


ಕೇತ್ರ ಶಿಕಣಾಧಿಕಾರಿ 
ಉದ್‌ ಖು 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


(11) ರಿಂದ (ivಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 

ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ/ ಗುಮಾಸ್ತ- 
ಹಾಗೂ-ಬೆರಳಚ್ಚುಗಾರ/ ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕೇತ್ರ ಶಿಕಣಾಧಿಕಾರಿ 
ww ಲ 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲರ್ಗ/ ಧಾರವಾಡ 





ವಾಹನ ಚಾಲಕರು 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕ್ಷೇತ್ರ ಶಿಕಣಾಧಿಕಾರಿ 
w — ಖು 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು / ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲರ್ಗ/ ಧಾರವಾಡ 





ಸರ್ಕಾರಿ ಪ್ರೌಢಶಾ 


ಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 








ಪ್ರಥಮ ದರ್ಜೆ ಸಹಾಯಕ 





ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


ಮುಖ್ಯೋಪಾಧ್ಯಾಯರು 








(1) 





ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೧೯೩ 








ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (111ರಿ೦ದ (iv) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, 


ಗುಲ್ಬರ್ಗ/ ಧಾರವಾಡ 





ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ (೪) ರಿಂದ (viii) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲರ್ಗ 








ದ್ವಿತೀಯ ದರ್ಜೆ ಸಹಾಯಕ/ ಗುಮಾಸ್ತ- ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಮುಖ್ಯೋಪಾಧ್ಯಾಯರು (11) ಸಾರ್ವಜನಿಕ ಶಿಕ್ಷಣ ಉಪ 
ಹಾಗೂ- ಬೆರಳಚ್ಚುಗಾರ ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (111ರಿ೦ದ (viii ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 


ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, 


ಗುಲ್ಬರ್ಗ/ ಧಾರವಾಡ 

















ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ಕಚೇರಿ (ಡಿಎಸ್‌ಇಆರ್‌ಟಿ) 








ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಡಿಎಸ್‌ಇಆರ್‌ಟಿ ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಆಯುಕ್ತರು, ಗುಲ್ಬರ್ಗ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 


ಆಯುಕ್ತರು, ಗುಲ್ಬರ್ಗ 




















೧೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 








ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ 


ಜಂಟಿ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(೪) ರಿಂದ (viii) 





ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೯೫ 








ವಾಹನ ಚಾಲಕರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಲರ್ಗ 


ಸರ್ಕಾರ 





ಪ್ರಾಂಶುಪಾಲರ ಕಚೇರಿ, ಶಿಕ್ಷಕರ ಶಿಕ್ಷಣ ಕಾಲೇಜು, ಮೈಸೂರು, ಮಂಗಳೂರು, ಚಿತ್ರದುರ್ಗ, ಬೆಳಗಾಂ, ಜಮ 


ಖಂಡಿ ಮತ್ತು ಗುಲ್ಬರ್ಗ 





ಪ್ರಥಮ ದರ್ಜೆ ಸಹಾಯಕ, 
ಶೀಘ್ರಲಿಪಿಗಾರ, ದ್ವಿತೀಯ ದರ್ಜೆ 
ಸಹಾಯಕ, ಬೆರಳಚ್ಚುಗಾರ, ಗುಮಾಸ್ತ- 
ಹಾಗೂ-ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಪ್ರಾಂಶುಪಾಲರ ಕಚೇರಿ, ರಾಜ್ಯದಲ್ಲಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳು 








೧ 
“ು 
1 
೬ 
ಆ 
ತ 


ಕ್ಷಕರು/ 
ಲೆಕ್ಕಪತ್ರ ಗಳ ಅಧೀಕಕರು 
೨ ಎ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಪ್ರಾಂಶುಪಾಲರು 


(11) ರಿಂದ (1೪ಎ) 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲರ್ಗ/ ಧಾರವಾಡ 








೧೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 
ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು / ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, 
ಗುಲ್ಬರ್ಗ/ ಧಾರವಾಡ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 





(ಡಿಎಸ್‌ಇಆರ್‌ಟಿ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 

ದ್ವಿತೀಯ ದರ್ಜೆ ಸಹಾಯಕ, ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಬೆರಳಚ್ಚುಗಾರ, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 


(ಡಿಎಸ್‌ಇಆರ್‌ಟಿ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(೪) ರಿಂದ (viii) 


(ಡಿಎಸ್‌ಇಆರ್‌ಟಿ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 








(ಡಿಎಸ್‌ಇಆರ್‌ಟಿ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 

ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 





(ಡಿಎಸ್‌ಇಆರ್‌ಟಿ) 


(ಡಿಎಸ್‌ಇಆರ್‌ಟಿ) 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೧೯೭ 





ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳ (ಟಿಟಿಐ) ಕಚೇರಿ 





ಪ್ರಥಮ ದರ್ಜೆ ಸಹಾಯಕರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 


ಶಿಕ್ಷಕರ ತರಬೇತಿ ಸಂಸ್ಥೆಗಳ ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 


(1) 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 
ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 


ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 


ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 


ಶಿಕ್ಷಕರ ತರಬೇತಿ ಸ೦ಸ್ಥೆಗಳ ಪ್ರಾಂಶುಪಾಲರು 


(1) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 





(111)ರಿ೦ದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 


ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಸೂಚನೆ: (2), (3) ಮತ್ತು (5)ನೇ ಅಂಕಣಗಳಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳು/ ಪ್ರಾಧಿಕಾರಿಗಳು ತಮ್ಮ ತಮ್ಮ ಅಧಿಕಾರ ವ್ಯಾಪ್ತಿಗಳಲ್ಲಿ, ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯಂತೆ, ಶಿಸ್ತು ಪ್ರಾಧಿಕಾರಿಯಂತೆ ಅಥವಾ 


ಅಪೀಲು ಪ್ರಾಧಿಕಾರಿಯಂತೆ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. 


ದಂ 











೧೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
** ಅಬಕಾರಿ ಇಲಾಖೆ 
ಕೇಂದ್ರ ಕಚೇರಿ: ಅಬಕಾರಿ ಆಯುಕ್ತರು ಅಬಕಾರಿ ಉಪ ಆಯುಕ್ತರು (ಆಡಳಿತ, (11) ರಿಂದ (1 ಎ) ಅಬಕಾರಿ ಆಯುಕ್ತರು 


[ಅಬಕಾರಿ ಮುಖ್ಯ ಗಾರ್ಡುಗಳು, ಅಬಕಾರಿ ಗಾರ್ಡುಗಳು, 
ಬೆರಳಚ್ಚುಗಾರರನ್ನು ಹೊರತುಪಡಿಸಿ] ಎಲ್ಲಾ 'ಸಿ' ಸಮೂಹದ 
ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ 


ಚಾಲಕರು 


ಪರಿವೀಕ್ಷಣೆ ಮತ್ತು ಕೇಂದ್ರ ಕಾರ್ಯಸ್ಥಾನ) 


ಅಬಕಾರಿ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, 
ವಾಹನ ಚಾಲಕರು 





ಅಬಕಾರಿ ಉಪ ಆಯುಕ್ತರು 
(ಆಡಳಿತ, ಪರಿವೀಕ್ಷಣೆ ಮತ್ತು 


ಕೇಂದ್ರ ಕಾರ್ಯಸ್ಥಾನ) 


ಅಬಕಾರಿ ಉಪ ಆಯುಕ್ತರು 
(ಆಡಳಿತ, ಪರಿವೀಕ್ಷಣೆ ಮತ್ತು ಕೇಂದ್ರ 


ಕಾರ್ಯಸ್ಥಾನ) 








(1) ರಿಂದ(111) 





ಅಬಕಾರಿ ಆಯುಕ್ತರು 





** ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 32 ಎಸ್‌ಡಿಇ 82, ದಿನಾ೦ಕ 28-2-1983ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. 
1 ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 2000, ದಿನಾಂಕ 31-1-2001 ಕೆಜಿಡಿ 5-2-2001ರ ಮೂಲಕ ಪ್ರತ್ವಾಯೋಜಿಸಲಾಗಿದೆ. 





[ಅಬಕಾರಿ ಮುಖ್ಯ ಗಾರ್ಡುಗಳು ಮತ್ತು ಅಬಕಾರಿ 
ಗಾರ್ಡುಗಳು 





ಹೆಚ್ಚುವರಿ ಜಂಟಿ ಆಯುಕ್ತರು, 


ಅಬಕಾರಿ (ಕೇಂದ್ರ ಕಾರ್ಯಸ್ಥಾನ. 


ಮತ್ತು ಆಡಳಿತ) 


ಅಬಕಾರಿ ಹೆಚ್ಚುವರಿ 1 

ಜಂಟಿ ಆಯುಕ್ತರು, 

(ಕೇಂದ್ರ ಕಾರ್ಯಸ್ಥಾನ ಮತ್ತು ಆಡಳಿತ) 
ಅಬಕಾರಿ ಆಯುಕ್ತರು 








(11) ರಿಂದ (ivಎ) 


(೪) ರಿಂದ (viii) 





ಅಬಕಾರಿ ಆಯುಕ್ತರು 


ಸರ್ಕಾರ 





1. ಅಧಿಸೂಚನೆ ಸಂಖೆ ಡಿಪಿಎಆರ್‌ 10 ಎಸ್‌ಡಿಇ 2000, ದಿನಾ೦ಕ 31.1.2001 ಕೆಜಿಡಿ 5-2-2001ರ ಮೂಲಕ ಸೇರಿಸಲಾಗಿದೆ. 





[ಆತರ ಕಚೇರಿಗಳು: 

[ಅಬಕಾರಿ ಮುಖ್ಯ ಗಾರ್ಡುಗಳು, ಅಬಕಾರಿ 
ಗಾರ್ಡುಗಳು, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ 
ಸಹಾಯಕರು, ವಾಹನ ಚಾಲಕರು, ಗುಮಾಸ್ತ 
ಹಾಗೂ ಬೆರಳಚ್ಚುಗಾರರನ್ನು ಹೊರತುಪಡಿಸಿ]' ಎಲ್ಲಾ 
'ಸಿ' ಸಮೂಹದ ಹುದ್ದೆಗಳು 








ಅಬಕಾರಿ ಆಯುಕ್ತರು, 





ಅಬಕಾರಿ ಉಪ ಆಯುಕ್ತರು 


ಅಬಕಾರಿ ಉಪ ಆಯುಕ್ತರು 
(ಜಾರಿ ಮತ್ತು ಪರಿವೀಕ್ಷಣೆ) 


ಅಬಕಾರಿ ಉಪ ಆಯುಕ್ತರು 

(ಡಿಸ್ಸಿಲರೀಸ್‌ ಮತ್ತು ಬ್ರಿವರೀಸ್‌) 

ಅಬಕಾರಿ ಅಧೀಕ್ಷಕರು, 

(ಅಬಕಾರಿ ಉಪ ನಿರೀಕ್ಷಕರಿಗೆ ಸಂಬಂಧಪಟ್ಟಂತೆ 
ಮಾತ್ರ) ಅಬಕಾರಿ ಆಯುಕ್ತರು 


(1) ರಿಂದ (1೪ಎ) 


(1) ರಿಂದ (1೪ಎ) 


(1) ರಿಂದ (1೪ಎ) 


(1) ರಿಂದ (1೪ಎ) 


(೪) ರಿಂದ (viii) 








ಸರ್ಕಾರ 








ಅಬಕಾರಿ ಆಯುಕ್ತರು 


ಅಬಕಾರಿ ಆಯುಕ್ತರು 


ಅಬಕಾರಿ ಆಯುಕ್ತರು 


ಅಬಕಾರಿ ಆಯುಕ್ತರು 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, 


೨೦೧೦ 


೧೧೯೯ 








ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, 
ಗುಮಾಸ್ತ -ಹಾಗೂ- ಬೆರಳಚ್ಚುಗಾರರು, ವಾಹನ 


ಚಾಲಕರು, 





ಅಬಕಾರಿ ಉಪ ಆಯುಕ್ತರು 


ಅಬಕಾರಿ ಅಧೀಕ್ಷಕರು 


(11) ರಿಂದ (1೪ಎ) 


ಅಬಕಾರಿ ಉಪ ಆಯುಕ್ತರು 





ಅಬಕಾರಿ ಅಧೀಕ್ಷಕರು 


(ಕೇಂದ್ರೀಯ ಜಾರಿ ಮತ್ತು ಪರಿವೀಕ್ಷಣೆ) 


(1) ರಿಂದ (1೪ ಎ) 


ಅಬಕಾರಿ ಆಯುಕ್ತರು 





ಅಬಕಾರಿ ಅಧೀಕ್ಷಕರು (ಡಿಸ್ಬಿಲರೀಸ್‌ ಮತ್ತು 


ಬ್ರಿವರೀಸ್‌) 


(1) ರಿಂದ (1೪ಎ) 


ಅಬಕಾರಿ ಉಪ ಆಯುಕ್ತರು 
(ಡಿಸ್ಸಿಲರೀಸ್‌ ಮತ್ತು 


ಬ್ರಿವರೀಸ್‌) 





ಅಬಕಾರಿ ಉಪ ಅಧೀಕ್ಷಕರು, 


(ಡಿಸ್ಬಿಲರೀಸ್‌ ಮತ್ತು ಬ್ರಿವರೀಸ್‌) 


(11) ರಿಂದ (1೪ಎ) 


ಅಬಕಾರಿ ಉಪ ಆಯುಕ್ತರು 
(ಡಿಸ್ಸಿಲರೀಸ್‌ ಮತ್ತು 


ಬ್ರಿವರೀಸ್‌) 





ಅಬಕಾರಿ ಉಪ ಆಯುಕ್ತರು 


(1) ರಿ೦ದ (1111) 


ಅಬಕಾರಿ ಆಯುಕ್ತರು 





[ಅಬಕಾರಿ ಮುಖ್ಯ ಗಾರ್ಡುಗಳು 


ಅಬಕಾರಿ ಆಯುಕ್ತರು (ಅಬಕಾರಿ) 


ಅಬಕಾರಿ ಅಧೀಕ್ಷಕರು 


ಉಪ ಆಯುಕ್ತರು (ಅಬಕಾರಿ) 


(1) ರಿಂದ (ivಎ) 


(1) ರಿ೦ದ (1111) 


ಅಬಕಾರಿ ಉಪ ಆಯುಕ್ತರು 


ಅಬಕಾರಿ ಆಯುಕ್ತರು 





ಅಬಕಾರಿ ಗಾರ್ಡುಗಳು 








ಉಪ ಆಯುಕ್ತರು, 


(ಅಬಕಾರಿ) 


ಅಬಕಾರಿ ಅಧೀಕ್ಷಕರು, 


ಹೆಚ್ಚುವರಿ / ಜ೦ಟಿ ಆಯುಕ್ತರು 


(ಜಾರಿ ಮತ್ತು ಪರಿವೀಕ್ಷಣೆ) 








(1) ರಿಂದ (1೪ಎ) 


(೪) ರಿಂದ (viii) 


ಉಪ ಆಯುಕ್ತರು 
(ಅಬಕಾರಿ) 


ಅಬಕಾರಿ ಆಯುಕ್ತರು 











1. ಅಧಿಸೂಚನೆ ಸಂ. ಡಿಪಿಎಆರ್‌ 10, ಎಸ್‌ಡಿಇ 2000, 


ದಿನಾಂಕ 31.01.2001, ಕೆಜಿಡಿ 5.2.2001ರ ಮೂಲಕ ಸೇರಿಸಲಾಗಿದೆ. 


* 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 








ಸಂಸ್ಥೆ 
[a] 








ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) 


(111) ರಿಂದ (1೪ಎ) 


1. ಸಂಶೋಧನಾಧಿಕಾರಿ, ಇವರನ್ನು ಕೈಮಗ್ಗ | ನಿರ್ದೇಶಕರು ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) (11) ರಿಂದ (ivಎ) ನಿರ್ದೇಶಕರು 
ಸಂಶೋಧನಾ ಮತ್ತು ವಿನ್ಯಾಸ ಕೇಂದದ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಅಧೀಕ್ಷಕನೆಂದು ಪದನಾಮೀಕರಿಸಲಾಗುತ್ತದೆ 

2. (ಎ) ಅಧೀಕ್ಷಕರು- ಕುಶಲ ಕರ್ಮಿ ತರಬೇತಿ | ನಿರ್ದೇಶಕರು ಜಿಲ್ಲೆಗಳ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು (11) ಜಂಟಿ ನಿರ್ದೇಶಕರು 


ನಿರ್ದೇಶಕರು 








ನಿರ್ದೇಶಕರು 





(೪) ರಿಂದ (viii) 








ಸರ್ಕಾರ 





೧೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, 


೨೦೧೦ ಭಾಗ - ೪ಎ 

















ಯೋಜನೆ, ಭದ್ರಾವತಿ 


ಪ್ರಾಜೆಕ್ಟ್‌) 
ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) 


ನಿರ್ದೇಶಕರು 


(111) ರಿಂದ (1೪ಎ) 


(೪) ರಿಂದ (viii) 


(ಬಿ) ಪೋರ್‌ಮನ್‌, ಇವರನ್ನು ಕೇಂದ್ರ ನಿರ್ದೇಶಕರು ಜಿಲ್ಲೆಗಳ ಪ್ರಭಾರದಲ್ಲಿರುವ (11) ಜಂಟಿ ನಿರ್ದೇಶಕರು 

ಪ್ರಾಯೋಜಿತ ಕಾರ್ಯಾಗಾರದ ಅಧೀಕ್ಷಕನೆಂದು ಸಹಾಯಕ ನಿರ್ದೇಶಕರು, (ಸಂಬಂಧಪಟ್ಟ) 

ಪದನಾಮೀಕರಿಸಲಾಗುತ್ತದೆ ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) (iii) ರಿಂದ (ivಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

(ಸಿ) ಅಧೀಕ್ಷಕ - ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ | ನಿರ್ದೇಶಕರು ಜಿಲ್ಲೆಗಳ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು (11) ಜಂಟಿ ನಿರ್ದೇಶಕರು 

ಕೇಂದ್ರ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) (111) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

(ಡಿ) ಪೋರ್‌ಮನ್‌, ಇವರನ್ನು ಸಾಮಾನ್ಯ ಸೌಲಭ್ಯ | ನಿರ್ದೇಶಕರು ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು (11) ಜಂಟಿ ನಿರ್ದೇಶಕರು 

ಕೇಂದ್ರದ ಅಧೀಕಕನೆಂದು (ಸಂಬಂಧಪಟ) 

ಆ ಮಿ (0 
ಪದನಾಮೀಕರಿಸಲಾಗುತ್ತದೆ (ಶಾಖ ಸಂಸ್ಕರಣಾ ಜಂಟಿ ನಿರ್ದೇಶಕರು (ಸಂಬಂಧಪಟ್ಟ) (111) ರಿಂದ (1೪ಎ) ನಿರ್ದೇಶಕರು 
ಸೌಲಭ್ಯವಿರುವ ಪ್ರಿಸಿಷನ್‌ ವರ್ಕ್‌ಶಾಪ್‌ನಲ್ಲಿ) 

ನಿರ್ದೇಶಕರು (೪) ರಿಂದ (viii) ಸರ್ಕಾರ 
(ಇ) ತಾಂತ್ರಿಕ ಸಹಾಯಕ, ಗ್ರಾಮಾಂತರ ಕೈಗಾರಿಕಾ | ನಿರ್ದೇಶಕರು ಯೋಜನಾ ಅಧಿಕಾರಿ (ಗ್ರಾಮಾಂತರ ಕೈಗಾರಿಕಾ (11) ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 
ನಿರ್ದೇಶಕರು 


ಸರ್ಕಾರ 





. (ಎ) ಬೋಧಕರುಗಳು, ಕುಶಲ ಕರ್ಮಿ ತರಬೇತಿ 


3 
ಸಂಸ್ಥೆ 
[a] 


ಜಂಟಿ ನಿರ್ದೇಶಕರು 


(ಆಡಳಿತ) 


ಅಧೀಕ್ಷಕರು (ಕುಶಲಕರ್ಮಿ ತರಬೇತಿ ಸಂಸ್ಥೆ) 


(1) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 














ಜಿಲ್ಲೆಗಳ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 





(111) ರಿಂದ (1೪ಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೦೧ 
(ಬಿ) ಬೋಧಕರುಗಳು, ಅನಾನಸ್‌ ನಾರು ನೂಲುವ | ಜಂಟಿ ನಿರ್ದೇಶಕರು ಜಿಲ್ಲೆಯ ಪ್ರಭಾರದಲ್ಲಿರುವ (11) ರಿಂದ (1೪ಎ) ಜಂಟಿ ನಿರ್ದೇಶಕರು 
ಕಂತ (ಆಡಳಿತ) ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(ಸಿಐ) ಬೋಧಕರು, ಮಕಮಲ್ಲು ಜಮಖಾನ | ಜಂಟಿ ನಿರ್ದೇಶಕರು (ಆಡಳಿತ) ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು (11) ರಿಂದ (ivಎ) ಜಂಟಿ ನಿರ್ದೇಶಕರು 
ಕೇಂದ್ರಗಳು (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(ಡಿ) ಮ್ಯಾನೇಜರ್‌, ಇವರನ್ನು ತೆಂಗಿನ ನಾರು ಜಂಟಿ ನಿರ್ದೇಶಕರು (ಆಡಳಿತ) ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (1೪ಎ) ಜಂಟಿ ನಿರ್ದೇಶಕರು 
ಯಾಂತ್ರಿಕ ಘಟಕಗಳ ಪೋರಮನ್ನರೆಂದು (ಸಂಬಂಧಪಟ್ಟ) 
ಪದನಾಮೀಕರಿಸಲಾಗುತ್ತದೆ 
ಬಂ ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (೪) ನಿರ್ದೇಶಕರು 
(ಇ) ಮೆಕಾನಿಕ್‌, ಇವರನ್ನು ಹದಗೊಳಿಸುವ ಆವಿಗೆ, | ಜ೦ಟ ನಿರ್ದೇಶಕರು (ಆಡಳಿತ) ಅಧೀಕ್ಷಕರು (ಕುಶಲಕರ್ಮಿ ತರಬೇತಿ ಸಂಸ್ಥೆ) (11) ಜಿಲ್ಲೆಯ ಪ್ರಭಾರದಲ್ಲಿರುವ 


ಚನ್ನಪಟ್ಟಣ ತರಬೇತಿ ಸಂಸ್ಥೆಯ 
ಪೋರ್‌ಮನ್ನನೆಂದು ಪದನಾಮೀಕರಿಸಲಾಗುತ್ತದೆ 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(111) ರಿಂದ (1೪ಎ) 


(೪) ರಿಂದ (viii) 


ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 


ನಿರ್ದೇಶಕರು 





(ಎಫ್‌) ಪೋರ್‌ಮನ್‌, ಕೃಷಿ ಯಂತ್ರೋಪಕರಣ 
ಕೇಂದ್ರಗಳು 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ) 
ಲ 


ನಿರ್ದೇಶಕರು 





(ಜಿ) ಪೋರ್‌ಮನ್‌, ತರಬೇತಿ ಹಾಗೂ ಸೇವಾ 
ಕೇಂದ್ರಗಳು 








ಜಂಟಿ ನಿರ್ದೇಶಕರು (ಆಡಳಿತ) 





ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 





(11) ರಿಂದ (ivಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 


ನಿರ್ದೇಶಕರು 








೧೨೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, 


೨೦೧೦ ಭಾಗ - ೪ಎ 








(ಹೆಚ್‌) ಗೌರಿಬಿದನೂರು ಮತ್ತು 
ಹುಮ್ನಾಬಾದ್‌ನಲ್ಲಿರುವ ಕೃಷಿ ಪಂಪ್‌ಸೆಟ್ಟು ಮತ್ತು 
ಆಯಿಲ್‌ ಎಜಿನ್ನುಗಳ ದುರಸ್ತಿ ತರಬೇತಿ ಹಾಗೂ 


ಸೇವಾ ಕಾರ್ಯಗಾರದ ಫೋರ್‌ಮನ್‌ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 





ಜಂಟಿ ನಿರ್ದೇಶಕ (ಆಡಳಿತ) 


(೪) ರಿಂದ (viii) 


ನಿರ್ದೇಶಕರು 





(ಐ) ಪೋರ್‌ಮನ್‌, 
ರೀರೋಲಿಂಗ್‌ ಬಾರ್ಕ್‌ ಟ್ಯಾನ್ಡ್‌ ಲೆದರ್‌ ಸೆಂಟರ್ಸ್‌ 


ರಿಟ್ಕಾನಿಂಗ್‌-ಕಂ- 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





(ಜೆ) ಪೋರ್‌ಮನ್‌, ತಗಡು ಮತ್ತು ವಿದ್ಯುಲ್ಲೇಪನ 
ತರಬೇತಿ ಕೇಂದ್ರ, ದಾವಣಗೆರೆ ಮತ್ತು ಜಮಖಂಡಿ 


ಜಂಟಿ ನಿರ್ದೇಶಕರು (ಅಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





(ಕೆ) ಮೇಲ್ವಿಚಾರಕ, ಇವರನ್ನು ಮಾದರಿ ಬಡಗಿ 
ಮತ್ತು ಕಮ್ಮಾರಿಕೆ ಕೇಂದ್ರಗಳ ಪೋರ್‌ಮನ್‌ನೆಂದು 
ಪದನಾಮೀಕರಿಸಲಾಗುತ್ತದೆ 


ಜಂಟಿ ನಿರ್ದೇಶಕರು 
(ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





ಮೈಸೂರು 


9 


4. ಬೋಧಕರುಗಳು, ಚಾಮರಾಜೇಂದ್ರ ತಾಂತ್ರಿಕ 
ಸಂಸ್ಥೆ, 
[a) 


ಜಂಟಿ ನಿರ್ದೇಶಕರು (ಆಡಳಿತ) 


ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ. 
ಮೈಸೂರು 
ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





5. (ಎ) ಸಹಾಯಕ ಬೋಧಕರುಗಳು, ಕುಶಲ 
ಕರ್ಮಿ ತರಬೇತಿ ಸಂಸ್ಥೆ 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕ್ಷಕರು, ಕುಶಲಕರ್ಮಿ ತರಬೇತಿ ಸಂಸ್ಥೆ 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 











ಸತ 
ತಾಂತ್ರಿಕ ಸಂಸ್ಥೆ 











(ಸಂಬಂಧಪಟ್ಟ) 
(ಬಿ) ಕಿರಿಯ ಬೋಧಕರುಗಳು ಚಾಮರಾಜೇಂದ್ರ ಪ್ರಾಂಶುಪಾಲರು ಮತ್ತು ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ (11) ರಿಂದ (iil) ಜಂಟಿ ನಿರ್ದೇಶಕರು 
ತಾಂತ್ರಿಕ ಸಂಸ್ಥೆ ಅಧೀಕ್ಷಕರು, ಚಾಮರಾಜೇಂದ್ರ (ಸಂಬಂಧಪಟ್ಟ) 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೦೩ 
(ಸಿ) ಸಹಾಯಕ ಬೋಧಕರುಗಳು ಮಕಮಲ್ಲು ಜಿಲ್ಲಾ ಪ್ರಭಾರದಲ್ಲಿರುವ ಜಿಲ್ಲಾ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು (11) ರಿಂದ (1111) ಜಂಟಿ ನಿರ್ದೇಶಕರು 


ಜಮಖಾನ ಕೇಂದ್ರ 


ಸಹಾಯಕ ನಿರ್ದೇಶಕರು 


(ಸಂಬಂಧಪಟ) 
ಲ 





(ಡಿ) ಸಹಾಯಕ ಬೋಧಕ, ಚಾಪೆ ನೇಯ್ಗೆ 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


& 
39 
(೫ 


ಭಾರದಲ್ಲಿರುವ ಸಹಾಯಕ ನಿರ್ದೇಶಕ 


(1) ರಿಂದ (viii 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 





(ಇ) ಆಪರೇಟರ್‌, ಇವರನ್ನು ಚನ್ನಪಟ್ಟಣದ 
ಸೀಸನಿಂಗ್‌ ಕಿಲ್ಪ್‌ನ ಸಹಾಯಕ ಬೋಧಕರೆಂದು 
ಪದನಾಮೀಕರಿಸಲಾಗುತ್ತದೆ. 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕ್ಷಕ, ಕುಶಲಕರ್ಮಿ ತರಬೇತಿ ಸಂಸ್ಥೆ 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(ಸಂಬಂಧಪಟ) 
ಲ 





(ಎಫ್‌) ಕುಶಲ ಬಡಗಿ 


(ಜಿ) ಕಮ್ಮಾರ 





ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕಕ, 
OY 
ಕೇಂದ್ರಗಳು 


ಮಾದರಿ ಬಡಗಿ ಮತ್ತು 


ಕಮಾರಿಕೆ 
ಶ್ರ 


(11) ರಿಂದ (1೪ಎ) 


ಜಿಲ್ಲೆಗಳ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 








ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(೪) ರಿಂದ (viii) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 








6. (ಎ) ಹಿರಿಯ ಕೈಗಾರಿಕಾ ಮೇಲ್ವಿಚಾರಕ 


(ಬಿ) ಕಿರಿಯ ಕೈಗಾರಿಕಾ ಮೇಲ್ವಿಚಾರಕ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲಾ ಕಚೇರಿಗಳಲ್ಲಿ ಹಿರಿಯ ಕೈಗಾರಿಕಾ 
ಮೇಲ್ವಿಚಾರಕ ಮತ್ತು ಕಿರಿಯ ಕೈಗಾರಿಕಾ 
ಮೇಲ್ವಿಚಾರಕರಿರುವ ಸಂದರ್ಭದಲ್ಲಿ ಜಂಟಿ 
ನಿರ್ದೇಶಕರು (ಆಡಳಿತ) 

ಕೇಂದ್ರ ಕಚೇರಿಯಲ್ಲಿ ಹಿರಿಯ 
ಮೇಲ್ವಿಚಾರಕರಿರುವ 
ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಕೈಗಾರಿಕಾ 
ಸಂದರ್ಭದಲ್ಲಿ ಜಂಟಿ 


(11) ರಿಂದ (1೪ಎ) 
(೪) ರಿಂದ (viii) 


(1) ರಿಂದ (viii) 


ಜಂಟಿ ನಿರ್ದೇಶಕರು (ಆಡಳಿತ) 
ನಿರ್ದೇಶಕರು 


ನಿರ್ದೇಶಕರು 





(ಸಿ) ಸಹಾಯಕ ಅಧೀಕ್ಷಕ, ಕುಶಲ ಕರ್ಮಿ ತರಬೇತಿ 


ಸಂಸ್ಥೆ, ನೆಲಮಂಗಲ 





ಜಂಟಿ ನಿರ್ದೇಶಕರು (ಆಡಳಿತ) 





ಜಂಟಿ ನಿರ್ದೇಶಕರು (ಆಡಳಿತ) 





ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 





(11) ರಿಂದ (ivಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 








೧೨೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








7 (ಎ) ಜಿಲ್ಲಾ ನೇಯ್ಗೆ ಮೇಲ್ವಿಚಾರಕರು 


(ಬಿ) ತಾಂತ್ರಿಕ ಸಂಘಟಕ (ಉಣ್ಣೆ ಸಂಸ್ಕರಣಾ ಯಂತ್ರ) 
ರಾಣೆಬೆನ್ನೂರು 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





(ಸಿ) ಮೇಲ್ವಿಚಾರಕ, ಕೈಮಗ್ಗ ಸಂಶೋಧನಾ ಮತ್ತು 
ವಿನ್ಯಾಸ ಕೇಂದ್ರ 


ಜಂಟಿ ನಿರ್ದೇಶಕರು (ಆಡಳಿತ) 


ಸಂಶೋಧನಾಧಿಕಾರಿ 
ಕೈಮಗ್ಗ ಸಂಶೋಧನಾ ಮತ್ತು ವಿನ್ಯಾಸ ಕೇಂದ್ರ 


ಜಂಟಿ ನಿರ್ದೇಶಕರು (ಆಡಳಿತ) 


(1) 


(iii) ರಿಂದ (viii) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ) 
ಲ 


ನಿರ್ದೇಶಕರು 





8. (ಎ) ಚಾಪೆ ನೇಯ್ಗೆ ಪ್ರಾತ್ಯಕ್ಷಿಕೆದಾರರು, ಸ್ತೀ 


ಮೆ 


ಅಧೀಕ್ಷಕರು, ಸ್ತೀ ಸಮಾಜಗಳು 


ಅಧೀಕ್ಷಕರು, ಸ್ತೀ ಸಮಾಜಗಳು 


(1) ರಿಂದ (viii 


ಜಂಟಿ ನಿರ್ದೇಶಕರು 











ಸಮಾಜಗಳು (ಸಂಬಂಧಪಟ್ಟ) 

(ಬಿ) ಬಟ್ಟೆ ಮುದ್ರಣ ಪ್ರಾತ್ಯಕ್ಷಿಕೆದಾರರು ಅಧೀಕ್ಷಕರು, ಸ್ತ್ರೀ ಸಮಾಜಗಳು, ಅಧೀಕ್ಷಕರು, ಸ್ತ್ರೀ ಸಮಾಜಗಳು (11) ರಿಂದ (1111) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 

(ಸಿ) ಮಹಿಳಾ ನೇಯ್ಗೆ ಪ್ರಾತ್ಯಕ್ಷಿಕೆದಾರರು ಅಧೀಕ್ಷಕರು, ಸ್ತ್ರೀ ಸಮಾಜಗಳು ಅಧೀಕ್ಷಕರು, ಸ್ತ್ರೀ ಸಮಾಜಗಳು (11) ರಿಂದ (1111) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 

9. ವಿಸ್ತರಣಾಧಿಕಾರಿ (ಕೈಗಾರಿಕೆಗಳು) ಜಂಟಿ ನಿರ್ದೇಶಕರು (ಆಡಳಿತ) ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (೪ಎ) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 

ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





10. ಪ್ರಧಾನ ಕರಕುಶಲಗಾರ, ಬಳಪದ ಕಲ್ಲಿನ ಕೆತ್ತನೆ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 























ಕೆಲಸ (ನಾರಾವಿ) (ಸಂಬಂಧಫಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
11. ಪರಿಶೋಧಕರು ಜಂಟಿ ನಿರ್ದೇಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 
12. ಡ್ರಾಫ್ಟ್ಸ್‌ಮನ್‌, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ | ಜಂಟಿ ನಿರ್ದೇಶಕರು (ಆಡಳಿತ) ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ | (1) ರಿಂದ (1೪ಎ) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ಜಂಟಿ ನಿರ್ದೆಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೦೫ 








13. ಡ್ರಾಫ್ಟ್ಸ್‌ಮನ್‌, ಕಾರ್ಮಿಕ ಮತ್ತು ಕೈಗಾರಿಕಾ 


ಸಂಸ್ಥೆ 
ಥಿ 


ಅಧೀಕ್ಷಕ ಇಂಜಿನಿಯರ್‌ 
(ಲೋಕೋಪಯೋಗಿ ಇಲಾಖೆ) 


ಜಂಟಿ ನಿರ್ದೇಶಕರು (ಆಡಳಿತ) 
ಅಧೀಕ್ಷಕ ಇಂಜಿನಿಯರ್‌ 


(11) ರಿಂದ (ivಎ) 
(೪) ರಿಂದ (viii) 


ನಿರ್ದೇಶಕರು 
ಮುಖ್ಯ ಇಂಜಿನಿಯರ್‌ 





14. ಮುದ್ರಣ ಸಹಾಯಕ ಮತ್ತು ಮೆಕ್ಯಾನಿಕ್‌, ಕೈಮಗ್ಗ 
ಸಂಶೋಧನಾ ಮತ್ತು ವಿನ್ಯಾಸ ಕೇಂದ್ರ 


ಜಂಟಿ ನಿರ್ದೇಶಕರು (ಆಡಳಿತ) 


ಸಂಶೋಧನಾಧಿಕಾರಿ 
(ಕೈಮಗ್ಗ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ) 


ಜಂಟಿ ನಿರ್ದೇಶಕರು (ಆಡಳಿತ) 


(1) 


(iii) ರಿಂದ (viii) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 


ನಿರ್ದೇಶಕರು 





15. ಮಹಿಳಾ ನೇಯ್ಗೆ ಮೇಲ್ವಿಚಾರಕರು, ಸ್ತೀ 
ಸಮಾಜಗಳು 


ಜಂಟಿ ನಿರ್ದೇಶಕರು (ಆಡಳಿತ) 


ಅಧೀಕ್ಷಕರು, ಸ್ತೀ ಸಮಾಜಗಳು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





16. ಫಿಟ್ಟರ್‌-ಕ೦-ವೆಲ್ದರ್‌ 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕ್ಷಕರು, ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ 
ಕೇಂದ್ರ 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಗಳ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 





17. ಬಡಗಿ ಸಹಾಯಕರು, ಮಾದರಿ ಬಡಗಿ ಮತ್ತು 
ಕಮ್ಮಾರಿಕೆ ಕೇಂದ್ರಗಳು 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕ್ಷಕರು, ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ 
ಕೇಂದ್ರ 


ಜಿಲ್ಲೆಗಳ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(ಸಂಬಂಧಪಟ) 
ಉಲ 





18. ಫಿಟ್ಟರ್‌ಗಳು, ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ 
ಕೇಂದ್ರ 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 


ಅಧೀಕ್ಷಕರು, ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ 
ಕೇಂದ್ರ 
ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 




















(ಸಂಬಂಧಪಟ್ಟ) 
19. ನೂಲು ಪರಿವೀಕ್ಷಕರು ಸೇರಿದಂತೆ ನೇಯ್ಗೆ ಜಿಲ್ಲೆಯ ಪ್ರಭಾರದಲ್ಲಿರುವ ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (111) ಜಂಟಿ ನಿರ್ದೇಶಕರು 
ಪ್ರಾತ್ಯಕ್ಷಿಕೆದಾರರು ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 








೧೨೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 











20. ಸಹಾಯಕ ಫೋರ್‌ಮನ್‌, ತೆಂಗಿನ ನಾರು | ಜಿಲ್ಲೆಯ ಪ್ರಭಾರದಲ್ಲಿರುವ | ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ (1) ರಿಂದ (viii ಜಂಟಿ ನಿರ್ದೇಶಕರು 
ಕಾರಾನೆ, ಹೊನ್ನಾವರ ಸಹಾಯಕ ನಿರ್ದೇಶಕರು ನಿರ್ದೇಶಕರು (ಸಂಬಂಧಪಟ್ಟ) 
21. ಯಾಂತಿಕ ಸಹಾಯಕರೂ ಸೇರಿದಂತೆ ತಾಂತಿಕ ಜಂಟಿ ನಿರ್ದೇಶಕರು (ಆಡಳಿತ) ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (೪ಎ) ಜಂಟಿ ನಿರ್ದೇಶಕರು 
ಸಹಾಯಕರು, ಉಣ್ಣೆ ಸಂಸ್ಕರಣೆ ಕೇಂದ್ರ, (ಸಂಬಂಧಪಟ್ಟ) 
ರಾಣೆಬೆನ್ನೂರು ಜಂಟಿ ನಿರ್ದೇಶಕರು (ಆಡಳಿತ) (1) ರಿಂದ (1111) ನಿರ್ದೇಶಕರು 





22. ಮ್ಯಾನೇಜರ್‌, ಸರ್ಕಾರಿ ಉಣ್ಣೆ ನೂಲುವ ಕೇಂದ್ರ, 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 





ಕೋಲಾರ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 

23. ಗುಣಮಟ್ಟ ಗುರುತು ಪರಿವೀಕ್ಷಕರು ಜಂಟಿ ನಿರ್ದೇಶಕರು (ಆಡಳಿತ) ಪ್ರಾಂಶುಪಾಲರು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ. (11) ರಿಂದ (1೪ಎ) ಜಂಟಿ ನಿರ್ದೇಶಕರು 
ಮೈಸೂರು (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





24. ನೇಯ್ಗೆ ಮೇಲ್ವಿಚಾರಕರು, ಸರ್ಕಾರಿ ಉಣ್ಣೆ 
ನೂಲುವ ಕೇ೦ದ್ರ, ಕೋಲಾರ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





25. ತಾಂತ್ರಿಕ ಸಹಾಯಕ, ಗುಣಮಟ್ಟ ಗುರುತು 
ಕೇಂದ್ರ 


ಜಂಟಿ ನಿರ್ದೇಶಕರು 
(ಆಡಳಿತ) 


ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ. 
ಮೈಸೂರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





26. ಬೋಧಕ, ಗೊಂಬೆ ಮತ್ತು ಆಟದ ಸಾಮಾನುಗಳ 
ಗುರುತು ಕೇಂದ್ರ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





27. ಸಹಾಯಕ ಪರಿವೀಕ್ಷಕರು, ಗೊ೦ಬೆಗಳು ಮತ್ತು 
ಆಟದ ಸಾಮಾನುಗಳ ಕೇಂದ್ರ 








ಜಿಲ್ಲೆಗಳ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 





ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 





(1) ರಿಂದ (viii 





ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೦೭ 








28. ಕಲಾಕಾರ, ಗೊಂಬೆ ಮತ್ತು ಆಟದ ಸಾಮಾನುಗಳ 
ಕೇಂದ್ರ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





29. ಪೋರ್‌ಮನ್‌, ಉತ್ಪಾದನೆ ಹಾಗೂ ಸೇವಾ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 








ಕೇಂದ್ರ (ಚರ್ಮ) (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 

30. ಯಂತ್ರಚಾಲಕರು, ಉತ್ಪಾದನೆ ಹಾಗೂ ಸೇವಾ | ಜಿಲ್ಲೆಯ ಪ್ರಭಾರದಲ್ಲಿರುವ ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (111) ಜಂಟಿ ನಿರ್ದೇಶಕರು 

ಕೇಂದ್ರ (ಚರ್ಮ) ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 

31. ಮೆಕ್ಕಾನಿಕ, ರೀರೋಲಿಂಗ್‌ ಅಂಡ್‌ ರೀ | ಜಿಲ್ಲೆಯ ಪ್ರಭಾರದಲ್ಲಿರುವ ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (111) ಜಂಟಿ ನಿರ್ದೇಶಕರು 

ಟ್ಯಾನಿಂಗ್‌ ಸೆಂಟರ್ಸ್‌ ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 





32. (ಎ) ಬೋಧಕರು, ಕೃಷಿ ಯಂತ್ರೋಪಕರಣಗಳ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಗಳ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (1೪ಎ) 


ಜಂಟಿ ನಿರ್ದೇಶಕರು 





ಮತ್ತು ಸೇವಾ ಕೇಂದ್ರ 

(ಡಿ) ಮೆಕ್ಕಾನಿಕರುಗಳು, ತರಬೇತಿ ಹಾಗೂ ಸೇವಾ 
ಕೇಂದ್ರ, ಗೌರಿಬಿದನೂರು ಮತ್ತು ಹುಮ್ನಾಬಾದ್‌ 

(ಇ) ಕುಶಲ ಕೆಲಸಗಾರ, ತಗಡು ಮತ್ತು ವಿದ್ಯುತ್‌ 
ಲೇಪನ ಕೇಂದ್ರ 


ಕೇಂದ್ರ (ಸಂಬಂಧಪಟ್ಟ) 
(ಬಿ)ಬೋಧಕರು, ತಗಡು ಮತ್ತು ವಿದ್ಯುತ್‌ 

ಲೇಪನ ಕೇಂದ್ರ 

(ಸಿ) ಮೆಕ್ಕಾನಿಕ್‌ಗಳು, ಯಾಂತ್ರಿಕ ಕಾರ್ಯಾಗಾರ ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





33. ಅಂಗಡಿ ಸಹಾಯಕ, ಸಣ್ಣ ಪ್ರಮಾಣದ ಕೈಗಾರಿಕಾ 
ಕೇಂದ್ರಗಳು 








ಜಂಟಿ ನಿರ್ದೇಶಕರು (ಆಡಳಿತ) 





ಫೋರ್‌ಮನ್‌ (ಅಧೀಕ್ಷಕನೆಂದು 
ಪದನಾಮೀಕರಿಸಲಾಗುತ್ತದೆ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 





(1) 


(11) ರಿಂದ (1೪ಎ) 


(೪) ರಿಂದ (viii) 





ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 
(ಸಂಬಂಧಪಟ್ರ) 
ನಿರ್ದೇಶಕರು 








೧೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 














34. ಅಧೀಕ್ಷಕರು, ಕೇ೦ದ್ರ ಕಚೇರಿ ನಿರ್ದೇಶಕರು ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
35 (ಎ) ಅಧೀಕ್ಷಕರು, ಕೈಗಾರಿಕಾ ಸಂಸ್ಥೆಗಳ ನಿರ್ದೇಶಕರು ಕಾರ್ಯದರ್ಶಿ, ಕೈ.ಸಂ.ವ್ಯಮಂ. (೪) ರಿಂದ (viii) ನಿರ್ದೇಶಕರು 
ವ್ಯವಸ್ಥಾಪಕ ಮಂಡಳಿ ನಿರ್ದೇಶಕರು (1) ರಿಂದ (viii) ಸರ್ಕಾರ 
(ಬಿ) ಅಧೀಕ್ಷಕರು (ಲೆಕ್ಕ ಪರಿಶೋಧನೆ) ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (ivಎ) ನಿರ್ದೇಶಕರು 
ಇಲಾಖೆ 
ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ (೪) ರಿಂದ (viii) ಸರ್ಕಾರ 











ಸಂಸ್ಥೆ ಮೈಸೂರು 
ಭಿ 


ಜಂಟಿ ನಿರ್ದೇಶಕರು (ಆಡಳಿತ) 


ನಿರ್ದೇಶಕರು 


(111) ರಿಂದ (1೪ಎ) 


(೪) ರಿಂದ (viii) 


(ಸಿ) ಮ್ಯಾನೇಜರ್‌, ದಸರಾ ವಸ್ತು ಪ್ರದರ್ಶನ ಸಮಿತಿ ನಿರ್ದೇಶಕರು ಕಾರ್ಯದರ್ಶಿ, ದಸರಾ ವಸ್ತು ಪ್ರದರ್ಶನ ಸಮಿತಿ (11) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (111) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
(ಡಿ) ಮಾರಾಟಗಾರ, ಚಾಮರಾಜೇಂದ್ರ ತಾಂತ್ರಿಕ | ನಿರ್ದೇಶಕರು ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ | (1) ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 


ನಿರ್ದೇಶಕರು 


ಸರ್ಕಾರ 





(ಇ) ಆಂತರಿಕ ಲೆಕ್ಕಪರಿಶೋಧಕ, ಚಾಮರಾಜೇಂದ್ರ 


ನಿಯಂತ್ರಕರು, ರಾಜ್ಯ ಲೆಕ್ಷಪತ್ರ 


ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ 


(11) ರಿಂದ (1೪ಎ) 


ಜಂಟಿ ನಿರ್ದೇಶಕರು 








(ನಾಗರಿಕ ಸರಬರಾಜು) 





(ಆಡಳಿತ) 











$ ೪ 

ತಾಂತ್ರಿಕ ಸಂಸ್ಥೆ, ಮೈಸೂರು ಇಲಾಖೆ (ಸಂಬಂಧಪಟ್ಟ) 
ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ (೪) ರಿಂದ (viii) ಸರ್ಕಾರ 

(ಎಫ್‌) ಮುಖ್ಯ ಗುಮಾಸ್ತ ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೦೯ 
(ಜಿ) ಶೀಘ್ರಲಿಪಿಗಾರ, ಕೇಂದ್ರ ಕಚೇರಿ ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 
(ಆಡಳಿತ) 

(ಹೆಚ್‌) ಗಂಥಪಾಲಕರು ಜಂಟಿ ನಿರ್ದೇಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 

(ಐ) ಕೈ.ಸಂ.ವ್ಯಮಂ.ಯಲ್ಲಿ ಶೀಘ್ರಲಿಪಿಗಾರ ಜಂಟಿ ನಿರ್ದೇಶಕರು (ಆಡಳಿತ) ಕಾರ್ಯದರ್ಶಿ, ಕೈ.ಸಂ.ವ್ಯಮಂ (11) ರಿಂದ (11ಎ) ನಿರ್ದೇಶಕರು 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 

ಬೆರಳಚ್ಚುಗಾರರು: 

36. (1 ಕೇಂದ್ರ ಕಚೇರಿ ಬೆರಳಚ್ಚುಗಾರರು ಜಂಟಿ ನಿರ್ದೇಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 

(1) ಪ್ರಾಜೆಕ್ಟ್‌ ಕಚೇರಿ ಬೆರಳಚ್ಚುಗಾರರು ಜಂಟಿ ನಿರ್ದೇಶಕರು (ಆಡಳಿತ) ಪ್ರಾಜೆಕ್ಟ್‌ ಅಧಿಕಾರಿ (11) ರಿಂದ (ivಎ) ಜಂಟಿ ನಿರ್ದೇಶಕರು 
(ಸಂಬಂಧಫಟ್ಟ) 

ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





(111) ಬೆರಳಚ್ಚುಗಾರರು, ಚಾಮರಾಜೇಂದ್ರ ತಾಂತ್ರಿಕ 


ಸಂಸ್ಥೆ ಮೈಸೂರು 
ಭ್‌ 


ಜಂಟಿ ನಿರ್ದೇಶಕರು (ಆಡಳಿತ) 


ಪ್ರಾಂಶುಪಾಲರು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, 
ಮೈಸೂರು 
ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಫಟ್ಟ) 
ನಿರ್ದೇಶಕರು 





(11) ಬೆರಳಚ್ಚುಗಾರರು, ದಸರಾ ವಸ್ತು ಪ್ರದರ್ಶನ 
ಸಮಿತಿ, ಮೈಸೂರು 


ಜಂಟಿ ನಿರ್ದೇಶಕರು (ಆಡಳಿತ) 


ಕಾರ್ಯದರ್ಶಿ (ದಸರಾ ವಸ್ತು ಪ್ರದರ್ಶನ ಸಮಿತಿ) 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





(೪) ಬೆರಳಚ್ಚುಗಾರರು, ಜಿಲ್ಲೆಯ ಸಹಾಯಕ 
ನಿರ್ದೇಶಕರ ಕಚೇರಿ 








ಜಂಟಿ ನಿರ್ದೇಶಕರು (ಆಡಳಿತ) 





ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 





(11) ರಿಂದ (1೪ಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 








೧೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








(೪1) ಸಣ್ಣ ಪ್ರಮಾಣದ ಕೈಗಾರಿಕಾ ಘಟಕಗಳ 
ಬೆರಳಚ್ಚುಗಾರರು 


ಜಂಟಿ ನಿರ್ದೇಶಕರು (ಆಡಳಿತ) 


ಅಧೀಕ್ಷಕರು/ ಪೋರ್‌ಮನ್‌ 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(1) 


(111) ರಿಂದ (1೪ಎ) 


(೪) ರಿಂದ (viii) 


ಜಿಲ್ಲೆಯ ಪ್ರಭಾರದಲ್ಲಿರುವ 
ಸಹಾಯಕ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 


ನಿರ್ದೇಶಕರು 





(೪11) ಜೇನು ಕೃಷಿ ಅಧಿಕಾರಿ ಮತ್ತು ಕೃಷಿ ಅಭಿವೃದ್ಧಿ 


ಜಂಟಿ ನಿರ್ದೇಶಕರು (ಆಡಳಿತ) 


ಜೇನು ಕೃಷಿ ಅಧಿಕಾರಿ/ ಕೃಷಿ ಅಭಿವೃದ್ದಿ ಅಧಿಕಾರಿ 


(11) ರಿಂದ (1೪ಎ) 


ಜಂಟಿ ನಿರ್ದೇಶಕರು 





ಲ ಲ ಲ" 
ಇಲಾಖೆ ಬೆರಳಚ್ಚುಗಾರರು (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(೪111) ಕೈ.ಸಂ.ವ್ಯಮಂ. ಕಾರ್ಯದರ್ಶಿಯವರ ಜಂಟಿ ನಿರ್ದೇಶಕರು (ಆಡಳಿತ) ಕಾರ್ಯದರ್ಶಿ, ಕೈ.ಸಂ.ವ್ಯಮಂ. (11) ರಿಂದ (ivಎ) ನಿರ್ದೇಶಕರು 
ಕಚೇರಿಯ ಬೆರಳಚ್ಚುಗಾರರು 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





(00 ಬೆರಳಚ್ಚುಗಾರರು, ಕೈಮಗ್ಗ ಸಂಶೋಧನಾ 


ಜಂಟಿ ನಿರ್ದೇಶಕರು (ಆಡಳಿತ) 


ಸಂಶೋಧನಾಧಿಕಾರಿ, ಕೈಮಗ್ಗ ಸಂಶೋಧನೆ ಮತ್ತು 


(1) 


ಜಂಟಿ ನಿರ್ದೇಶಕರು 








ಅಕೌಂಟೆಂಟ್‌- ಹಾಗೂ- ಉಗ್ರಾಣ ಪಾಲಕ ಮತ್ತು 
ಸಂಕಲನ ಸಹಾಯಕ ಮತ್ತು 
ಅಕೌಂಟೆಂಟ್‌ರನ್ನೊಳಗೊಂಡಂತೆ ಪ್ರಥಮ ದರ್ಜೆ 
ಸಹಾಯಕರು 

















ವಿನ್ಯಾಸ ಕೇಂದ್ರ ವಿನ್ಯಾಸ ಕೇಂದ್ರ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (111) ರಿಂದ (viii) ನಿರ್ದೇಶಕರು 
37. ಲೆಕ್ಕ ಪರಿಶೋಧಕರು ನಿಯಂತ್ರಕ, ರಾಜ್ಯ ಲೆಕ್ಕಪತ್ರ ಜಂಟಿ ನಿರ್ದೇಶಕರು (ಆಡಳಿತ) (ii) ರಿಂದ (1೪ಎ) ನಿರ್ದೇಶಕರು 
ಇಲಾಖೆ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ (1) ರಿಂದ (viii ಸರ್ಕಾರ 
38. ಅಕೌಂಟೆಂಟ್‌ ಮತ್ತು ಪ್ರಥಮ ದರ್ಜೆ ಜಂಟಿ ನಿರ್ದೇಶಕರು (ಆಡಳಿತ) ಪ್ರಾಜೆಕ್ಟ್‌ ಅಧಿಕಾರಿ (11) ರಿಂದ (ivಎ) ಜಂಟಿ ನಿರ್ದೇಶಕರು 
ಸಹಾಯಕರು, ಪ್ರಾಜೆಕ್ಟ್‌ ಕಚೇರಿಗಳು (ಸಂಬಂಧಪಟ್ಟ) 
39. ಅಕೌಂಟೆಂಟ್‌- ಹಾಗೂ- ನಗದು ಗುಮಾಸ್ತ. ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೧೧ 
() ಪ್ರಥಮ ದರ್ಜೆ ಸಹಾಯಕರು, ಕೇಂದ್ರ | ಜಂಟಿ ನಿರ್ದೇಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 
ಕಚೇರಿ 
(1) ಜೇನು ಕೃಷಿ ಕಚೇರಿ ಮತ್ತು ಕೃಷಿ ಅಭಿವೃದ್ಧಿ ಜಂಟಿ ನಿರ್ದೇಶಕರು (ಆಡಳಿತ) ಜೇನು ಕೃಷಿಕ/ (11) ರಿಂದ (ivಎ) ಜಂಟಿ ನಿರ್ದೇಶಕರು 
ಅಧಿಕಾರಿಗಳ ಕಚೇರಿಯ ಪ್ರಥಮ ದರ್ಜೆ ಕೃಷಿ ಅಭಿವೃದ್ಧಿ ಅಧಿಕಾರಿ (ಸಂಬಂಧಪಟ್ಟ) 
ಸಹಾಯಕರು 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(111) ಪ್ರಥಮ ದರ್ಜೆ ಸಹಾಯಕರು ಮತ್ತು ಜಂಟಿ ನಿರ್ದೇಶಕರು (ಆಡಳಿತ) ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ (11) ರಿಂದ (1೪ಎ) ಜಂಟಿ ನಿರ್ದೇಶಕರು 
ಸಂಕಲನ ಸಹಾಯಕರು ಚಾಮರಾಜೇಂದ್ರ ತಾಂತ್ರಿಕ (ಸಂಬಂಧಪಟ್ಟ) 
ಸಂಸ್ಥೆ, ಮೈಸೂರು ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (wiil ನಿರ್ದೇಶಕರು 
(iv) ಕುಶಲಕರ್ಮಿ ತರಬೇತಿ ಸಂಸ್ಥೆಗಳು ಮತ್ತು ಜಂಟಿ ನಿರ್ದೇಶಕರು (ಆಡಳಿತ) ಅಧೀಕ್ಷಕರು/ ಪೋರ್‌ಮನ್‌ (11) ಜಿಲ್ಲೆಯ ಪ್ರಭಾರದಲ್ಲಿರುವ 


ಮಾದರಿ ಬಡಗಿ ಮತ್ತು ಕಮ್ಮಾರಿಕೆ ಕೇಂದ್ರಗಳು ಮತ್ತು 
ಸಣ್ಣ ಪ್ರಮಾಣದ ಕೈಗಾರಿಕಾ ಘಟಕಗಳ ಪ್ರಥಮ 
ದರ್ಜೆ ಸಹಾಯಕರು, ಅಕೌಂಟೆಂಟ್‌- ಹಾಗೂ- 
ನಗದು ಗುಮಾಸ್ತರು ಮತ್ತು ಅಕೌಂಟೆಂಟ್‌- ಹಾಗೂ- 


ಉಗ್ರಾಣಪಾಲಕ 


ಸಹಾಯಕ ನಿರ್ದೇಶಕರು 





ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 





ಜಂಟಿ ನಿರ್ದೇಶಕರು (ಆಡಳಿತ) 


(೪) ರಿಂದ (viii) 


ನಿರ್ದೇಶಕರು 





(1) ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ 
ನಿರ್ದೇಶಕರ ಕಚೇರಿ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





(೪) ಅಕೌಂಟೆಂಟ್‌, ದಸರಾ ವಸ್ತು ಪ್ರದರ್ಶನ 


ಜಂಟಿ ನಿರ್ದೇಶಕರು (ಆಡಳಿತ) 


ಕಾರ್ಯದರ್ಶಿ, ದಸರಾ ವಸ್ತು ಪ್ರದರ್ಶನ ಸಮಿತಿ 


(11) ರಿಂದ (1೪ಎ) 


ಜಂಟಿ ನಿರ್ದೇಶಕರು 




















ಕಾರ್ಯಾಲಯ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(೪11) ಕೈ.ಸಂ.ವ್ಯಮಂ. ಪ್ರಥಮ ದರ್ಜೆ ಸಹಾಯಕ ಜಂಟಿ ನಿರ್ದೇಶಕರು (ಆಡಳಿತ) ಕಾರ್ಯದರ್ಶಿ, ಕೈ.ಸಂ.ವ್ಯಮಂ. (11) ರಿಂದ (ivಎ) ಜಂಟಿ ನಿರ್ದೆಶಕರು 
(ಸಂಬಂಧಪಟ್ರ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 








೧೨೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 























ಸಹಾಯಕರು 


(೪11) ಕೈಮಗ್ಗ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ | ಜಂಟಿ ನಿರ್ದೇಶಕರು (ಆಡಳಿತ) ಸಂಶೋಧನಾಧಿಕಾರಿ (11) ಜಂಟಿ ನಿರ್ದೇಶಕರು 
ಪ್ರಥಮ ದರ್ಜೆ ಸಹಾಯಕರು ಕೈಮಗ್ಗ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (111) ರಿಂದ (viii) ನಿರ್ದೇಶಕರು 
40. ಉಗ್ರಾಣ ಪಾಲಕರು- ಹಾಗೂ- ಗುಮಾಸ್ತರು, 
ಗುಮಾಸ್ತರು- ಹಾಗೂ- ಬೆರಳಚ್ಚುಗಾರರು, 
ಮಾರಾಟಗಾರ, ಮಾರಾಟ ಸಹಾಯಕಿ ಮತ್ತು 'ಗೈಡ್‌' 
ಒಳಗೊಂಡಂತೆ ದ್ವಿತೀಯ ದರ್ಜೆ ಸಹಾಯಕರು 
(1) ಮುಖ್ಯ ಕಚೇರಿ ದ್ವಿತೀಯ ದರ್ಜೆ | ಜಂಟಿ ನಿರ್ದೇಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 





(1) ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ 


ಸಹಾಯಕಿ, ಚಾಮರಾಜೇಂದ್ರ ತಾಂತ್ರಿಕ ಶಿಕ್ಷಣ ಸಂಸ್ಥೆ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಂಟಿ ನಿರ್ದೇಶಕರು (ಆಡಳಿತ) 


ಪ್ರಾಂಶುಪಾಲರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





(iii) ಗೈಡ್‌, ದಸರಾ ವಸ್ತು ಪ್ರದರ್ಶನ ಸಮಿತಿ 


ಜಂಟಿ ನಿರ್ದೇಶಕರು (ಆಡಳಿತ) 


ಕಾರ್ಯದರ್ಶಿ, ದಸರಾ ವಸ್ತು ಪ್ರದರ್ಶನ ಸಮಿತಿ 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





(1೪) ದ್ವಿತೀಯ ದರ್ಜೆ ಸಹಾಯಕರು, ಪ್ರಾಜೆಕ್ಟ್‌ 
ಕಚೇರಿಗಳು 


ಜಂಟಿ ನಿರ್ದೇಶಕರು (ಆಡಳಿತ) 


ಪ್ರಾಜೆಕ್ಟ್‌ ಅಧಿಕಾರಿ 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ನಿರ್ದೇಶಕರು 





(೪) ದ್ವಿತೀಯ ದರ್ಜೆ ಸಹಾಯಕರು, ಜೇನು ಕೃಷಿ 
ಅಧಿಕಾರಿ, ಕೃಷಿ ಅಭಿವೃದ್ದಿ ಅಧಿಕಾರಿಗಳ ಕಚೇರಿ 








ಜಂಟಿ ನಿರ್ದೇಶಕರು (ಆಡಳಿತ) 





ಜೇನು ಕೃಷಿ ಅಧಿಕಾರಿ/ ಕೃಷಿ ಅಭಿವೃದ್ಧಿ ಅಧಿಕಾರಿ 


ಜಂಟಿ ನಿರ್ದೇಶಕರು 





(11) ರಿಂದ (1೪ಎ) 


(೪) ರಿಂದ (viii) 





ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೧೩ 








(೪1) ಉಗ್ರಾಣ ಪಾಲಕ- ಹಾಗೂ- ಗುಮಾಸ್ತರು 
ಮತ್ತು ಗುಮಾಸ್ತರು- ಹಾಗೂ- ಬೆರಳಚ್ಚುಗಾರರು, 


ಜಂಟಿ ನಿರ್ದೇಶಕರು (ಆಡಳಿತ) 


ಅಧೀಕ್ಷಕ/ ಪೋರ್‌ಮನ್‌ 


(1) 


ನಿರ್ದೇಶಕ ಜಿಲ್ಲೆಯ ಪ್ರಭಾರ 


ದಲ್ಲಿರುವ ಸಹಾಯಕ 








ಕುಶಲ ಕರ್ಮಿ ತರಬೇತಿ ಸಂಸ್ಥೆ, ಮಾದರಿ ಬಡಗಿ ನಿರ್ದೇಶಕರು 
ವೃತ್ತಿ ಮತ್ತು ಕಮ್ಮಾರಿಕೆ ಕೇಂದ್ರ ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (11) ರಿಂದ (19ಎ) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(೪11) ದ್ವಿತೀಯ ದರ್ಜೆ ಸಹಾಯಕ, ಜಿಲ್ಲೆಯ | ಜಂಟಿ ನಿರ್ದೇಶಕರು (ಆಡಳಿತ) ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು | (1) ರಿಂದ (೪ಎ) ಜಂಟಿ ನಿರ್ದೇಶಕರು 
ಸಹಾಯಕ ನಿರ್ದೇಶಕರ ಕಚೇರಿ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(೪11) ದ್ವಿತೀಯ ದರ್ಜೆ ಸಹಾಯಕರು, ಜಂಟಿ ನಿರ್ದೇಶಕರು (ಆಡಳಿತ) ಕಾರ್ಯದರ್ಶಿ ಕೈ.ಸಂ.ವ್ಯಮಂ. (11) ರಿಂದ (ivಎ) ನಿರ್ದೇಶಕರು 
ಕೈ.ಸಂ.ವ್ಯಮಂ. ಕಾರ್ಯಾಲಯ ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (೪11) ನಿರ್ದೇಶಕರು 





ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರಗಳು 


(00 ದ್ವಿತೀಯ ದರ್ಜೆ ಸಹಾಯಕರು, ಕೈಮಗ್ಗ 


ಜಂಟಿ ನಿರ್ದೇಶಕರು (ಆಡಳಿತ) 


ಸಂಶೋಧನಾಧಿಕಾರಿ, ಕೈಮಗ್ಗ ಸಂಶೋಧನೆ ಮತ್ತು 
ವಿನ್ನಾಸ ಕೇಂದ್ರ 


(1) 


ಜಂಟಿ ನಿರ್ದೇಶಕರು 


(ಸಂಬಂಧಪಟ್ಟ) 





ಜಂಟಿ ನಿರ್ದೇಶಕರು (ಆಡಳಿತ) 


(iii) ರಿಂದ (viii) 


ನಿರ್ದೇಶಕರು 





(x) ದ್ವಿತೀಯ ದರ್ಜೆ ಸಹಾಯಕ, ಕೋಲಾರ 


ಜಂಟಿ ನಿರ್ದೇಶಕರು (ಆಡಳಿತ) 


ಜಿಲ್ಲೆಯ ಪ್ರಭಾರದಲ್ಲಿರುವ ಸಹಾಯಕ ನಿರ್ದೇಶಕರು 


(11) ರಿಂದ (ivಎ) 


ಜಂಟಿ ನಿರ್ದೇಶಕರು 











ಸರಬರಾಜು) 

















ಉಣ್ಣೆ ನೂಲುವ ಕೇಂದ್ರ ಮತ್ತು ಉಣ್ಣೆ ಸಂಸ್ಕರಣ (ಸಂಬಂಧಪಟ್ಟ) 
ಕೇಂದ್ರ ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
(x1) ದ್ವಿತೀಯ ದರ್ಜೆ ಸಹಾಯಕರು, ಮಹಿಳಾ ಜಂಟಿ ನಿರ್ದೇಶಕರು (ಆಡಳಿತ) ಅಧೀಕ್ಷಕರು, ಸ್ತ್ರೀ ಸಮಾಜಗಳು (11) ರಿಂದ (1೪ಎ) ಜಂಟಿ ನಿರ್ದೇಶಕರು 
ನೇಯ್ಗೆ ಮೇಲ್ವಿಚಾರಕರ ಕಚೇರಿ (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 
41. ಪ್ರಥಮ ದರ್ಜೆ ಪರಿವೀಕ್ಷಕರು (ನಾಗರಿಕ | ನಿರ್ದೇಶಕರು ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (ivಎ) ನಿರ್ದೇಶಕರು 
ಸರಬರಾಜು) 
ನಿರ್ದೇಶಕರು (ಆಡಳಿತ) (೪) ರಿಂದ (viii) ಸರ್ಕಾರ 
42. ದ್ವಿತೀಯ ದರ್ಜೆ ಪರಿವೀಕ್ಷಕರು (ನಾಗರಿಕ | ಜಂಟಿ ನಿರ್ದೆಶಕರು (ಆಡಳಿತ) ಜಂಟಿ ನಿರ್ದೇಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 




















೧೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

43, ಸಹಾಯಕ ಪರಿವೀಕ್ಷಕರು (ನಾಗರಿಕ | ಜ೦ಟಿ ನಿರ್ದೆಶಕರು (ಆಡಳಿತ) ಜಂಟಿ ನಿರ್ದೆಶಕರು (ಆಡಳಿತ) (11) ರಿಂದ (1111) ನಿರ್ದೇಶಕರು 

ಸರಬರಾಜು) 

44. ಜೇನು ಸಾಕಣೆ ಸಂಘಟಕರು ಮತ್ತು ತಾಂತ್ರಿಕ ಜಂಟಿ ನಿರ್ದೆಶಕರು (ಆಡಳಿತ) ಕೃಷಿ ಅಭಿವೃದ್ಧಿ ಅಧಿಕಾರಿ/ ಜೇನು ಕೃಷಿ ಅಧಿಕಾರಿ (11) ರಿಂದ (ivಎ) ಜಂಟಿ ನಿರ್ದೇಶಕರು 

ಸಹಾಯಕ- ಹಾಗೂ-ಬೋಧಕ ದರ್ಜೆ ರೂ. -- (ಸಂಬಂಧಪಟ್ಟ) 

ಇವರನ್ನೂ ಒಳಗೊಂಡಂತೆ ಹಿರಿಯ ಜೇನು ಸಾಕಣೆ ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 

ಸಂಘಟಕರು 

45. ಹಿರಿಯ ಜೇನು ಸಾಕಣೆ ಪ್ರಾತ್ಯಕ್ಷಿಕೆದಾರರು ಗ್ರೇಡ್‌ | ಜಂಟಿ ನಿರ್ದೇಶಕರು (ಆಡಳಿತ) ಜೇನು ಕೃಷಿ ಅಧಿಕಾರಿ (11) ರಿಂದ (1೪ಎ) ಜಂಟಿ ನಿರ್ದೆಶಕರು 

ರೂ. ---- (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (೪) ರಿಂದ (viii) ನಿರ್ದೇಶಕರು 





46. ಜೇನು ಸಾಕಣೆದಾರರು ಗ್ರೇಡ್‌ ರೂ.80-150 
ಸೇರಿದಂತೆ ಜೇನುಸಾಕಣೆ ಪ್ರಾತ್ಯಕ್ಷಿಕೆದಾರರು 


ಜಂಟಿ ನಿರ್ದೇಶಕರು (ಆಡಳಿತ) 


ಜೇನು ಕೃಷಿ ಅಧಿಕಾರಿ/ ಕೃಷಿ ಅಭಿವೃದ್ಧಿ ಅಧಿಕಾರಿ 


ಜಂಟಿ ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


(೪) ರಿಂದ (viii) 


ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 


ನಿರ್ದೇಶಕರು 





47, ಟರ್‌ನರ್‌ ಮತ್ತು ಹೆಲ್ಬರ್‌ ಒಳಗೊಂಡಂತೆ 


ಜಿಲ್ಲೆಯ ಪ್ರಭಾರದಲ್ಲಿರುವ 


ಜಿಲ್ಲೆಯ ಪ್ರಭಾರದಲ್ಲಿರುವ 


(1) ರಿಂದ (viii 


ಜಂಟಿ ನಿರ್ದೇಶಕರು 





























ಚಾರ್ಜ್‌ಮನ್‌, ಬಿದರಿ ಸಾಮಾನುಗಳ ಸಾಮಾನ್ಯ ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 
ಸೌಲಭ್ಯ ಕೇಂದ್ರ, ಬೀದರ್‌ 
48. ಕೈಗಾರಿಕಾ ಉತ್ತೇಜನಾಧಿಕಾರಿ ನಿರ್ದೇಶಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ | (1) ರಿಂದ (11) ನಿರ್ದೇಶಕರು 
ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
49. ಆರ್ಥಿಕ ಪರಿಶೋಧಕರು ನಿರ್ದೇಶಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ (11) ರಿಂದ (111ಎ) ನಿರ್ದೇಶಕರು 
ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
50. ಪರಿವೀಕ್ಷಕ, ಗುಣಮಟ್ಟ ಗುರುತು ಯೋಜನೆ ನಿರ್ದೇಶಕರು ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ (10) ರಿಂದ (11ಎ) ನಿರ್ದೇಶಕರು 
ಇಲಾಖೆ 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೧೫ 








51. ಉಣ್ಣೆ ನೇಯ್ಲೆ ಸಹಾಯಕ 
ಣಿ [a 


ಜಂಟಿ ನಿರ್ದೇಶಕರು 


ಉಪ-ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(11) ರಿಂದ (1೪ಎ) 
(೪) ರಿಂದ (viii) 


ಜಂಟಿ ನಿರ್ದೇಶಕರು 
ನಿರ್ದೇಶಕರು 





52. ನೂಲು ಸಹಾಯಕ 


ಜಂಟಿ ನಿರ್ದೇಶಕರು 


ಉಪ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


(11) ರಿಂದ (ivಎ) 
(೪) ರಿಂದ (viii) 


ಜಂಟಿ ನಿರ್ದೇಶಕರು 
ನಿರ್ದೇಶಕರು 





53. ತೆಂಗು ನಾರು ಮೇಲ್ವಿಚಾರಕ 





ಜಂಟಿ ನಿರ್ದೇಶಕರು (ಆಡಳಿತ) 








ಸಹಾಯಕ ನಿರ್ದೇಶಕರು 
ಉಪ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 





(1) 
(111) ರಿಂದ (1೪ಎ) 


(೪) ರಿಂದ (viii) 





ಉಪ ನಿರ್ದೇಶಕರು 
ಜಂಟಿ ನಿರ್ದೇಶಕರು 


ನಿರ್ದೇಶಕರು 








ಮಾರುಕಟ್ಟೆ ಇಲಾಖೆ 
ಮುಖ್ಯ ಮಾರುಕಟ್ಟೆ ಅಧಿಕಾರಿಯವರ ಕಚೇರಿ: 
ಅಧೀಕ್ಷಕರು, ದರ್ಜೆ ವಿಂಗಡಣೆ ಪರಿವೀಕ್ಷಕ, ಸಾಂಖ್ಯಿಕ ತಜ್ಞ, | ಜಂಟಿ ಮುಖ್ಯ ಮಾರುಕಟ್ಟೆ ಜಂಟಿ ಮುಖ್ಯ (11) ರಿಂದ (1111) ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಆಯ್ಕೆ ಶ್ರೇಣಿ ಸಹಾಯಕರು, ಶೀಘ್ರಲಿಪಿಗಾರ, ಅಧಿಕಾರಿ ಮಾರುಕಟ್ಟೆ ಅಧಿಕಾರಿ 





ದರ್ಜೆ ವಿಂಗಡಣೆ ಪ್ರಾತ್ಯಕ್ಷಿಕೆದಾರ 
ಸಹಾಯಕರು 


ಶೀಘ್ರಲಿಪಿಗಾರ, ಪ್ರಥಮದರ್ಜೆ ಸಹಾಯಕರು, ಅಕೌಂಟೆಂಟ್‌, | ಜಂಟಿ ಮುಖ್ಯ ಮಾರುಕಟ್ಟೆ 
ಸಂಕಲನಕಾರರು, ಸಹಾಯಕ ಸಂಕಲನಕಾರರು, ಅಧಿಕಾರಿ 
ಬೆರಳಚ್ಚುಗಾರರು, ಗುಮಾಸ್ತರು -ಹಾಗೂ -ಬೆರಳಚ್ಚುಗಾರರು 


ರು, ದ್ವಿತೀಯ ದರ್ಜೆ 





ಕೇಂದ್ರ ಕಾರ್ಯಸ್ಥಾನದ ಗೆಜೆಟೆಡ್‌ 
ಸಹಾಯಕರು 

ಜಂಟಿ ಮುಖ್ಯ 

ಮಾರುಕಟ್ಟೆ ಅಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ವಿಭಾಗೀಯ ಉಪಮುಖ್ಯ ಮಾರು 


ಕಟ್ಟೆ ಅಧಿಕಾರಿಯವರ ಕಚೇರಿ: 





ಕಾರ್ಯದರ್ಶಿಗಳು, ದರ್ಜೆ-1V, 


ಎಂಗಡಣೆ ಸಹಾಯಕರು, ರಾಸಾ 
ಗುಮಾಸ್ತರು, 





ಹಿರಿಯ ಮಾರುಕಟ್ಟೆ ಜಂಟಿ ಮುಖ್ಯ ಮಾರುಕಟ್ಟೆ 


ಅಧೀಕ್ಷಕರು, ಹಿರಿಯ ಮಾರುಕಟ್ಟೆ ಪರಿವೀಕ್ಷಕರು, ದರ್ಜೆ ಅಧಿಕಾರಿ 


ಯನಿಕ ತಜ್ಞ, ಮುಖ್ಯ 








ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





(1) ರಿಂದ (viii 





ಮುಖ್ಯ ಮಾರುಕಟ್ಟೆ ಅಧಿಕಾರಿ 











೧೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 








ಕಾರ್ಯದರ್ಶಿಗಳು ದರ್ಜೆ ಳ, ಸಹಾಯಕ ಮಾರುಕಟ್ಟೆ ಜಂಟಿ ಮುಖ್ಯ ಮಾರುಕಟ್ಟೆ ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ (11) ರಿಂದ (1111) ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಅಧೀಕ್ಷಕರು, ಕಿರಿಯ ಮಾರುಕಟ್ಟೆ ಅಧೀಕ್ಷಕರು, ಅಧಿಕಾರಿ 
ಶೀಘ್ರಲಿಪಿಗಾರರು, ಅಕೌಂಟೆಂಟರುಗಳು, ಆ೦ತರಿಕ ಲೆಕ್ಕ 
ಪರಿಶೋಧಕರು, ಹಿರಿಯ ಲೆಕ್ಕ ಪರಿಶೋಧಕರು, ಪ್ರಥಮ 
ದರ್ಜೆ ಸಹಾಯಕರು, ದರ್ಜೆ ವಿಂಗಡಣೆಗಾರರು (1), ಹಿರಿಯ 
ಲೆಕ್ಕ ಪರಿಶೋಧಕರು, 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ದರ್ಜೆ | ಉಪ ಮುಖ್ಯ ಮಾರುಕಟ್ಟೆ ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ (11) ರಿಂದ (1೪ಎ) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ವಿಂಗಡಣೆಗಾರರು (1), ಬೆಲೆ ವರದಿ ಏಜೆಂಟರು, ಪ್ರಯೋಗ | ಅಧಿಕಾರಿ 
ಶಾಲಾ ಸಹಾಯಕರು, ಲೆಕ್ಕಪತ್ರ ಗುಮಾಸ್ತರು, ಸಹಾಯಕ 
ಕಾರ್ಯದರ್ಶಿಗಳು, ಕಿರಿಯ ಲೆಕ್ಕ ಪರಿಶೋಧಕರು ಮತ್ತು ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ (1) ರಿಂದ (vill) ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಗುಮಾಸ್ತ- ಹಾಗೂ- ಬೆರಳಚ್ಚುಗಾರರು 








ಜಿಲ್ಲಾ ಮಾರುಕಟ್ಟೆ ಅಧಿಕಾರಿಯ ಕಚೇರಿ: 








ಪ್ರಥಮ ದರ್ಜೆ ಸಹಾಯಕರು, ಮಾರುಕಟ್ಟೆ ಪರಿವೀಕ್ಷಕರು ಜಂಟಿ ಮುಖ್ಯ ಮಾರುಕಟ್ಟೆ ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ (11) ರಿಂದ (1೪ಎ) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಅಧಿಕಾರಿ 
ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ (೪) ರಿಂದ (viii) ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ದ್ವಿತೀಯ ದರ್ಜೆ ಸಹಾಯಕರು, ಗುಮಾಸ್ತರು- ಹಾಗೂ- ಉಪ ಮುಖ್ಯ ಮಾರುಕಟ್ಟೆ ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ (11) ರಿಂದ (1೪ಎ) ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಬೆರಳಚ್ಚುಗಾರರು ಮತ್ತು ಬೆರಳಚ್ಚುಗಾರರು ಅಧಿಕಾರಿ 
ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ (೪) ರಿಂದ (viii) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








ಮುಖ್ಯ ಲೆಕ್ಕ ಪರಿಶೋಧಕರ ಕಚೇರಿ: 





ಹಿರಿಯ ಲೆಕ್ಕ ಪರಿಶೋಧಕರು ಮತ್ತು ಅಧೀಕ್ಷಕರು ಜ೦ಟಿ ಮುಖ್ಯ ಮಾರುಕಟ್ಟೆ ಮುಖ್ಯ ಲೆಕ್ಕ ಪರಿಶೋಧಕರು (11) ರಿಂದ (1೪ ಎ) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಅಧಿಕಾರಿ 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ (೪) ರಿಂದ (viii) ಮುಖ್ಯ ಮಾರುಕಟ್ಟೆ ಅಧಿಕಾರಿ 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೧೭ 








ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು, 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 


ಜಂಟಿ ಮುಖ್ಯ ಮಾರುಕಟ್ಟೆ 


ಅಧಿಕಾರಿ 


ಮುಖ್ಯ ಲೆಕ್ಕ ಪರಿಶೋಧಕರು 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ವಿಶೇಷ ಲೆಕ್ಕ ಪರಿಶೋಧಕರು: 





ಹಿರಿಯ ಲೆಕ್ಕ ಪರಿಶೋಧಕರು 


ಜಂಟಿ ಮುಖ್ಯ ಮಾರುಕಟ್ಟೆ 


ಅಧಿಕಾರಿ 


ಮುಖ್ಯ ಲೆಕ್ಕ ಪರಿಶೋಧಕರು 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಗುಮಾಸ್ತ-ಹಾಗೂ- ಬೆರಳಚ್ಚುಗಾರರು 





ಜಂಟಿ ಮುಖ್ಯ ಮಾರುಕಟ್ಟೆ 





ವಿಶೇಷ ಲೆಕ್ಕ ಪರಿಶೋಧಕ 








(11) ರಿಂದ (iv ಎ) 





ಮುಖ್ಯ ಲೆಕ್ಕ ಪರಿಶೋಧಕರು 























ಅಧಿಕಾರಿ ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ (೪) ರಿಂದ (viii) ಮುಖ್ಯ ಮಾರುಕಟ್ಟೆ ಅಧಿಕಾರಿ 
ಸಹಕಾರ ಇಲಾಖೆ 
[ಸಹಕಾರ ಸಂಘಗಳ ರಿಜಿಸ್ಟಾರರ ಕಚೇರಿ, ಕರ್ನಾಟಕ, ಬೆಂಗಳೂರು: 
ಅಧೀಕ್ಷಕರು, ಸಹಕಾರ ಸಂಘಗಳ ಹಿರಿಯ ಪರಿವೀಕ್ಷಕರು, ರಿಜಿಸ್ಟಾರ್‌ ರಿಜಿಸ್ಟಾರ್‌ (11) ರಿಂದ (1111) ಸರ್ಕಾರ 
ಮುಖ್ಯ ಗುಮಾಸ್ತರು, '[೫೫೫]' ಸಹಕಾರ ಸಂಘಗಳ 
ಪರಿವೀಕ್ಷಕರು, xxx] 
ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ರಿಜಿಸ್ಟಾರ್‌ ಸಹಕಾರ ಸಂಘಗಳ ಹೆಚ್ಚುವರಿ ರಿಜಿಸ್ಟಾರ್‌/ (11) ರಿಂದ (1೪ಎ) ರಿಜಿಸ್ಟಾರ್‌ 
ಶೀಘಲಿಪಿಗಾರರು, ಹಿರಿಯ ಬೆರಳಚ್ಚುಗಾರರು, ಸಹಕಾರ ಸಂಘಗಳ 
ಬೆರಳಚ್ಚುಗಾರರು, ಹಿರಿಯ ವಾಹನ ಚಾಲಕರು, ವಾಹನ ಜಂಟಿ ರಿಜಿಸ್ಟಾರ್‌ (ಆಡಳಿತ ಮತ್ತು ಅಭಿವೃದ್ಧಿ) 
ಚಾಲಕರು ರಿಜಿಸ್ಟಾರ್‌ (1) ರಿಂದ (viii) ಸರ್ಕಾರ 
ಸಹಕಾರ ಸಂಘಗಳ ಪ್ರಾದೇಶಿಕ ಜಂಟಿ ರಿಜಿಸ್ಟಾರರ ಕಚೇರಿ 
ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಹಿರಿಯ ಪರಿವೀಕ್ಷಕರು. ರಿಜಿಸ್ಟಾರ್‌ ರಿಜಿಸ್ಟಾರ್‌ (1) ರಿಂದ (vill) ಸರ್ಕಾರ 
xxx] 
ಪರಿವೀಕ್ಷಕರು, [2೦೦೧3 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ರಿಜಿಸ್ಟಾರ್‌ ಸಹಕಾರ ಸಂಘಗಳ ಹೆಚ್ಚುವರಿ ರಿಜಿಸ್ಟಾರ್‌/ (i) ರಿಂದ (1ಎ) ರಿಜಿಸ್ಟಾರ್‌ 
ಸಹಾಯಕರು, ಶೀಘ್ರಲಿಪಿಗಾರರು, ಹಿರಿಯ ಸಹಕಾರ ಸಂಘಗಳ 
ಬೆರಳಚ್ಚುಗಾರರು, ಬೆರಳಚ್ಚುಗಾರರು, ಕಿರಿಯ ಜಂಟಿ ರಿಜಿಸ್ಟಾರ್‌ (ಆಡಳಿತ ಮತ್ತು ಅಭಿವೃದ್ಧಿ) 
ಪರಿವೀಕ್ಷಕರು, [xxx] ಹಿರಿಯ ವಾಹನ ಚಾಲಕರು, ರಿಜಿಸ್ಟಾರ್‌ (೪) ರಿಂದ. 11) ಸರ್ಕಾರ 


ವಾಹನ ಚಾಲಕರು 
































೧೨೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಹಕಾರ ಸಂಘಗಳ ಜಿಲ್ಲಾ ಉಪ ರಿಜಿಸ್ಟಾರರ ಕಚೇರಿ 





























ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಹಿರಿಯ ಪರಿವೀಕ್ಷಕರು, ರಿಜಿಸ್ಟಾರ್‌ ಸಹಕಾರ ಸಂಘಗಳ (11) ರಿಂದ (1೪ ಎ) ರಿಜಿಸ್ಟಾರ್‌ 
xxx] xxx] ಸಹಕಾರ ಸಂಘಗಳ ಪರಿವೀಕ್ಷಕರು ಉಪ ರಿಜಿಸಾರ್‌ 
ರಿಜಿಸ್ಟಾರ್‌ (೪)ರಿ೦ದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ರಿಜಿಸ್ಟಾರ್‌ ಸಹಕಾರ ಸಂಘಗಳ (11ರಿಂದ (1೪ಎ) ರಿಜಿಸ್ಟಾರ್‌ 
ಸಹಾಯಕರು, ಶೀಘಲಿಪಿಗಾರರು, ಹಿರಿಯ ಉಪ ರಿಜಿಸ್ಟಾರ್‌ 
ಬೆರಳಚ್ಚುಗಾರರು, ಬೆರಳಚ್ಚುಗಾರರು, ಕಿರಿಯ ಪರಿವೀಕಕರು, ಹ್‌ 

| | ಛು ರಿಜಿಸ್ಟಾರ್‌ (ರಿಂದ (viii) ಸರ್ಕಾರ 
xxx] ಹಿರಿಯ ವಾಹನ ಚಾಲಕರು, ವಾಹನ ಚಾಲಕರು 

ಉಪ ವಿಭಾಗೀಯ ಸಹಾಯಕ ರಿಜಿಸ್ದಾರರ ಮತ್ತು ಇತರ ಅಧೀನ ಅಧಿಕಾರಿಗಳ ಕಚೇರಿ: 

ಅಧೀಕ್ಷಕರು. ಮುಖ್ಯ ಗುಮಾಸ್ತರು, ಸಹಕಾರ ರಿಜಿಸ್ಟಾರ್‌ ಸಹಕಾರ ಸಂಘಗಳ ಉಪ ರಿಜಿಸ್ಟಾರ್‌ (11ರಿಂದ (1೪ಎ) ರಿಜಿಸ್ಟಾರ್‌ 
ಸಂಘಗಳ ಹಿರಿಯ ಪರಿವೀಕ್ಷಕರು, ಸಹಕಾರ ಸಂಘಗಳ ರಿಜಿಸ್ಟಾರ್‌ (ರಿಂದ (iii) ಸರ್ಕಾರ 
ಪರಿವೀಕ್ಷಕರು, ತಾಲೂಕು ಪಂಚಾಯತಿ 
ಕಚೇರಿಯಲ್ಲಿರುವ ಸಹಕಾರ ವಿಸ್ತರಣಾಧಿಕಾರಿಗಳು 
ಪ್ರಥಮ ದರ್ಜೆ ಸಹಾಯಕರು, ದ್ವಿಶೀಯ ದರ್ಜೆ ರಿಜಿಸ್ಟಾರ್‌ ಸಹಾಯಕ ರಿಜಿಸ್ಟಾರ್‌ (1ರಿಂದ (1೪ಎ) ರಿಜಿಸ್ಟಾರ್‌ 
ಸಹಾಯಕರು, ಹಿರಿಯ ಬೆರಳಚ್ಚುಗಾರರು, 
ಬೆರಳಚ್ಚುಗಾರರು, ಹಿರಿಯ ವಾಹನ ಚಾಲಕರು, ಸ್‌ 

ಜ ರಿಜಿಸ್ಟಾರ್‌ (೪)ರಿ೦ದ (1೪111) ಸರ್ಕಾರ 
ವಾಹನ ಚಾಲಕರು, ಕಿರಿಯ ಪರಿವೀಕ್ಷಕರು 
ಈ ಅನುಸೂಚಿಯ ವ್ಯಾಪ್ತಿಗೆ ಒಳಪಡದ ಎಲ್ಲಾ ಇತರ | ರಿಜಿಸ್ಟಾರ್‌ ರಿಜಿಸ್ಟಾರ್‌ (11ರಿಂದ (viii ಸರ್ಕಾರ] 





ಸಿ ಸಮೂಹದ ಹುದ್ದೆಗಳು 














1. ಅಧಿಸೂಚನೆ ಸಂ. ಡಿಪಿಎಆರ್‌ 7 ಎಸ್‌ಡಿಇ 2005, ದಿನಾಂಕ 01.08.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


2: 


ಅಧಿಸೂಚನೆ ಸಂ. ಡಿಪಿಎಆರ್‌. 12 ಎಸ್‌ಡಿಇ 2006, ದಿನಾಂಕ 4.5.2007ರ ಮೂಲಕ ಬಿಟ್ಟುಬಿಡಲಾಗಿದೆ. 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೧೯ 





ಲೋಕೋಪಯೋಗಿ ಇಲಾಖೆ 





























ಮ್ಯಾನೇಜರ್‌, ಅಧೀಕ್ಷಕರು, ಮೇಲ್ವಿಚಾರಕರು, ಓವರ್‌ಸೀಯರ್ಸ್‌, ಮುಖ್ಯ ಇಂಜಿನಿಯರ್‌ ಕಾರ್ಯನಿರ್ವಹಣಾ ಇಂಜಿನಿಯರ್‌ (11) ರಿಂದ (ಎ) ಅಧೀಕ್ಷಕ ಇಂಜಿನಿಯರ್‌ 
ದಾಸ್ತಾನು ಪರಿಶೀಲಕರು, ಮೆಕ್ಕಾನಿಕಲ್‌ ಘೋರ್‌ ಮನ್‌, ಸಾಮಾನ್ಯ ಅಧೀಕ್ಷಕ ಇಂಜಿನಿಯರ್‌ (11) ರಿಂದ (vಎ) ಮುಖ್ಯ ಇಂಜಿನಿಯರ್‌ 
ಆಪರೇಟರ್‌, ಕಂಬೈನ್ಸ್‌ ಜಿವೆಲ್‌ ಫಿಲರ್‌ ಕೆಮಿಸ್‌ , ಕಾರ್ಯಾಗಾರ a 
ಈ 1 ಣ್‌ ಮುಖ್ಯ ಇಂಜಿನಿಯರ್‌ * (೪) ರಿಂದ (vill) ಸರ್ಕಾರ 

ಅಧೀಕ್ಷಕ, ಎಲೆಕ್ಟಿಕ್‌ ಆಪರೇಟರ್‌, ಸಂಶೋಧನ ಸಹಾಯಕ, 
ಮೇಲ್ವಿಚಾರಕ, ಜೂನಿಯರ್‌ ಇಂಜಿನಿಯರ್‌ 
ಶೀಘ್ರಲಿಪಿ- ಬೆರಳಚ್ಚುಗಾರರು, ಕಿರಿಯ ಅಧೀಕ್ಷಕರು, ಅಧೀಕ್ಷಕ ಸಹಾಯಕ ಇಂಜಿನಿಯರ್‌, (11) ರಿಂದ (ivಎ) ಕಾರ್ಯನಿರ್ವಾಹಕ 
ಅಕೌಂಟೆಂಟರು, ಪ್ರಥಮ ದರ್ಜೆ ಸಹಾಯಕರು, ಹೆಡ್‌ ಇಂಜಿನಿಯರ್‌ ಇಂಜಿನಿಯರ್‌ 
ಡ್ರಾಫ್ಟ್‌ ಮೆನ್‌, ಡ್ರಾಫ್ಟ್‌ ಮನ್‌, ಸಬ್‌ ಓವರ್‌ಸೀಯರ್‌, ಸಬ್‌ ಕಾರ್ಯನಿರ್ವಾಹಕ ಇಂಜಿನಿಯರ್‌ (iv) ರಿಂದ (iva) ಅಧೀಕ್ಷಕ ಇಂಜಿನಿಯರ್‌ 
ಇಂಜಿನಿಯರ್‌ಗಳು, ಫೋರ್‌ಮನ್‌, ಶಾಖಾಧಿಕಾರಿ, ಹಿರಿಯ ಬ 

ಅಧೀಕ್ಷಕ ಇಂಜಿನಿಯರ್‌ (೪) ರಿಂದ (vill) ಮುಖ್ಯ ಇಂಜಿನಿಯರ್‌ 
ಆಪರೇಟರ್‌ಗಳು, ರಾಸಾಯನಿಕ ತಜ್ಞ, ಜಲ ವಿಶ್ಲೇಷಕ 
ದ್ವಿತೀಯ ದರ್ಜೆ ಸಹಾಯಕರು, ಕಾರ್ಯನಿರ್ವಾಹಕ ಸಹಾಯಕ ಇಂಜಿನಿಯರ್‌ (11) ರಿಂದ (ivಎ) ಕಾರ್ಯನಿರ್ವಾಹಕ 
ಬೆರಳಚ್ಚುಗಾರರು, ಟ್ರೇಸರುಗಳು, ಮೆಕ್ಕಾನಿಕ್‌ಗಳು, ಎಲೆಕ್ಟಿಕಲ್‌ ಸು ವು 
ಅಪರಾಧಗಳ ಾಸರ್ಟಚತ ಕಹ್ಮಾ ಬ ಚ ಣಾ ಕಾರ್ಯನಿರ್ವಾಹಕ ಇಂಜಿನಿಯರ್‌ (೪) ರಿಂದ (wi) ಅಧೀಕ್ಷಕ ಇಂಜಿನಿಯರ್‌ 
ವೀಕ್ಷಕ, ಗುಮಾಸ್ತ, ಡ್ರಾಫ್ಟ್ಸ್‌ ಮನ್‌, ಉಗ್ರಾಣ ಪಾಲಕ, ಲೈನ್‌ 
ಪರಿವೀಕ್ಷಕ, ಕಾಮಗಾರಿ ಪರಿವೀಕ್ಷಕ 

ಅಧೀಕ್ಷಕ ಇಂಜಿನಿಯರ್‌ (vii) ಮತ್ತು (viii) ಮುಖ್ಯ ಇಂಜಿನಿಯರ್‌ 





(111)ರ ಮೇರೆಗೆ ದಂಡನೆಗಳನ್ನು ವಿಧಿಸುವುದಕ್ಕೆ ಮೊದಲು ಮುಖ್ಯ ಇಂಜಿನಿಯರ್‌ (ಸಾಮಾನ್ಯ) ಇವರೊಂದಿಗೆ ಸಮಾಲೋಚಿಸತಕ್ಕದ್ದು. 


* ಸೂಚನೆ: ಮುಖ್ಯ ಇಂಜಿನಿಯರ್‌ (ಸಾಮಾನ್ಯ) ಇವರನ್ನು ಹೊರತುಪಡಿಸಿ ಯಾರೇ ಮುಖ್ಯ ಇಂಜಿನಿಯರ ಅಧೀನದಲ್ಲಿ ನೌಕರರು ಕೆಲಸ ಮಾಡುತ್ತಿರುವಾಗ ಸಂಬಂಧಪಟ್ಟ ಮುಖ್ಯ 


ಇಂಜಿನಿಯರ್‌ರವರು, (೪) ರಿಂದ 








1. ಅಧಿಸೂಚನೆ ಸಂಖ್ಯೆ ಜಿಎಡಿ 20 ಓಎಸ್‌ ಆರ್‌ 60 ದಿನಾಂಕ 11ನೇ ಆಗಸ್ಟ್‌ 1960ರ ಮೂಲಕ ಪ್ರತ್ಯಾಯೋಜಿಸಲಾಗಿದೆ. 








೧೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 

































































ನೀರಾವರಿ ಇಲಾಖೆ 
ಅಧೀಕ್ಷಕರು, ಉಗ್ರಾಣ ಅಧೀಕ್ಷಕರು, ಕಿರಿಯ ಇಂಜಿನಿಯರ್‌, ಮುಖ್ಯ ಇಂಜಿನಿಯರ್‌, ಜಲಸಂಪನ್ಮೂಲ ಅಭಿವೃದ್ಧಿ ಸಂಬಂಧಪಟ್ಟ ಅಧೀಕ್ಷಕ (1) ರಿಂದ (ivಎ) ಮುಖ್ಯ 
ಸಹಾಯಕ ರಾಸಾಯನಿಕ ಇಂಜಿನಿಯರ್‌, ಹೆವಿ ಅರ್ತ್‌ಮೂವಿಂಗ್‌ ಸಂಸ್ಥೆ. ಇಂಜಿನಿಯರ್‌ ಇಂಜಿನಿಯರ್‌ 
ಆಪರೇಟರ್‌/ ಹೆಚ್‌.ವಿ. ಆಪರೇಟರ್‌, ಮೈಕಾನಿಕಲ್‌ ಫೋರ್‌ಮನ್‌, 
ಛಾಯಾಚಿತ್ರಗ್ರಾಹಕ, ಎಲೆಕಿಕಲ್‌ ಆಪರೇಟರ್‌, ಡ್ರಾಫ್ಟ್‌ ಮನ್‌, ಸ 
ತ್ರಗ ಶಯ ್ರಾಫ್ಸ ಮುನ್‌ ಸಂಬಂಧಪಟ್ಟ ಮುಖ್ಯ (1) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ, ಪ್ರಥಮ ದರ್ಜೆ ಉಗ್ರಾಣಪಾಲಕ, 
ಈ ನ ಭ್‌ ಇಂಜಿನಿಯರ್‌ 
ಶೀಘ್ರಲಿಪಿಗಾರ, ಹಿರಿಯ ಬೆರಳಚ್ಚುಗಾರ, ಭೂಕಂಪನ ದಾಖಲೆ 
ಸಹಾಯಕ, ಮೋಡ್‌ ಮೇಕಿಂಗ್‌ ಆರ್ಟಿಸ್ಟ್‌ 
ಲೆಕ್ಕಪತ್ರಗಳ ಅಧೀಕ್ಷಕರು ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಮುಖ್ಯ (i) ರಿಂದ (ಎ) ಸರ್ಕಾರ 
ಇಂಜಿನಿಯರ್‌ 
ಸಹಾಯಕ ಸಾಂಖ್ಯಿಕ ಅಧಿಕಾರಿ ರಾಜ್ಯ ಸಾಂಖ್ಯಿಕ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಮುಖ್ಯ (i) ರಿಂದ (ಎ) ಸರ್ಕಾರ 
ಇಂಜಿನಿಯರ್‌ 
ಸಾಂಖ್ಯಿಕ ಪರಿವೀಕ್ಷಕ ರಾಜ್ಯ ಸಾಂಖ್ಯಿಕ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಮುಖ್ಯ (i) ರಿಂದ (ಎ) ಸರ್ಕಾರ 
ಇಂಜಿನಿಯರ್‌ 
ರಸಾಯನ ಶಾಸ್ತ್ರಜ್ಞ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಬಂಧಪಟ್ಟ ಮುಖ್ಯ (1) ರಿಂದ (1೪ಎ) ಸರ್ಕಾರ 
ಇಲಾಖೆಯಿಂದ ಪ್ರತಿನಿಯೋಜನೆ ಇಂಜಿನಿಯರ್‌ 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 24 ಎಸ್‌ ಡಿ ಇ 90, ದಿನಾ೦ಕ 23.9.1993 ಕೆಜಿಡಿ 14.10.1993ರ ಮೂಲಕ ಸೇರಿಸಲಾಗಿದೆ. 
ಪ್ರಥಮ ದರ್ಜೆ ಲೆಕ್ಕಪತ್ರಗಳ ಸಹಾಯಕ ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಮುಖ್ಯ (1) ರಿಂದ (1 ಎ) ಸರ್ಕಾರ 
ಇಂಜಿನಿಯರ್‌ 
ರಾಜಸ್ವ ನಿರೀಕ್ಷಕ ಕಂದಾಯ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಮುಖ್ಯ (1) ರಿಂದ (ivಎ) ಸರ್ಕಾರ 
ಇಂಜಿನಿಯರ್‌ 
ಪ್ರಥಮ ದರ್ಜೆ ಕಂದಾಯ ಮೋಜಣಿದಾರ ಭೂಮಾಪನ, ಕಂದಾಯ ವ್ಯವಸ್ಥೆ ಮತು ಸಂಬ೦ಧಪಟ್ಟ ಮುಖ್ಯ (11) ರಿಂದ (1೪ಎ) ಸರ್ಕಾರ 
ಭೂದಾಖಲೆಗಳ ಇಲಾಖೆಯಿಂದ ಪ್ರತಿನಿಯೋಜನೆ ಇಂಜಿನಿಯರ್‌ 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೨೧ 
ಟ್ರೇಸರ್‌, ಫೋರ್‌ಮನ್‌, ಹಿರಿಯ ವಾಹನ ಚಾಲಕ, ಸಂಬಂಧಪಟ್ಟ ಅಧೀಕ್ಷಕ ಇಂಜಿನಿಯರ್‌ ಸಂಬಂಧಪಟ್ಟ ಕಾರ್ಯನಿರ್ವಾಹಕ | (1) ರಿಂದ (1 ಎ) ಸಂಬಂಧಪಟ್ಟ 
ದ್ವಿತೀಯ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಇಂಜಿನಿಯರ್‌ ಅಧೀಕ್ಷಕ ಇಂಜಿನಿಯರ್‌ 
ಉಗ್ರಾಣಪಾಲಕ, ಬೆರಳಚ್ಚುಗಾರ, ಎಣಿಕೆದಾರ, ಬ್ಲೂ 
ಪ್ರಿಂಟರ್‌, ಸಹಾಯಕ ಛಾಯಾ ಚಿತ್ರಗಾರ, ಪಂಪ್‌ 

ಸಂಬಂಧಪಟ್ಟ ಅಧೀಕ್ಷಕ ರಿಂದ (vi ಸಂಬಂಧಪಟ್ಟ ಮುಖ 
ಮೈಕಾನಿಕ್‌ ಸೇರಿದಂತೆ ಎಲೆಕ್ಟಿಕಲ್‌ ಮೈಕಾನಿಕ್‌, ವಾಹನ ಅವು ತು (೫) We MS i 
ಹ ೦ಜಿನಿಯರ್‌ ೦ಜಿನಿಯರ್‌ 
ಚಾಲಕ / ಡಿಆರ್‌ಅರ್‌ ವಾಹನ ಚಾಲಕ ಹ ಜನಿ 
ದ್ವಿತೀಯ ದರ್ಜೆ ಲೆಕ್ಕಪತ್ರಗಳ ಸಹಾಯಕ ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯಿಂದ ಪ್ರತಿನಿಯೋಜನೆ ಸಂಬಂಧಪಟ್ಟ ಕಾರ್ಯ (1) ರಿಂದ (ivಎ) ಸಂಬಂಧಪಟ್ಟ ಮುಖ್ಯ 
ನಿರ್ವಾಹಕ ಇಂಜಿನಿಯರ್‌ ಇಂಜಿನಿಯರ್‌ 
ದ್ವಿತೀಯ ದರ್ಜೆ ಕಂದಾಯ ಮೋಜಣಿದಾರ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಸಂಬಂಧಪಟ್ಟ ಕಾರ್ಯನಿರ್ವಾಹಕ | (1) ರಿಂದ (1೪ ಎ) ಸಂಬಂಧಪಟ್ಟ ಮುಖ್ಯ 








ಭೂದಾಖಲೆಗಳ ಇಲಾಖೆಯಿಂದ ಪ್ರತಿ ನಿಯೋಜನೆ 





ಇಂಜಿನಿಯರ್‌ 








ಇಂಜಿನಿಯರ್‌ 





ಸೂಚನೆ:- (1) 
(2) 


"ಸಂಬಂಧಪಟ್ಟ ಅಧೀಕ್ಷಕ ಇಂಜಿನಿಯರ್‌” ಎಂದರೆ ಯಾರ ವೃತ್ತದಲ್ಲಿ ಹುದ್ದೆಗಳಿಗೆ ಆರಂಭಿಕ ನೇಮಕಾತಿಯನ್ನು ಮಾಡಲಾಗಿದೆಯೋ ಅಲ್ಲಿನ ಅಧೀಕ್ಷಕ ಇಂಜಿನಿಯರ್‌ ಎಂದು ಅರ್ಥ. 


"ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್‌" "ಸಂಬಂಧಪಟ್ಟ ಅಧೀಕ್ಷಕ ಇಂಜಿನಿಯರ್‌”, "ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್‌" ಎಂದರೆ, ಸಂದರ್ಭಾನುಸಾರ, ಈ ನಿಯಮಗಳ ಮೇರೆಗೆ 
ಕ್ರಮಕ್ಕೆ ಗೊಳ್ಳುವಾಗ ಸರ್ಕಾರಿ ನೌಕರನು ಯಾರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವನೋ ಆ ಮುಖ್ಯ ಇಂಜಿನಿಯರ್‌, ಅಧೀಕ್ಷಕ ಇಂಜಿನಿಯರ್‌, ಕಾರ್ಯನಿರ್ವಾಹಕ ಇಂಜಿನಿಯರ್‌ ಎಂದು ಅರ್ಥ. 


*ಕರ್ನಾಟಕ ವಾಸ್ತು ಶಿಲ್ಪ ಇಲಾಖೆ 


ಮುಖ್ಯ ವಾಸ್ತುಶಿಲ್ಲಿಯವರ ಕಚೇರಿ: 
pir} ೨೨ 











ಬೆರಳಚ್ಚುಗಾರ, ದ್ವಿತೀಯ ದರ್ಜೆ ಸಹಾಯಕ, 
ಟ್ರೇಸರ್‌, ಪೋಟೋಸ್ಟಾಾಟ್‌ ಆಪರೇಟರ್‌, ಬ್ಲೂ 


ಪ್ರಿಂಟರ್‌, ವಾಹನ ಚಾಲಕ 








ಉಪ ಮುಖ್ಯ ವಾಸ್ತು ಶಿಲ್ಪಿ 


ಮುಖ್ಯ ವಾಸ್ತು ಶಿಲ್ಪಿ 


(iv) ರಿಂದ (iv ಎ) 


(1) ರಿ೦ದ (viii) 








ಮುಖ್ಯ 


ಸರ್ಕಾರ 


ಡ್ರಾಫ್ಟ್ಸ್‌ ಮನ್‌ (ಸಿವಿಲ್‌) ಮುಖ್ಯ ವಾಸ್ತು ಶಿಲ್ಪಿ ಉಪ ವಾಸ್ತು ಶಿಲ್ಪಿ (1) ರಿಂದ (11ಎ) ಉಪ ಮುಖ್ಯ ವಾಸ್ತುಶಿಲ್ಪಿ 
ಭಾರತ ್ರಸಕ್ಳ ಬಾಜ ಮಕರ ಉಪ ಮುಖ್ಯ ವಾಸ್ತು ಶಿಲ್ಪಿ (iv) ರಿಂದ (iv ಎ) ಮುಖ್ಯ ವಾಸ್ತು ಶಿಲ್ಪಿ 
ಅಧೀಕ್ಷಕರು 

ಮುಖ್ಯ ವಾಸ್ತು ಶಿಲ್ಪಿ (1) ರಿ೦ದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಕಾರ, ಮುಖ್ಯ ವಾಸ್ತು ಶಿಲ್ರಿ ಉಪ ವಾಸ್ತು ಶಿಲ್ಪಿ (11) ರಿಂದ (ii ಎ) ಉಪ ಮುಖ್ಯ ವಾಸ್ತು ಶಿಲ್ಪಿ 


ವಾಸ್ತು ಶಿಲ್ಪಿ 











೧೨೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಪಶು ಸಂಗೋಪನಾ ಮತ್ತು ಪಶುವೈದ್ಯ ಸೇವೆಗಳ ಇಲಾಖೆ 





ಕರ್ನಾಟಕ ಪಶು ಸಂಗೋಪನಾ ಮತ್ತು ಪಶುವೈದ್ಯ ಸೇವೆಗಳ ನಿರ್ದೇಶಕರ ಕಚೇರಿ: 








ದರ್ಜೆ ಶೀಘ್ರಲಿಪಿಗಾರ, ದ್ವಿತೀಯ ದರ್ಜೆ ಸಹಾಯಕರು, 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು, ಪ್ರಚಾರಕ ಹಾಗೂ 


(ಕೇಂದ್ರ ಕಾರ್ಯಸ್ಥಾನ) 


ತಾಂತ್ರಿಕ ಸಹಾಯಕರು, ಮ್ಯಾನೇಜರ್‌, ಅಧೀಕ್ಷಕರು, ಮುಖ್ಯ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ಉಪ ನಿರ್ದೇಶಕರು 
ಅಕೌಂಟೆಂಟ್‌, ಪಶುವೈದ್ಯ ಪರಿವೀಕ್ಷಕ, ಸಂಚಾರಿ ದಳ (ಕೇಂದ್ರ ಕಾರ್ಯಸ್ಥಾನ) (ಕೇಂದ್ರ ಕಾರ್ಯಸ್ಥಾನ) 
ಉಪ ನಿರ್ದೇಶಕರು (111) ರಿಂದ (1೪ಎ) ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ನಗದು ಗುಮಾಸ್ತ, ಪ್ರಥಮ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ರಿಂದ (i ಎ) ಉಪ ನಿರ್ದೇಶಕರು 


(ಕೇಂದ್ರ ಕಾರ್ಯಸ್ಥಾನ) 























ಶಾಲಾ ಸಹಾಯಕರು, ಜಾನುವಾರು ಪಾಲಕ (ಸ್ಟಾಕ್‌ಮನ್‌) 











ಚೂ ಉಪ ನಿರ್ದೇಶಕರು (iv) ಮತ್ತು (iv ಎ) ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 
ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 
ಪಶು ಸಂಗೋಪನಾ ಉಪ ನಿರ್ದೇಶಕರ ಕಚೇರಿ, ಮೈಸೂರು ಸೀರಂ ಸಂಶೋಧನಾ ಸಂಸ್ಥೆ, ಹೆಬ್ಬಾಳ: 
ಆಪ್ತ ಸಹಾಯಕ, ಮುಖ್ಯ ಗುಮಾಸ್ತ, ಮುಖ್ಯ ಅಕೌಂಟೆಂಟ್‌, ನಿರ್ದೇಶಕರು ಉಪ ನಿರ್ದೇಶಕರು (1) ರಿಂದ (1 ಎ) ನಿರ್ದೇಶಕರು 
ಗುರು ಸ ಸು ಬಟು ಭು ನಿರ್ದೇಶಕರು (೪) ರಿಂದ (vii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಉಪ ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ (1111) ನಿರ್ದೇಶಕರು 
ಬೆರಳಚ್ಚುಗಾರರು, ಆರ್ಟಿಸ್ಟ್‌-ಹಾಗೂ- ಛಾಯಾಚಿತ್ರಗ್ರಾಹಕ, 
ಸಹಾಯಕ ರೋಗ ಪರೀಕ್ಷಣಾಧಿಕಾರಿ (ಕೋಳಿ ಸಾಕಣೆ) 
ಸಹಾಯಕ ಪಶುವೈದ್ಯಕೀಯ ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಸಂಶೋಧಾನಾಧಿಕಾರಿ, ಪಶುವೈದ್ಯಕೀಯ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪರಿವೀಕ್ಷಕರು, ಗ್ರಂಥಪಾಲಕ 
ಪ್ರಯೋಗ ಶಾಲಾ ತಂತ್ರಜ್ಞರು. ಪ್ರಯೋಗ ಉಪ ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ (1111) ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೨೩ 





ಪಶು ಸಂಗೋಪನಾ ಸಹಾಯಕ ನಿರ್ದೇಶಕರ ಕಚೇರಿ/ ಬೆಂಗಳೂರು/ ಮಂಡ್ಯ / ಮೈಸೂರು/ ಕೋಲಾರ/ ಹಾಸನ/ ಚಿಕ್ಕಮಗಳೂರು/ ಚಿತ್ರದುರ್ಗ/ ಶಿವಮೊಗ್ಗ/ ತುಮಕೂರು: 





ಪಶು ವೈದ್ಯಕೀಯ ಪರಿವೀಕ್ಷಕರು, ಪಶುವೈದ್ಯಕೀಯ ಸಹಾಯಕ 
ಶಸ್ತ್ರಚಿಕಿತ್ಸಕ 


ನಿರ್ದೇಶಕರು 


ಸಹಾಯಕ ನಿರ್ದೇಶಕರು 


ನಿರ್ದೇಶಕರು 


(11) ರಿಂದ (111ಎ) 


(iv) ರಿ೦ದ (viii) 


ಉಪ ನಿರ್ದೇಶಕರು 


ಸರ್ಕಾರ 





ಪಶುವೈದ್ಯ ಮತ್ತು ಜಾನುವಾರು ಕೋಳಿ ಸಾಕಣೆ ಪರಿವೀಕ್ಷಕರು, 
ಸ್ಟಾಕ್‌ಮನ್‌, ಸಹಾಯಕರು, ಸ್ಟಾಕ್‌ಮನ್‌- ಹಾಗೂ- 
ಕಾಂಪೌಂಡರ್‌, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ 





ಸಹಾಯಕ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು 





(11) ರಿಂದ (111ಎ) 


ಉಪ ನಿರ್ದೇಶಕರು 














ವಿತರಣಾಧಿಕಾರಿ, ಹಾಲು ಸಂಗ್ರಹಣಾಧಿಕಾರಿ ಸಹಾಯಕ ಹಾಲು 
ಸಂಗ್ರಹಣಕಾರ, ಹೈನುಗಾರಿಕೆ ರಾಸಾಯನಿಕ ತಜ್ಞ, ಉಪನ್ಯಾಸಕ, 
ತರಬೇತಿ ಕೋರ್ಸ್‌ನ ಸ್ಟಾಕ್‌ಮನ್‌, ತರಬೇತಿ ಕೋರ್ಸ್‌ನ 
ಸಹಾಯಕ ಉಪನ್ಯಾಸಕ, ಪಶುವೈದ್ಯಾಧಿಕಾರಿಗಳು 


ನಿರ್ದೇಶಕರು 


(11) ರಿ೦ದ (1111) 


ಸಹಾಯಕ ನಿರ್ದೇಶಕರು (iv) ರಿಂದ (viii) ನಿರ್ದೇಶಕರು 
ಶ್ರೇಣಿ ಬೆರಳಚ್ಚುಗಾರರು. 
ವಿಭಾಗೀಯ ಪಶುವೈದ್ಯಾಧಿಕಾರಿಯವರ ಕಚೇರಿ, ಧಾರವಾಡ : 
ಜನರಲ್‌ ಮ್ಯಾನೇಜರ್‌, ಹಾಲು ಪೂರೈಕೆ ಯೋಜನೆ, ಹುಬ್ಬಳ್ಳಿ / | ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 
ಧಾರವಾಡ, 
ಜಾನುವಾರು ನೋಂದಣಿ ಅಧಿಕಾರಿ: 
ಜಾನುವಾರು ಪರಿವೀಕ್ಷಕ, ಕೃಷಿ ಅಧಿಕಾರಿಗಳು, ಹಾಲು ನಿರ್ದೇಶಕರು ವಿಭಾಗೀಯ ಪಶುವೈದ್ಯಾಧಿಕಾರಿ (11) ರಿಂದ (111ಎ) ಉಪ ನಿರ್ದೇಶಕರು 


ಸರ್ಕಾರ 





ಕೃಷಿ ಸಹಾಯಕರು, ಮಳಿಗೆ ಪರಿವೀಕ್ಷಕರು, ಟ್ರಕ್‌ ಪರಿವೀಕ್ಷಕರು 


ಸ್ಟಾಕ್‌ಮೆನ್‌ 


ವಿಭಾಗೀಯ ಪಶು ವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 


(iv) ರಿ೦ದ (viii) 


(11) ರಿಂದ (ii ಎ) 


ಉಪ ನಿರ್ದೇಶಕರು 
ನಿರ್ದೇಶಕರು 





ಮುಖ್ಯ ಗುಮಾಸ್ತ -ಹಾಗೂ- ಅಕೌಂಟೆಂಟ್‌, 
ನಗದು ಗುಮಾಸ್ತ, ಮುಖ್ಯ ಗುಮಾಸ್ತ 
(ವಿಭಾಗೀಯ ಪಶುವೈದ್ಯಾಧಿಕಾರಿಯವರ ಕಚೇರಿ) 


ನಿರ್ದೇಶಕರು 


ವಿಭಾಗೀಯ ಪಶುವೈದ್ಯಾಧಿಕಾರಿ 


ನಿರ್ದೇಶಕರು 


(11) ರಿಂದ (111ಎ) 


(11) ರಿ೦ದ (1111) 


ಉಪ ನಿರ್ದೇಶಕರು 


ಸರ್ಕಾರ 





ಕಿರಿಯ ಗುಮಾಸ್ತರು, ಉಗ್ರಾಣ ಪಾಲಕ, 
ಗುಮಾಸ್ತ -ಹಾಗೂ- ಬೆರಳಚ್ಚುಗಾರ 





ವಿಭಾಗೀಯ ಪಶುವೈದ್ಯಾಧಿಕಾರಿ 








ವಿಭಾಗೀಯ ಪಶುವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 


(11) ರಿಂದ (111ಎ) 


(iv) ರಿ೦ದ (viii) 








ಉಪ ನಿರ್ದೇಶಕರು 
ನಿರ್ದೇಶಕರು 








೧೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ವಿಭಾಗೀಯ ಪಶು ವೈದ್ಯಾಧಿಕಾರಿಯವರ ಕಚೇರಿ, ಬೆಳಗಾವಿ : 





ಪಶುವೈದ್ಯಾಧಿಕಾರಿಗಳು, 


ಕೃಷಿ ಅಧಿಕಾರಿಗಳು. 


ನಿರ್ದೇಶಕರು 


ವಿಭಾಗೀಯ ಪಶುವೈದ್ಧಾಧಿಕಾರಿ 
ನಿರ್ದೇಶಕರು 


(11) ರಿಂದ (111ಎ) 
(iv) ರಿ೦ದ (viii) 


ಉಪ ನಿರ್ದೇಶಕರು 


ಸರ್ಕಾರ 





ಲ 
ಪ್ರಯೋಗ ಶಾಲೆ ಸಹಾಯಕ- ಹಾಗೂ -ಗುಮಾಸ್ತ, ಕೋಳಿ 


ಸಾಕಣೆ ಸಹಾಯಕ 


ಕೃಷಿ ಸಹಾಯಕರು, ಸ್ಟಾಕ್‌ಮೆನ್‌, 


ವಿಭಾಗೀಯ ಪಶುವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 


ವಿಭಾಗೀಯ ಪಶುವೈದ್ಯಾಧಿಕಾರಿ 
ನಿರ್ದೇಶಕರು 


(11) ರಿಂದ (111ಎ) 


(iv) ರಿ೦ದ (viii) 


(11) ರಿಂದ (111ಎ) 
(iv) ರಿ೦ದ (viii) 


ಉಪ ನಿರ್ದೇಶಕರು 


ನಿರ್ದೇಶಕರು 


ಉಪ ನಿರ್ದೇಶಕರು 


ಸರ್ಕಾರ 











ಮುಖ್ಯ ಗುಮಾಸ್ತ ನಿರ್ದೇಶಕರು ವಿಭಾಗೀಯ ಪಶುವೈದ್ಯಾಧಿಕಾರಿ (ii) ರಿಂದ (11ಎ) ಉಪ ನಿರ್ದೇಶಕರು 
ನಿರ್ದೇಶಕರು (iv) ರಿ೦ದ (viii) ನಿರ್ದೇಶಕರು 

ಕಿರಿಯ ಗುಮಾಸ್ತ ವಿಭಾಗೀಯ ಪಶುವೈದ್ಯಾಧಿಕಾರಿ ವಿಭಾಗೀಯ ಪಶುವೈದ್ಯಾಧಿಕಾರಿ (11) ರಿಂದ (111ಎ) ಉಪ ನಿರ್ದೇಶಕರು 
ವಿಭಾಗೀಯ ಪಶುವೈದ್ಯಾಧಿಕಾರಿ (iv) ರಿ೦ದ (viii) ನಿರ್ದೇಶಕರು 





ಜಿಲ್ಲಾ ಪಶು ವೈದ್ಯಾಧಿಕಾರಿಯವರ ಕಚೇರಿ, ದಕ್ಷಿಣ ಕನ್ನಡ, ಮಂಗಳೂರು : 




















ನಿರ್ದೇಶಕರು 





(iv) ರಿ೦ದ (viii) 





ಪಶು ವೈದ್ಯಕೀಯ ಸಹಾಯಕ ಶಸ್ತ್ರಚಿಕಿತ್ಸಕರು ನಿರ್ದೇಶಕರು ಜಿಲ್ಲಾ ಪಶುವೈದ್ಯಾಧಿಕಾರಿ (11) ರಿಂದ (ii ಎ) ಉಪ ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಪಶುವೈದ್ಯಕೀಯ ಮತ್ತು ಜಾನುವಾರು ಜಿಲ್ಲಾ ಪಶು ಜಿಲ್ಲಾ ಪಶುವೈದ್ಯಾಧಿಕಾರಿ (11) ರಿಂದ (111ಎ) ಉಪ ನಿರ್ದೇಶಕರು 
ಪರಿವೀಕ್ಷಕರು, ಸ್ಟಾಕಮನ್‌, ಕೋಳಿ ಸಾಕಣೆ ಸಹಾಯಕ ವೈದ್ಯಾಧಿಕಾರಿ ಜಿಲ್ಲಾ ಪಶುವೈದ್ಯಾಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಪ್ರಥಮ ದರ್ಜೆ ಸಹಾಯಕ (ಯು.ಡಿ.ಸಿ.) ನಿರ್ದೇಶಕರು ಜಿಲ್ಲಾ ಪಶುವೈದ್ಯಾಧಿಕಾರಿ (11) ರಿಂದ (111ಎ) ಉಪ ನಿರ್ದೇಶಕರು 


ಸರ್ಕಾರ 












































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೨೫ 
ದ್ವಿತೀಯ ದರ್ಜೆ ಸಹಾಯಕ ಜಿಲ್ಲಾ ಪಶು ಜಿಲ್ಲಾ ಪಶುವೈದ್ಯಾಧಿಕಾರಿ (11) ರಿಂದ (ಎ) ಉಪ ನಿರ್ದೇಶಕರು 
(ಎಲ್‌.ಡಿ.ಸಿ) ದ್ವಿತೀಯ ದರ್ಜೆ ವೈದ್ಯಾಧಿಕಾರಿ ಜಿಲ್ಲಾ ಪಶುವೈದ್ಯಾಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಬೆರಳಚ್ಚುಗಾರರು 
ಜಿಲ್ಲಾ ಪಶು ವೈದ್ಯಾಧಿಕಾರಿಯವರ ಕಚೇರಿ ರಾಯಚೂರು/ ಗುಲ್ಬರ್ಗ/ಬೀದರ್‌ ತ 
ಸಹಾಯಕ ಪಶು ವೈದ್ಯಕೀಯ ಶಸ್ತ್ರಚಿಕಿತ್ಸಕರು ನಿರ್ದೇಶಕರು ಜಿಲ್ಲಾ ಪಶು ವೈದ್ಯಾಧಿಕಾರಿ (1ರಿಂದ (11ಎ) ಉಪ ನಿರ್ದೇಶಕರು 
ಮ ಸ ಸಾಂ ಜು ಅಂ ಭಯು ಭು ಜು ನಿರ್ದೇಶಕರು (11) ರಿಂದ (೪1) ಸರ್ಕಾರ 
ಪಶು ವೈದ್ಯಕೀಯ ಸಹಾಯಕ, ಸ್ಟಾಕ್‌ಮನ್‌, ಜಿಲ್ಲಾ ಪಶು ಜಿಲ್ಲಾ ಪಶು ವೈದ್ಯಾಧಿಕಾರಿ (10ರಿಂದ (iin) ಉಪ ನಿರ್ದೇಶಕರು 
ಸ್ಟಾಕ್‌ಮನ್‌- ಹಾಗೂ- ಕೌಂಪೌಂಡರ್‌, ಕೋಳಿ ಸಾಕಣೆ ವೈದ್ಯಾಧಿಕಾರಿ ಜಿಲ್ಲಾ ಪಶು ವೈದ್ಯಾಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕರು 
ಜಿಲ್ಲಾ ಪಶು ವೈದ್ಯಾಧಿಕಾರಿಯವರ ಕಚೇರಿ, ಕೊಡಗು, ಮಡಕೇರಿ : 
ಪಶುವೈದ್ಯಕೀಯ ಸಹಾಯಕ ಶಸ್ತ್ರಚಿಕಿತ್ಸಕ ನಿರ್ದೇಶಕರು ಜಿಲ್ಲಾ ಪಶು ವೈದ್ಯಾಧಿಕಾರಿ (10ರಿಂದ (11ಎ) ನಿರ್ದೇಶಕರು 
(ನಾನ್‌ ಗೆಜೆಟೆಡ್‌) 

ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಕೋಳಿ ಸಾಕಣೆ ಮೇಲ್ವಿಚಾರಕ, ಸ್ಟಾಕ್‌ಮೆನ್‌, ಇನ್‌ಕ್ಯೂಬೇಷನ್‌ ಜಿಲ್ಲಾ ಪಶು ಜಿಲ್ಲಾ ಪಶು ವೈದ್ಯಾಧಿಕಾರಿ (10ರಿಂದ (iin) ಉಪ ನಿರ್ದೇಶಕರು 
ಸಹಾಯಕ ವೈದ್ಯಾಧಿಕಾರಿ ಜಿಲ್ಲಾ ಪಶು ವೈದ್ಯಾಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಮ್ಯಾನೇಜರ್‌, ಪ್ರಥಮ ದರ್ಜೆ ಸಹಾಯಕರು, ಮುಖ್ಯ ನಿರ್ದೇಶಕರು ಜಿಲ್ಲಾ ಪಶು ವೈದ್ಯಾಧಿಕಾರಿ (10ರಿಂದ (11ಎ) ನಿರ್ದೇಶಕರು 
ಗುಮಾಸ್ತರು ನಿರ್ದೇಶಕರು (iv) ರಿಂದ (viii ಸರ್ಕಾರ 
ಕಿರಿಯ ದರ್ಜೆ ಸಹಾಯಕ ಜಿಲ್ಲಾ ಪಶು ಜಿಲ್ಲಾ ಪಶು ವೈದ್ಯಾಧಿಕಾರಿ (10ರಿಂದ (11ಎ) ಉಪ ನಿರ್ದೇಶಕರು 
(11ನೇ ದರ್ಜೆ ಗುಮಾಸ್ತರು) ವೈದ್ಯಾಧಿಕಾರಿ ಜಿಲ್ಲಾ ಪಶು ವೈದ್ಯಾಧಿಕಾರಿ (iv) ರಿಂದ (viii) ನಿರ್ದೇಶಕರು 























೧೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಜಾನುವಾರು ಹಾಗೂ ಕುರಿತಳಿ ಸಂವರ್ಧನಾ ಕ್ಷೇತ್ರ, ಮುನಿರಾಬಾದ್‌ : 





















































ಸಹಾಯಕ ಅಧೀಕ್ಷಕ, ಡೇರಿ (ಹೈನುಗಾರಿಕೆ) ಮೇಲ್ವಿಚಾರಕ ನಿರ್ದೇಶಕರು ಅಧೀಕ್ಷಕರು (10ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ, ದ್ವಿತೀಯ ದರ್ಜೆ ಬೆರಳಚ್ಚು - | ಅಧೀಕ್ಷಕರು ಅಧೀಕ್ಷಕರು (10ರಿಂದ (11ಎ) ಉಪ ನಿರ್ದೇಶಕರು 
ಗುಮಾಸ್ತರು, ದ್ವಿತೀಯ ದರ್ಜೆ ಉಗ್ರಾಣ ಪಾಲಕ, ಸ್ಟಾಕ್‌ಮೆನ್‌ ಅಧೀಕ್ಷಕರು (iv) ರಿಂದ (viii ನಿರ್ದೇಶಕರು 
ಸರ್ಕಾರಿ ಅಶ್ವತಳಿ ಸಂವರ್ಧನ ಕ್ಷೇತ್ರ, ಕುಣಿಗಲ್‌ : 

ಪಶು ವೈದ್ಯಾಧಿಕಾರಿ ನಿರ್ದೇಶಕರು ಅಧೀಕ್ಷಕರು (10ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಸ್ಟಾಕ್‌ಮೆನ್‌ ಅಧೀಕ್ಷಕರು ಅಧೀಕ್ಷಕರು (10ರಿಂದ (11ಎ) ಉಪ ನಿರ್ದೇಶಕರು 
ಅಧೀಕ್ಷಕರು (iv) ರಿ೦ದ (1೪111) ನಿರ್ದೇಶಕರು 

ಅಕೌಂಟೆಂಟ್‌ (ಪ್ರಥಮ ದರ್ಜೆ ಸಹಾಯಕರು) ನಿರ್ದೇಶಕರು ಅಧೀಕ್ಷಕರು (10ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು ಅಧೀಕ್ಷಕರು ಅಧೀಕ್ಷಕರು (10ರಿಂದ (11ಎ) ಉಪ ನಿರ್ದೇಶಕರು 

ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಅಧೀಕ್ಷಕರು (iv) ರಿಂದ (viii) ನಿರ್ದೇಶಕರು 

ಜಿಲ್ಲಾ ಜಾನುವಾರು ಫಾರಂ , ಕೊಯಿಲಾ, ದಕ್ಷಿಣ ಕನ್ನಡ ಜಿಲ್ಲೆ : 

ಪಶು ವೈದ್ಯಕೀಯ ಸಹಾಯಕ ಶಸ್ತ್ರಚಿಕಿತ್ಸಕರು, ಫಾರಂ ನಿರ್ದೇಶಕರು ಅಧೀಕ್ಷಕರು (10ರಿಂದ (11ಎ) ನಿರ್ದೇಶಕರು 

ಮ್ಯಾನೇಜರ್‌, ಡೇರಿ ಸಹಾಯಕ ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಅಕೌಂಟೆಂಟ್‌ ನಿರ್ದೇಶಕರು ಅಧೀಕ್ಷಕರು (10ರಿಂದ (11ಎ) ನಿರ್ದೇಶಕರು 

(ಪ್ರಥಮ ದರ್ಜೆ ಸಹಾಯಕರು) ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಉಗ್ರಾಣ ಪಾಲಕ (ದ್ವಿತೀಯ ದರ್ಜೆ) ಅಧೀಕ್ಷಕರು ಅಧೀಕ್ಷಕರು (10ರಿಂದ (11ಎ) ಉಪ ನಿರ್ದೇಶಕರು 

ದ್ವಿತೀಯ ದರ್ಜೆ ಬೆರಳಚ್ಚುಗಾರ ಅಧೀಕ್ಷಕರು (iv) ರಿಂದ (viii) ನಿರ್ದೇಶಕರು 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೨೭ 





ಕುರಿ ಮತ್ತು ಜಾನುವಾರು ಸಂಯುಕ ಕೇತ, ಕುರಿಕುಪಿ:; 
ಖಿ. ಲ 


ಓಕ) 






































ಮ್ಯಾನೇಜರ್‌, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್‌- ಕುರಿ ನಿರ್ದೇಶಕರು ನಿರ್ದೇಶಕರು (10ರಿಂದ (1111) ಸರ್ಕಾರ 

ಯೋಜನೆ, ಪಶು ವೈದ್ಯಕೀಯ ಪರಿವೀಕ್ಷಕ, ಕೃಷಿ ಪರಿವೀಕ್ಷಕ 

ಸ್ಟಾಕ್‌ಮೆನ್‌-ಹಾಗೂ- ಕಾಂಪೌಂಡರ್‌ ಮ್ಯಾನೇಜರ್‌ ಮ್ಯಾನೇಜರ್‌ (10ರಿಂದ (11ಎ) ಉಪ ನಿರ್ದೇಶಕರು 
ಮ್ಯಾನೇಜರ್‌ (iv)do (viii ನಿರ್ದೇಶಕರು 

ಅಕೌಂಟೆಂಟ್‌ (ಪ್ರಥಮ ದರ್ಜೆ), ಅಕೌಂಟೆಂಟ್‌ ನಿರ್ದೇಶಕರು ನಿರ್ದೇಶಕರು (10ರಿಂದ (1111) ಸರ್ಕಾರ 

1ನೇ ದರ್ಜೆ, 11 ನೇ ದರ್ಜೆ ಬೆರಳಚ್ಚುಗಾರ ಮ್ಯಾನೇಜರ್‌ (10ರಿಂದ (11ಎ) ಉಪ ನಿರ್ದೇಶಕರು 

ಮ್ಯಾನೇಜರ್‌ ಮ್ಯಾನೇಜರ್‌ (iv)do (viii ನಿರ್ದೇಶಕರು 

ಸರ್ಕಾರಿ ಡೈೆರಿ ಫಾರಂ, ಕೊಡಗು, ಕೂಡಿಗೆ : 

ಅಧೀಕ್ಷಕರು ನಿರ್ದೇಶಕರು ಡೈರಿ ಅಭಿವೃದ್ದಿ ಅಧಿಕಾರಿ (10ರಿಂದ (i) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಸ್ಟಾಕ್‌ ಮನ್‌ ಹೈನುಗಾರಿಕೆ ಅಭಿವೃದ್ಧಿ ಅಧಿಕಾರಿ ಡೈರಿ ಅಭಿವೃದ್ಧಿ ಅಧಿಕಾರಿ (10ರಿಂದ (iia) ಉಪ ನಿರ್ದೇಶಕರು 
ಡೈರಿ ಅಭಿವೃದ್ಧಿ ಅಧಿಕಾರಿ (iv) ರಿ೦ದ (1೪111) ನಿರ್ದೇಶಕರು 

ಅಕೌಂಟೆಂಟ್‌, ಪ್ರಥಮ ದರ್ಜೆ ನಿರ್ದೇಶಕರು ಡೈರಿ ಅಭಿವೃದ್ದಿ ಅಧಿಕಾರಿ (10ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 








೧೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಡೈರಿ ಅಭಿವೃದ್ಧಿ ಯೋಜನೆ, ಕೂಡಿಗೆ : 








ಗ್ರಾಮೀಣ ಹಾಲು ಉತ್ಪಾದನಾ ನಿರ್ದೇಶಕರು ಡೈರಿ ಅಭಿವೃದ್ಧಿ ಅಧಿಕಾರಿ (10ರಿಂದ (11ಎ) ನಿರ್ದೇಶಕರು 

ವ್ಯವಸ್ಥಾಪಕರು, ಡೈರಿ ಸಹಾಯಕ, ಡೈರಿ ಮೆಕ್ಕಾನಿಕ್‌, ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಪ್ರಯೋಗ ಶಾಲೆ ಸಹಾಯಕ 

ಅಕೌಂಟೆಂಟ್‌, ನಗದು ಗುಮಾಸ್ತ ನಿರ್ದೇಶಕರು ಡೈರಿ ಅಭಿವೃದ್ಧಿ ಅಧಿಕಾರಿ (10ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, 


ಡೈರಿ ಅಭಿವೃದ್ದಿ ಅಧಿಕಾರಿ 
ಧಿ 


ಡೈರಿ ಅಭಿವೃದ್ದಿ ಅಧಿಕಾರಿ 
ಧಿ 


(11ರಿಂದ (11ಎ) 


ಉಪ ನಿರ್ದೇಶಕರು 


























ಪಶುಸಂಗೋಪನೆ 








ಅರೆಕಾಲಿಕ ಮಾರಾಟಗಾರ ಡೈರಿ ಅಭಿವೃದ್ದಿ ಅಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಜಾನುವಾರು ತಳಿ ಸಂವರ್ಧನೆ ಕೇಂದ್ರ, ಅಜ್ಜಂಪುರ (ಪಶು ಸಂಗೋಪನಾ ಸಂಶೋಧನಾಧಿಕಾರಿಯವರ ನಿಯಂತ್ರಣದಲ್ಲಿ) : 
ಪಶು ಸಂಗೋಪನಾ ಸಹಾಯಕ ಸಂಶೋಧನಾಧಿಕಾರಿ, ನಿರ್ದೇಶಕರು ಸಂಶೋಧನಾಧಿಕಾರಿ (1ರಿಂದ (11ಎ) ನಿರ್ದೇಶಕರು 
ಫಾರಂನ ಪಶು ಸಂಗೋಪನೆ 
ಮ್ಯಾನೇಜರ್‌ಗಳು, ಪಶು ವೈದ್ಯಕೀಯ ಪರಿವೀಕ್ಷಕರು, ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಸಹಾಯಕ ಮ್ಯಾನೇಜರುಗಳು 
ಸ್ಟಾಕ್‌ಮೆನ್‌ ಸಂಶೋಧನಾಧಿಕಾರಿ ಸಂಶೋಧನಾಧಿಕಾರಿ (10ರಿಂದ (11ಎ) ಉಪ ನಿರ್ದೇಶಕರು 
ಪಶು ಸಂಗೋಪನೆ ಪಶು ಸಂಗೋಪನೆ 

ಸಂಶೋಧನಾಧಿಕಾರಿ (iv) ರಿ೦ದ (1೪111) ನಿರ್ದೇಶಕರು 

ಪಶು ಸಂಗೋಪನೆ 
ಅಕೌಂಟೆಂಟ್ಸ್‌ ನಿರ್ದೇಶಕರು ಸಂಶೋಧನಾಧಿಕಾರಿ (1ರಿಂದ (111 ನಿರ್ದೇಶಕರು 

ಪಶು ಸಂಗೋಪನೆ 

ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಸಂಶೋಧನಾಧಿಕಾರಿ ಸಂಶೋಧನಾಧಿಕಾರಿ (10ರಿಂದ (11ಎ) ಉಪ ನಿರ್ದೇಶಕರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಪಶುಸಂಗೋಪನೆ ಪಶುಸಂಗೋಪನೆ 

ಸಂಶೋಧನಾಧಿಕಾರಿ (iv) ರಿ೦ದ (1೪111) ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೨೯ 








ಅಮೃತ್‌ ಮಹಲ್‌ ವಿಭಾಗ : 


















































ದರೋಗಾಗಳು, ಕಾವಲ್‌ ರೇಂಜರ್ಸ್‌, ಸಂಶೋಧನಾಧಿಕಾರಿ ಸಂಶೋಧನಾಧಿಕಾರಿ (11) ರಿಂದ (ಎ) ಉಪ ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು ಪಶುಸಂಗೋಪನೆ ಪಶುಸಂಗೋಪನೆ 
ಸಂಶೋಧನಾಧಿಕಾರಿ (iv) ರಿಂದ (viii) ನಿರ್ದೇಶಕರು 
ಪಶುಸಂಗೋಪನೆ 
ಸಂಯುಕ್ತ ಜಾನುವಾರು ಫಾರಂಗಳು ಮತ್ತು ಸಂಶೋಧನಾ ಕೇಂದ್ರ, ಹೆಸರಘಟ್ಟ ಕ 
ಪಶು ವೈದ್ಯಕೀಯ ಪರಿವೀಕ್ಷಕರು, ನಿರ್ದೇಶಕರು ಅಧೀಕ್ಷಕರು (11) ರಿಂದ (ಎ) ನಿರ್ದೇಶಕರು 
ಸಹಾಯಕ ಮ್ಯಾನೇಜರ್‌ (ಡೈರಿ) ನಿರ್ದೇಶಕರು (iv) ರಿಂದ (viii ಸರ್ಕಾರ 
ಕೃಷಿ ಅಧಿಕಾರಿ 
ಸ್ಟಾಕ್‌ಮನ್‌, ಡೈರಿ ಸಹಾಯಕ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (ಎ) ಉಪ ನಿರ್ದೇಶಕರು 
ಸ್ಟಾಕ್‌ಮನ್‌- ಹಾಗೂ- ಹಾಲು ದಾಖಲೆದಾರ ಅಧೀಕ್ಷಕರು (iv) ರಿಂದ (viii) ನಿರ್ದೇಶಕರು 
ಮೆಕ್ಕಾನಿಕ್‌, ಕೃಷಿ ಓವರ್‌ ಸಿಯರ್‌, ಸಬ್‌- ಓವರ್‌ಸಿಯರ್‌ ನಿರ್ದೇಶಕರು ಅಧೀಕ್ಷಕರು (11) ರಿಂದ (111ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಮೀನುಗಾರಿಕೆ ಸಹಾಯಕ , ಜೇನು ಸಾಕಣೆ ಪ್ರಾತ್ಯಕ್ಷಿಕೆದಾರ ಅಧೀಕ್ಷಕರು ಅಧೀಕ್ಷಕರು (11) ರಿಂದ (111 ಎ) ಉಪ ನಿರ್ದೇಶಕರು 
ಅಧೀಕ್ಷಕರು (iv) ರಿ೦ದ (viii) ನಿರ್ದೇಶಕರು 
ಮುಖ್ಯ ಗುಮಾಸ್ತ, ನಗದು ಗುಮಾಸ್ತ. ನಿರ್ದೇಶಕರು ಅಧೀಕ್ಷಕರು (11) ರಿಂದ (111 ಎ) ನಿರ್ದೇಶಕರು 
ಅಕೌಂಟೆಂಟ್‌ ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಅಧೀಕ್ಷಕರು ಅಧೀಕ್ಷಕರು (11) ರಿಂದ (111 ಎ) ಉಪ ನಿರ್ದೇಶಕರು 
ದ್ವಿತೀಯ ದರ್ಜೆ ಉಗ್ರಾಣ ಪಾಲಕರು, ದ್ವಿತೀಯ ದರ್ಜೆ ಅಧೀಕ್ಷಕರು (iv) ರಿಂದ (viii) ನಿರ್ದೇಶಕರು 
ಬೆರಳಚ್ಚುಗಾರರು 
ಮ್ಯಾನೇಜರ್‌ರವರ ಕಚೇರಿ, ಸರ್ಕಾರಿ ಹಾಲು ಸರಬರಾಜು ಯೋಜನೆ, ಬೆಂಗಳೂರು : 
ಪಾಳಿ ಮೇಲ್ವಿಚಾರಕರು ನಿರ್ದೇಶಕರು ಮ್ಯಾನೇಜರ್‌ (10) ರಿಂದ (11ಎ) ನಿರ್ದೇಶಕರು 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಹಾಲು ಸಂಗ್ರಹಣಾ ವ್ಯವಸ್ಥಾಪಕ, ನಿರ್ದೇಶಕರು ಮ್ಯಾನೇಜರ್‌ (11) ರಿಂದ (111ಎ) ನಿರ್ದೇಶಕರು 
ಗುಣಮಟ್ಟ ನಿಯಂತ್ರಣ ಸಹಾಯಕರು ನಿರ್ದೇಶಕರು (iv) ರಿಂದ (viii) ಸರ್ಕಾರ 







































































೧೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಯೋಗ ಶಾಲೆ ಸಹಾಯಕರು, ಮ್ಯಾನೇಜರ್‌ ಮ್ಯಾನೇಜರ್‌ (11) ರಿಂದ (ಎ) ಉಪ ನಿರ್ದೇಶಕರು 
ಜ್‌ ಮ್ಯಾನೇಜರ್‌ (iv) ರಿಂದ (viii) ನಿರ್ದೇಶಕರು 
ಅಕೌಂಟೆಂಟ್‌, ನಿರ್ದೇಶಕರು ಮ್ಯಾನೇಜರ್‌ (10) ರಿಂದ (i ಎ) ನಿರ್ದೇಶಕರು 
ನಗದು ಗುಮಾಸ್ತ 
ನಿರ್ದೇಶಕರು (iv) ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಶೀಘಲಿಪಿ- ಬೆರಳಚ್ಚುಗಾರರು ಮ್ಯಾನೇಜರ್‌ ಮ್ಯಾನೇಜರ್‌ (10) ರಿಂದ (i ಎ) ಉಪ ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು ಮ್ಯಾನೇಜರ್‌ (iv) ರಿಂದ (viii) ನಿರ್ದೇಶಕರು 
ಮೇಲ್ವಿಚಾರಕರ ಕಚೇರಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಯೋಜನಾ ಕೇಂದ್ರಗಳು, ಹೊಸದುರ್ಗ/ ರಾಣೆಬೆನ್ನೂರು/ ಕೋಲಾರ/ ಬಳ್ಳಾರಿ ಹಾಗೂ ರಾಯಚೂರು/ ಬಿಜಾಪುರ: 

ಸ್ಟಾಕ್‌ಮೆನ್‌ ಮೇಲ್ವಿಚಾರಕ ಮೇಲ್ವಿಚಾರಕ (10) ರಿಂದ (11ಎ) ಉಪನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು ಮೇಲ್ವಿಚಾರಕ (iv) ರಿಂದ (viii) ನಿರ್ದೇಶಕರು 
ಮೈಸೂರು ಪಶು ವೈದ್ಯಕೀಯ ಕಾಲೇಜು, ಬೆಂಗಳೂರು : 

ಉಪನ್ಯಾಸಕರು ನಿರ್ದೇಶಕರು ಪ್ರಾಂಶುಪಾಲರು (11) ರಿಂದ (ii ಎ) ನಿರ್ದೇಶಕರು 

ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ಪ್ರಯೋಗಶಾಲೆ ತಂತ್ರಜ್ಞರು ಪ್ರಾಂಶುಪಾಲರು ಪ್ರಾಂಶುಪಾಲರು (1) ರಿಂದ (viii) ನಿರ್ದೇಶಕರು 
ದೈಹಿಕ ಶಿಕ್ಷಣ ಶಿಕ್ಷಕರು 
ಯ ಯೈ 

ಮುಖ್ಯ ಗುಮಾಸ್ತ, ಅಕೌಂಟೆಂಟ್‌, ನಗದು ಗುಮಾಸ್ತ, ಉಗ್ರಾಣ ನಿರ್ದೇಶಕರು ಪ್ರಾಂಶುಪಾಲರು (11) ರಿಂದ (ಎ) ನಿರ್ದೇಶಕರು 
ಬುಟ್ಟ ಯ ನಯಾ ನಿರ್ದೇಶಕರು (iv) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಪ್ರಾಂಶುಪಾಲರು ಪ್ರಾಂಶುಪಾಲರು (11) ರಿಂದ (1111) ನಿರ್ದೇಶಕರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರ 

ಕೋಳಿ ಸಾಕಣೆ ಅಭಿವೃದ್ದಿ ಅಧಿಕಾರಿಯವರ ಕಚೇರಿ, ಕೋಳಿ ಸಾಕಣೆ ಫಾರಂ, ಹೆಸರುಘಟ್ಟ ಕ 

ಇನ್‌ಕ್ಯೂಬೇಷನ್‌ ಸಹಾಯಕರು ಕೋಳಿ ಸಾಕಣೆ ಕೋಳಿ ಸಾಕಣೆ ಭಿವೃದ್ಧಿ (11) ರಿಂದ (ಎ) ಉಪ ನಿರ್ದೇಶಕರು 
ಕೋಳಿ ಸಾಕಣೆ ಸಹಾಯಕರು ಅಭಿವೃದ್ಧಿ ಅಧಿಕಾರಿ ಅಧಿಕಾರಿ 

ದ್ವಿತೀಯ ದರ್ಜೆ ಸಹಾಯಕರು ಹೆಸರಘಟ್ಟ ಕೋಳಿ ಸಾಕಣೆ ಅಭಿವೃದ್ದಿ ಅಧಿಕಾರಿ (iv) ರಿಂದ (viii) ನಿರ್ದೇಶಕರು 


























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೩೧ 





ತೋಟಗಾರಿಕೆ ಇಲಾಖೆ 





ಅಧೀಕ್ಷಕರ ಕಚೇರಿ, ಸರ್ಕಾರಿ ಉದ್ಯಾನವನಗಳು, ಬೆಂಗಳೂರು : 





ಸಂಶೋಧನಾ ಸಹಾಯಕ, ತಾಂತ್ರಿಕ ಸಹಾಯಕ, ಓವರ್‌ಸಿಯರ್‌, ವಿಧಾನಸೌಧ 
ಉದ್ಯಾನವನಗಳು, ಮೇಲ್ವಿಚಾರಕ (ಲಾಲ್‌ ಬಾಗ್‌), ಕ್ಕೂರೇಟರ್‌, ಲಾಲ್‌ ಬಾಗ್‌ 
ಪಂಪ್‌ ಆಪರೇಟರ್‌, ಲಾಲ್‌ ಬಾಗ್‌ ತೋಟಗಾರಿಕೆ ಬೋಧಕರು, 

ಮುಖ್ಯ ಗುಮಾಸ್ತ ಮತ್ತು ಮ್ಯಾನೇಜರ್‌ 

ಶೀಘ್ರಲಿಪಿ - ಬೆರಳಚ್ಚುಗಾರ, ಜಿಲ್ಲಾ ತೋಟಗಾರಿಕೆ 

ಪರಿವೀಕ್ಷಕರು, ಕ್ಷೇತ್ರ ಸಹಾಯಕರು 


ತೋಟಗಾರಿಕೆ ನಿರ್ದೇಶಕರು ನಿರ್ದೇಶಕರು 


(1) ರಿಂದ (viii) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು, ಆರ್ಟಿಸ್ಟ್‌ , ಸಬ್‌-ಓವರ್‌ಸಿಯರ್‌, ಗಿಡಮೂಲಿಕೆ 
ರಕ್ಷಕ ಮತ್ತು ಗ್ರಂಥ ಪಾಲಕ, ಜಿಲ್ಲಾ ತೋಟಗಾರಿಕೆ ಪರಿವೀಕ್ಷಕರು, ಸಸ್ಯ ಪ್ರಚಾರಕರು, 
ಓವರ್‌ ಸಿಯರ್ಸ್‌ಗಳು, ಸಸಿರೋಗ ಪರೀಕ್ಷಕರು, ಗಿರಿಧಾಮ ಮೇಲ್ವಿಚಾರಕರು, 
ಸಹಾಯಕ ತೋಟಗಾರಿಕೆ ಬೋಧಕರು, ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರರು 





ತೋಟಗಾರಿಕೆ ನಿರ್ದೇಶಕರು ನಿರ್ದೇಶಕರು 








(1) ರಿಂದ (viii) 





ಸರ್ಕಾರ 





ಸಹಾಯಕ ನಿರ್ದೇಶಕರ ಕಚೇರಿ, ತೋಟಗಾರಿಕೆ, ಬೆಂಗಳೂರು : 























ಮ್ಯಾನೇಜರ್‌, ಜಿಲ್ಲಾ ತೋಟಗಾರಿಕೆ ಪರಿವೀಕ್ಷಕ, ಮಂಡ್ಯ 

















ಮ್ಯಾನೇಜರ್‌, ತೋಟಗಾರಿಕೆ ಫಾರಂ ತೋಟಗಾರಿಕೆ ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ಕೋರಮಂಗಲ ನಿರ್ದೇಶಕರು ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ಓವರ್‌ ಸಿಯರ್ಸ್‌ಗಳು, ಫೋರ್‌ ಮನ್‌, ತೋಟಗಾರಿಕೆ ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ಗಿಡಮೂಲಿಕೆ ಅಧೀಕ್ಷಕರು ನಿರ್ದೇಶಕರು ನಿರ್ದೇಶಕರು (111ರಿ೦ದ (viii ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ತೋಟಗಾರಿಕೆ ಸಹಾಯಕ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು 

ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಸಹಾಯಕ ನಿರ್ದೇಶಕರ ಕಚೇರಿ, ತೋಟಗಾರಿಕೆ, ಮೈಸೂರು : 
ಮೃಗಾಲಯದ ಕ್ಕೂರೇಟರ್‌, ಪಶುವೈದ್ಯರು, ಕೆ.ಆರ್‌. ಸಾಗರದ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ತೋಟಗಾರಿಕೆ ಪರಿವೀಕ್ಷಕ, ಮದ್ದೂರು ತೋಟಗಾರಿಕಾ ಫಾರಂನ ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 








೧೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 



























































ಗಿಡಮೂಲಿಕೆ ಅಧೀಕ್ಷಕ, ಪ್ರಥಮ ದರ್ಜೆ ಸಹಾಯಕರು, ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ಣೆ 9 ಪ ಸ 
ಜು ಸನ ಯ ಸುನ ಬು ಭು ಬಸ ನಿರ್ದೇಶಕರು (1) ರಿಂದ (viii) ಸರ್ಕಾರ 
ಪರೀಕ್ಷಕರು 
ಆಪ 
ದ್ವಿತೀಯ ದರ್ಜೆ ಸಹಾಯಕರು ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಬೀಜ ಸಂಗ್ರಹಣಾಕಾರ, ಶಿರಸ್ತೆದಾರ್‌, ವಾರ್ಡನ್‌ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಅಧೀಕ್ಷಕರ ಕಚೇರಿ, ಹಣ್ಣು ಸಂಶೋಧನಾ ಕೇಂದ್ರ, ಹೆಸರಘಟ್ಟ ಕ 
ಸಹಾಯಕ ನಿರ್ದೇಶಕರು ಅಧೀಕ್ಷಕರು, (11) ನಿರ್ದೇಶಕರು 
ಹಣ್ಣು ಸಂಶೋಧನಾ ಕೇಂದ್ರ 
ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ಘೋರ್‌ಮನ್‌ ನಿರ್ದೇಶಕರು ಅಧೀಕ್ಷಕರು (11) ನಿರ್ದೇಶಕರು 
ಹಣ್ಣು ಸಂಶೋಧನಾ ಕೇಂದ್ರ 
ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ ನಿರ್ದೇಶಕರು ಅಧೀಕ್ಷಕರು (11 ರಿಂದ (1೪ಎ) ನಿರ್ದೇಶಕರು 
ಹಣ್ಣು ಸಂಶೋಧನಾ ಕೇಂದ್ರ 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ, ತುಂಗಭದ್ರಾ ಪ್ರಾಜೆಕ್ಟ್‌, ಮುನಿರಾಬಾದ್‌ : 
ಫಾರ್ಮ್‌ ಮ್ಯಾನೇಜರ್‌, ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ನಿರ್ದೇಶಕರು 
ನಿರ್ದೇಶಕರು (iii) ರಿ೦ದ (1111) ಸರ್ಕಾರ 
ಕ್ಷೇತ್ರ ಕಾರ್ಯಕರ್ತ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ರಿಂದ (1೪ ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೩೩ 





ಅರಣ್ಯ ಇಲಾಖೆ 


1. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ : 











ಮ್ಯಾನೇಜರ್‌ 1ನೇ ಮತ್ತು 2ನೇ ದರ್ಜೆ, ಅಧೀಕ್ಷಕರುಗಳು, ಮುಖ್ಯ ಅರಣ್ಯ ತಾಂತ್ರಿಕ ಸಹಾಯಕ (11) ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
1ನೇ ದರ್ಜೆ ವಲಯ ಸಮೀಕ್ಷಕರು ಸಂರಕ್ಷಣಾಧಿಕಾರಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (iii) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ಮತ್ತು ಮುಖ್ಯ ಅರಣ್ಯ ತಾಂತ್ರಿಕ ಸಹಾಯಕ/ ಹೆಚ್ಚುವರಿ ತಾಂತ್ರಿಕ (11) ರಿಂದ (111ಎ) ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಶೀಘ್ರಲಿಪಿಗಾರರು, 1 ಮತ್ತು 0ನೇ ದರ್ಜೆ ಅಕಾಂಟೆಂಟ್‌ರು, ಸಂರಕ್ಷಣಾಧಿಕಾರಿ ಸಹಾಯಕ/ ದ್ವಿತೀಯ ಸಹಾಯಕ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (iv) ರಿ೦ದ (1೪111) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು ಮುಖ್ಯ ಅರಣ್ಯ ಹೆಚ್ಚುವರಿ ತಾಂತ್ರಿಕ ಸಹಾಯಕ (11) ರಿಂದ (1೪ಎ) ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ ದ್ವಿತೀಯ ಸಹಾಯಕ / ತಾಂತ್ರಿಕ ಸಹಾಯಕ 





ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ 


(೪) ರಿಂದ (viii) 


ಸರ್ಕಾರ 








2. ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ : 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 
1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 


ಅರಣಣಿ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ, ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 


ಸರ್ಕಾರ 





ವಲಯ ಸಮೀಕ್ಷಕರು 


ಅರಣ್ಯ ಸಂರಕ್ಷಣಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ, ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 
(೪) ರಿಂದ (viii) 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
OY 


ಸರ್ಕಾರ 





1 ಮತ್ತು 11 ನೇ ದರ್ಜೆಯ 
ಅಧೀಕಕರು 
[0Y 





ಮುಖ್ಯ ಅರಣ್ಯ ಸಂರಕಣಾಧಿಕಾರಿ 
0 


ಅರಣ. ಸಂರಕ್ಷಣಾಧಿಕಾರಿ 
ಮುಖ್ಯ ಅರಣ್ಣ 


ಸಂರಕ್ಷಣಾಧಿಕಾರಿ 








(11) ರಿಂದ (1೪ಎ) 


(೪) ರಿಂದ (viii) 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 


ಸರ್ಕಾರ 








೧೨೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಅಕೌಂಟೆಂಟರುಗಳು (1 ಮತ್ತು 10, ಪ್ರಥಮ ದರ್ಜೆ 
ಸಹಾಯಕರು, ಶೀಘ್ರಲಿಪಿಗಾರರು, ಪಶು ವೈದ್ಯಕೀಯ 


ಪರಿವೀಕ್ಷಕರು, ಡ್ರಾಫ್ಟ್‌ ಮನ್‌, ಅರಣ್ಯ ಪಾಲಕರುಗಳು, ಅರಣ್ಯ 
ಸಮೀಕ್ಷಕರು, ಶಿಕಾರಿ ಮೇಲ್ವಿಚಾರಕರು, ದ್ವಿತೀಯ ದರ್ಜೆ 


ಸಹಾಯಕರು ಮತ್ತು ಬೆರಳಚ್ಚುಗಾರರು 





ಅರಣ್ಯ ಸಂರಕ್ಷಣಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 





(1) ರಿಂದ (viii 











3. ವಿಭಾಗ ಅರಣ್ಯ ಅಧಿಕಾರಿಗಳ ಕಚೇರಿ : 





ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 
1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 


ವಿಭಾಗೀಯ ಅರಣ್ಯ ಅಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕಣಾಧಿಕಾರಿ 
0 


(1) 


(111) ರಿಂದ (1೪ಎ) 
(೪) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
೭ OY 


ಸರ್ಕಾರ 





ಅರಣ್ಯ ಸಮೀಕ್ಷಕರು, ಅಕೌಂಟೆ೦ಟರ್‌ಗಳು, (1 
ಮತ್ತು 11 ) ಪ್ರಥಮ ದರ್ಜೆ ಸಹಾಯಕರು 
ಮತ್ತು ಶೀಘ್ರಲಿಪಿಗಾರರು, ಸಹಾಯಕ ಪಶು 
ವೈದ್ಯಕೀಯ ಪರಿವೀಕ್ಷಕರು, ಡ್ರಾಫ್ಟ್ಸ್‌ಮನ್‌ 


ಅರಣ್ಯ ಸಂರಕ್ಷಣಾಧಿಕಾರಿ 


ವಿಭಾಗೀಯ ಅರಣ್ಯ ಅಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


(1) 


(111) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
p ಉ 





ದ್ವಿತೀಯ ದರ್ಜೆ ಸಹಾಯಕರು , 
ಬೆರಳಚ್ಚುಗಾರರು, ಅರಣ್ಯ ಮತ್ತು ಶಿಕಾರಿ 


ಜಿಲ್ಲಾ ಅರಣ್ಯ ಅಧಿಕಾರಿ 


ವಿಭಾಗೀಯ ಅರಣ್ಯ ಅಧಿಕಾರಿ 


(11) ರಿಂದ (ivಎ) 


ಸಂರಕ್ಷಣಾಧಿಕಾರಿ 





ಮೇಲ್ವಿಚಾರಕರು, ಉಪ ಅರಣ್ಯ ವಲಯಾಧಿಕಾರಿ ಸಂರಕ್ಷಣಾಧಿಕಾರಿ (೪) ರಿಂದ (111) ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
*ಅರಣ್ಯ ರಕ್ಷಕರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಉಪಅರಣ್ಯ (11) ರಿಂದ (ivಎ) ಅರಣ್ಯ ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ 











ಅರಣ್ಯ ಸಂರಕ್ಷಣಾಧಿಕಾರಿ 





(೪) ರಿಂದ (viii) 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
p ಉ 








* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 18 ಎಸ್‌ಡಿಇ 82, ದಿನಾಂಕ 17.08.1982ರಲ್ಲಿ ಸೇರಿಸಲಾಗಿದೆ. 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೩೫ 





4. ಅರಣ್ಯ ಬಳಕೆ ಅಧಿಕಾರಿಯವರ ಕಚೇರಿ, ಬೆಂಗಳೂರು : 





1 ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮತ್ತು 0ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
[VY 


ಅರಣ್ಯ ಬಳಕೆ ಅಧಿಕಾರಿ, ಬೆಂಗಳೂರು 


(1) 


ಅರಣ್ಯ ಸಂರಕ್ಷಣಾಧಿಕಾರಿ, 


ಕಾರ್ಯ ಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು. 





ಅರಣ್ಯ ಸಂರಕ್ಷಣಾಧಿಕಾರಿ, 


ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ವೃತ್ತ 


ಮುಖ ಅರಣ ಸಂರಕಣಾಧಿಕಾರಿ, 
ಜಿ p) ಯ ಟ್ಟ 


ಬೆ೦ಗಳೂರು. 


(111) ರಿಂದ (1೪ಎ) 


(೪) ರಿಂದ (viii) 


ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ, ಬೆಂಗಳೂರು. 


ಸರ್ಕಾರ 





ಅಕೌಂಟೆಂಟರುಗಳು 


(1 ಮತ್ತು 1) 


ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯ 
ಯೋಜನೆ ಮತ್ತು ಅಭಿವೃದ್ಧಿ ವೃತ್ತ, 


ಬೆ೦ಗಳೂರು. 


ಅರಣ್ಯ ಬಳಕೆ ಅಧಿಕಾರಿ, 


ಬೆ೦ಗಳೂರು. 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು 


ಅಭಿವೃದ್ಧಿ ವೃತ್ತ, ಬೆ೦ಗಳೂರು 
ಧಿ ೫ 


(1) 


(1) ರಿಂದ (viii 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯ ಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು 


ಮುಖ್ಯ ಅರಣ್ಯ ಸಂರಕಣಾಧಿಕಾರಿ 
[0 








ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು 


ಮತ್ತು ಅರಣ್ಯ ಪಾಲಕರು 





ಅರಣ್ಯ ಬಳಕೆ ಅಧಿಕಾರಿ, ಬೆ೦ಗಳೂರು 





ಅರಣ್ಯ ಬಳಕೆ ಅಧಿಕಾರಿ, ಬೆ೦ಗಳೂರು 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು 





(11) ರಿಂದ (ivಎ) 


(೪) ರಿಂದ (viii) 





ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ವೃತ್ತ, 
ಬೆಂಗಳೂರು 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
[0 








೧೨೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





5. ವೃಕ್ಷ ವಿಜ್ಞಾನಿಯವರ ಕಚೇರಿ, ಬೆಂಗಳೂರು: 
ಇ 4 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 0ನೇ 
ದರ್ಜೆಯ ಅರಣ್ಯ ವಲಯಾಧಿಕಾರಿಗಳು, 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ ಬಿ ಯೃ ಜೆ 


ವೃಕ್ಷ ವಿಜ್ಞಾನಿ. ಬೆಂಗಳೂರು 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು. 


(1) 


(111) ರಿಂದ (1೪ಎ) 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು. 

ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, 
ಬೆಂಗಳೂರು 


(೪) ರಿಂದ (viii) 


ಸರ್ಕಾರ 





ಅಕೌಂಟೆಂಟರುಗಳು (1ಮತ್ತು 10), ಛಾಯಾಚಿತ್ರಕಾರ, 
ಆರ್ಟಿಸ್ಟ್‌ 


ಅರಣ್ಯ ಸಂರಕ್ಷಣಾಧಿಕಾರಿ, 


ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ವೃತ್ತ, 


ಬೆಂಗಳೂರು 


ವೃಕ್ಷ ವಿಜ್ಞಾನಿ 


(i1) 


ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು 
ಅಭಿವೃದ್ದಿ ವೃತ್ತ, ಬೆಂಗಳೂರು 





ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು 


(111) ರಿಂದ (viii) 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು 
ಅರಣ್ಯ ಪಾಲಕರು 


ವೃಕ್ಷ ವಿಜ್ಞಾನಿ. ಬೆಂಗಳೂರು 


ವೃಕ್ಷ ವಿಜ್ಞಾನಿ 


(11) ರಿಂದ (ivಎ) 


ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 
ವೃತ್ತ, ಬೆಂಗಳೂರು 














ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ 





(೪) ರಿಂದ (viii) 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
p ಉ 











ವೃತ್ತ, ಬೆಂಗಳೂರು 
6. ಖಾದ್ಯೇತರ ತೈಲ ಬೀಜಗಳ ಕ್ಷೇತ್ರಾಧಿಕಾರಿಯವರ ಕಚೇರಿ (ಅರಣ್ಯ ಇಲಾಖೆ):- 
1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು ಮುಖ್ಯ ಅರಣ್ಯ ಖಾದ್ಯೇತರ ತೈಲ ಬೀಜಗಳ ಕ್ಷೇತ್ರಾಧಿಕಾರಿ (11) ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ 
11ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಸಂರಕ್ಷಣಾಧಿಕಾರಿ ಮತ್ತು ಅಭಿವೃದ್ದಿ ವೃತ್ತ, ಬೆಂಗಳೂರು 











ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ ಮತ್ತು 
ಅಭಿವೃದ್ಧಿ ವೃತ್ತ, ಬೆಂಗಳೂರು. 





ಮುಖ್ಯ ಅರಣ್ವ ಸಂರಕ್ಷಣಾಧಿಕಾರಿ 


(111) ರಿಂದ (1೪ಎ) 


(೪) ರಿಂದ (viii) 





ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯೃ 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೩೭ 








ಅರಣ್ಯ ಸಮೀಕ್ಷಕರು I ಮತ್ತು 11ನೇ ದರ್ಜೆ 
ಅಕೌಂಟೆಂಟರುಗಳು 1 ಮತ್ತು 11ನೇ ದರ್ಜೆ 


ಅರಣ್ಯ ಸಂರಕ್ಷಣಾಧಿಕಾರಿ 


ಖಾದ್ಯೇತರ ತೈಲ ಬೀಜಗಳ ಕೇತಾಧಿಕಾರಿ 
ಕೇಳಿ 


(1) 


ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ 
ಮತ್ತು ಅಭಿವೃದ್ದಿ ವೃತ್ತ, ಬೆಂಗಳೂರು. 
fr) ಬ ಲ 





ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ ಮತ್ತು 
ಅಭಿವೃದ್ದಿ ವೃತ್ತ, ಬೆಂಗಳೂರು 


(111) ರಿಂದ (viii) 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯ ತ 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು 
ಮತ್ತು ಅರಣ್ಯ ಪಾಲಕರು 


ಖಾದ್ಯೇತರ ತೈಲ 


ಬೀಜಗಳ ಕೇತ್ರಾಧಿಕಾರಿ 
ಯಂದು 





ಖಾದ್ಯೇತರ ತೈಲ ಬೀಜಗಳ ಕೇತ್ರಾಧಿಕಾರಿ 
ಕ್ಷತ್ರ 


ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ ಮತ್ತು 
ಅಭಿವೃದ್ದಿ ವೃತ್ತ, ಬೆಂಗಳೂರು 





(11) ರಿಂದ (1೪ಎ) 


(೪) ರಿಂದ (viii) 





ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ 
ಮತ್ತು ಅಭಿವೃದ್ದಿ ವೃತ್ತ, ಬೆಂಗಳೂರು 


ಮುಖ ಅರಣ್ಣ ಸಂರಕಣಾಧಿಕಾರಿ 
ಜಿ p) ಯೃ k 





7. ಮರ ಸಂರಕ್ಷಣಾ ಸ್ಥಾವರ ಅಧಿಕಾರಿಯವರ ಕಚೇರಿ, ಭ 


ದ್ರಾವತಿ:- 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 
1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ 


ಮರ ರಕ್ಷಣಾ ಸ್ಥಾವರ ಅಧಿಕಾರಿ, ಭದ್ರಾವತಿ 


(1) 


ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ 
ಯೃ ೧ ಲ೨ 
ಶಿವಮೊಗ್ಗ. 





ಅರಣ್ಯ ಸಂರಕಣಾಧಿಕಾರಿ, ಶಿವಮೊಗ್ಗ ವೃತ 
ಯ ೧ ೨ 


(111) ರಿಂದ (1೪ಎ) 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 





ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಓ ಲ 


(೪) ರಿಂದ (viii) 


ಸರ್ಕಾರ 





ಅಕೌಂಟೆಂಟರು 1 ಮತ್ತು 11ನೇ ದರ್ಜೆ 


ಅರಣ್ಯ ಸಂರಕ್ಷಣಾಧಿಕಾರಿ, 


ಶಿವಮೊಗ್ಗ ವೃತ್ತ, ಶಿವಮೊಗ. 
೧ ವ ಗಿ 


ಮರ ಸಂರಕ್ಷಣಾ ಸ್ಥಾವರ ಅಧಿಕಾರಿ, ಭದ್ರಾವತಿ 


(1) 


ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ 
ಯೃ ೧ ಲ೨ 
ಶಿವಮೊಗ್ಗ 





ಅರಣ್ಯ ಸಂರಕಣಾಧಿಕಾರಿ, ಶಿವಮೊಗ್ಗ ವೃತ್ತ, ಶಿವಮೊಗ 
ಖೃ ೧ ೫ ಗಿ 


(iii) ರಿಂದ (viii) 


ಮುಖ ಅರಣ್ಣ ಸಂರಕಣಾಧಿಕಾರಿ 
ಜಿ ಬಿ ಯೃ ತ 





ದ್ವಿತೀಯ ದರ್ಜೆ ಸಹಾಯಕರು, ಅರಣ್ಯ ಪಾಲಕರು 
ಮತ್ತು ಬೆರಳಚ್ಚುಗಾರರು 








ಅರಣ್ಯ ಸಂರಕ್ಷಣಾಧಿಕಾರಿ 


ಮರ ಸಂರಕ್ಷಣಾ ಸ್ಥಾವರ ಅಧಿಕಾರಿ, ಭದ್ರಾವತಿ 


ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ 
ಯ ೧ ಕ್‌ 
ಶಿವಮೊಗ್ಗ. 





(11) ರಿಂದ (1೪ಎ) 


(೪) ರಿಂದ (viii) 





ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ 
ಯೃ ೧ ಲ೨ 
ಶಿವಮೊಗ್ಗ. 


ಮುಖ್ಯ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯೃ ತ 











೧೨೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





8. ಸಂಬಂಧಪಟ್ಟ ಅರಣ್ಯ ಸಂರಕ್ಷಣಾಧಿಕಾರಿಗಳವರಿಗೆ ನೇರವಾಗಿ ಜವಾಬ್ದಾರರಾಗಿರುವ, ಸ್ವತಂತ್ರ ಪ್ರಭಾರದಲ್ಲಿರುವ ಉಪ ವಿಭಾಗೀಯ ಅರಣ್ಯಾಧಿಕಾರಿಗಳ ಕಚೇರಿ:- 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 1ನೇ 
ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ 


ಉಪ ವಿಭಾಗೀಯ ಅರಣ್ಕಾಧಿಕಾರಿಗಳು 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ನಿ ನಿ ಯ ತ 


(0) 
(ii) ರಿಂದ (1೪ಎ) 


(1) ರಿ೦ದ (1೪111) 


ಅರಣ್ಣ ಸಂರಕ್ಷಣಾಧಿಕಾರಿ 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯ ಟ್ಟ 


ಸರ್ಕಾರ 





ಅರಣ್ಯ ಸಮೀಕ್ಷಕರು (1 ಮತ್ತು 1) ಅಕೌಂಟೆಂಟ್‌ರುಗಳು (1 
ಮತ್ತು 0ನೇ ದರ್ಜೆ) 


ಅರಣ್ಯ ಸಂರಕ್ಷಣಾಧಿಕಾರಿ 


ಉಪ ವಿಭಾಗೀಯ ಅರಣ್ಯಾಧಿಕಾರಿ 


ಅರಣ್ಣ ಸಂರಕ್ಷಣಾಧಿಕಾರಿ 


(0) 


(11) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 





ದ್ವಿತೀಯ ದರ್ಜೆ ಸಹಾಯಕರು, ಅರಣ್ಯ ಪಾಲಕರು ಮತ್ತು 
ಬೆರಳಚ್ಚುಗಾರರು 


ಅರಣ್ಯ ಸಂರಕ್ಷಣಾಧಿಕಾರಿ 


ಉಪ ವಿಭಾಗೀಯ ಅರಣ್ಯಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 


(1) ರಿಂದ (1೪111) 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯ ಟ್ಟ 





9. ಸಂಬಂಧಪಟ್ಟ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇರ ಅಧೀನ 


ದಲ್ಲಿರುವ ಮರಮಟ್ಟು ಕಳ್ಳ ಸಾಗಾಣಿಕೆ ನಿವಾರಣಾ ಘಟಕಾಧಿಕಾರಿಯವರ ಕಚೇರಿ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿಗಳು:- 





ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 1ನೇ 
ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ 


ಮರಮಟ್ಟು ಕಳ್ಳ ಸಾಗಾಣಿಕೆ ನಿವಾರಣಾ 


ಅಧಿಕಾರಿ 


(0) 


ಅರಣ್ಯ ಸಂರಕ್ಷಣಾಧಿಕಾರಿ 





ಅರಣ, ಸಂರಕ್ಷಣಾಧಿಕಾರಿ 


(111) ರಿಂದ (1೪ಎ) 


ಮುಖ್ಯ ಅರಣ್ಣ ಸಂರಕ್ಷಣಾಧಿಕಾರಿ 





ಮುಖ ಅರಣ್ಣ ಸಂರಕಣಾಧಿಕಾರಿ 
ನಿ ನಿ ಯ ಟ್ರ 


(1) ರಿಂದ (1೪111) 


ಸರ್ಕಾರ 





ಅಕೌಂಟೆಂಟರುಗಳು 1 ಮತ್ತು 11ನೇ ದರ್ಜೆ 


ಅರಣ್ಯ ಸಂರಕ್ಷಣಾಧಿಕಾರಿ 


ಮರಮಟ್ಟು ಕಳ್ಳ ಸಾಗಾಣಿಕೆ ನಿವಾರಣಾ 


ಅಧಿಕಾರಿ 


(0) 


ಅರಣ್ಯ ಸಂರಕ್ಷಣಾಧಿಕಾರಿ 





ಅರಣ್ಣ ಸಂರಕ್ಷಣಾಧಿಕಾರಿ 


(11) ರಿಂದ (viii 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ನಿ ನಿ ಯು ಕ 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು 


ಅರಣ್ಯ ಪಾಲಕರು 


ಅರಣ್ಯ ಸಂರಕ್ಷಣಾಧಿಕಾರಿ 


ಮರಮಟ್ಟು ಕಳ್ಳ ಸಾಗಾಣಿಕೆ ನಿವಾರಣಾ 


ಅಧಿಕಾರಿ 


(11) ರಿಂದ (1೪ಎ) 


ಅರಣ್ಯ ಸಂರಕ್ಷಣಾಧಿಕಾರಿ 





ಅರಣ್ಯ ಸಂರಕ್ಷಣಾಧಿಕಾರಿ 


(1) ರಿ೦ದ (1೪111) 


ಮುಖ ಅರಣ್ಣ ಸಂರಕಣಾಧಿಕಾರಿ 
ಬ್ರಿ ಬಿ ಯ ಈ 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು ಅರಣ್ಯ 
ವಲಯ ಸಮೀಕ್ಷಕರು 








ಅರಣ್ಯ ಸಂರಕ್ಷಣಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 


ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯೃ | 








ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 





(1) ರಿ೦ದ (1೪111) 





ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, 


೨೦೧೦ 


೧೨೩೯ 








1 ಮತ್ತು 11ನೇ ದರ್ಜೆ ಅಧೀಕ್ಷಕರು 


ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ 


ಅರಣ್ಣ ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 


ಮುಖ್ಯ ಅರಣ್ಣ ಸಂರಕ್ಷಣಾಧಿಕಾರಿ 





(1) ರಿ೦ದ (1೪111) 


ಸರ್ಕಾರ 





ಅಕೌಂಟೆಂಟರುಗಳು 1 ಮತ್ತು 11 ಪ್ರಥಮ ದರ್ಜೆ 
ಸಹಾಯಕ, ಶೀಘ್ರಲಿಪಿಗಾರರು, ಪಶುವೈದ್ಯ ಪರಿವೀಕ್ಷಕ, 
ದು 


ಅರಣ್ಯ ಸಂರಕ್ಷಣಾಧಿಕಾರಿ 


ಅರಣ ಸಂರಕ್ಷಣಾಧಿಕಾರಿ 


(1) ರಿಂದ (viii 


ಮುಖ ಅರಣ ಸಂರಕಣಾಧಿಕಾರಿ 
ಜಿ p) ಯ ಟ್ಟ 





ಅರಣ್ಯ ಪಾಲಕರು / ಅರಣ್ಯ ಸಮೀಕ್ಷಕರು. ಶಿಕಾರಿ 
ಮೇಲ್ವಿಚಾರಕರು, ದ್ವಿತೀಯ ದರ್ಜೆ ಸಹಾಯಕರು ಮತ್ತು 
ಬೆರಳಚ್ಚುಗಾರರು 





ಅರಣ್ಯ ಸಂರಕ್ಷಣಾಧಿಕಾರಿ 





ಅರಣ್ಯ ಸಂರಕ್ಷಣಾಧಿಕಾರಿ 


(1) ರಿಂದ (viii 





ಮುಖ ಅರಣ್ಣ್ಬ ಸಂರಕಣಾಧಿಕಾರಿ 
ಜಿ p) ಯ ಟ್ಟ 








10. ವಿಭಾಗೀಯ ಅರಣ್ಯ ಕಚೇರಿಗಳು:- 





1ನೇ ದರ್ಜೆ ಅರಣ್ಯ ವಲಯಾಧಿಕಾರಿಗಳು ಮತ್ತು 1ನೇ 
ದರ್ಜೆ ಅರಣ್ಯ ವಲಯಾಧಿಕಾರಿಗಳು 


ಮುಖ್ಯ ಅರಣ್ಯ 


ಸಂರಕ್ಷಣಾಧಿಕಾರಿ 


ವಿಭಾಗೀಯ ಅರಣ್ಯಾಧಿಕಾರಿ 
ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ, ಸಂರಕ್ಷಣಾಧಿಕಾರಿ 


(0) 
(111) ರಿಂದ (1೪ಎ) 


(೪) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
0 


ಸರ್ಕಾರ 





ಅರಣ್ಯ ಸಮೀಕ್ಷಕರು, ಅಕೌಂಟೆಂಟ್ಸ್‌ (1 ಮತ್ತು 1) 1ನೇ 
ದರ್ಜೆ ಅಕೌಂಟೆಂಟರುಗಳು (1 ಮತ್ತು 1) ಪ್ರಥಮ 
ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು, 
ಸಹಾಯಕ ಪಶು ವೈದ್ಯಕೀಯ ಪರಿವೀಕ್ಷಕರು, 

ಡ್ರಾಫ್ಟ್‌ ಮನ್‌ 


ಅರಣ್ಯ ಸಂರಕ್ಷಣಾಧಿಕಾರಿ 


ವಿಭಾಗೀಯ ಅರಣ್ಯಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 


(11) 
(111) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
p ಯ 








ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಅರಣ್ಯ 
ಪಾಲಕರು ಮತ್ತು ಶಿಕಾರಿ ಮೇಲ್ವಿಚಾರಕರು, ಉಪವಲಯ 


ಅರಣ್ಣಾಧಿಕಾರಿಗಳು 





ಜಿಲ್ಲಾ ಅರಣ್ಯಾಧಿಕಾರಿ 


ವಿಭಾಗೀಯ ಅರಣಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 








(11) ರಿಂದ (ivಎ) 
(೪) ರಿಂದ (viii) 





ಅರಣ್ಯ ಸಂರಕ್ಷಣಾಧಿಕಾರಿ 


ಮುಖ್ಯ ಅರಣ್ಯ ಸಂರಕಣಾಧಿಕಾರಿ 
p ಯ 











೧೨೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 




















ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ 
ದರ್ಜೆ ಬೆರಳಚ್ಚುಗಾರರು, ಕ್ಷೇತ್ರ ಮೇಲ್ವಿಚಾರಕರು 














ಕೃಷಿ ಇಲಾಖೆ 
ಕೃಷಿ ನಿರ್ದೇಶಕರ ಕಚೇರಿ, ಕರ್ನಾಟಕ, ಬೆಂಗಳೂರು:- 
ಅಧೀಕ್ಷಕರು, ಪರಿವೀಕ್ಷಣಾ ಶಾಖೆ, ಮ್ಯಾನೇಜರ್‌, ಅಧೀಕ್ಷಕರು, ನಿರ್ದೇಶಕರು ಕೇಂದ್ರ ಕಾರ್ಯಸ್ಥಾನ ಸಹಾಯಕ (11) ನಿರ್ದೇಶಕರು 
ಮುಖ್ಯ ಗುಮಾಸ್ತರು, ಮುಖ್ಯ ಅಕೌಂಟೆಂಟ್‌, ಪ್ರಥಮ ದರ್ಜೆ 
ನಾರು ಮುತ ನಗು ವಾಪಸ ನಿರ್ದೇಶಕರು (11) ರಿಂದ (viii) ಸರ್ಕಾರ 
ಆರ್ಟಿಸ್ಟ್‌ ಮತ್ತು ಛಾಯಾಚಿತ್ರಕಾರರು, ಶೀಘ್ರಲಿಪಿಗಾರರು 
ತಾಂತ್ರಿಕ ಸಹಾಯಕರು, ಪತ್ರಿಕಾ ಸಹಾಯಕರು, ಸಹಾಯಕ 
ವಾರ್ತಾ ಅಧಿಕಾರಿ, ಮೈಸೂರು ಕೃಷಿಕರ ಪೋರಂನಲ್ಲಿ 
ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಕೃಷಿ ಪ್ರಾತ್ಯಕ್ಷಿಕೆದಾರ 
ದ್ವಿತೀಯ ದರ್ಜೆ ಸಹಾಯಕರು, 0ನೇ ದರ್ಜೆ ಬೆರಳಚ್ಚುಗಾರರು ಕೇಂದ್ರ ಕಾರ್ಯಾಲಯ ಕೇಂದ್ರ ಕಾರ್ಯಸ್ಥಾನ ಸಹಾಯಕ (10) ರಿಂದ (1111) ನಿರ್ದೇಶಕರು 
ಸಹಾಯಕ 
ಕೃಷಿ ಉಪ ನಿರ್ದೇಶಕರ ಕಚೇರಿ:- 
ತಾಂತ್ರಿಕ ಸಹಾಯಕರು, ಕೃಷಿ ಪ್ರಾತ್ಯಕ್ಷಿಕೆಗಾರರು, ಮುಖ್ಯ ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಗುಮಾಸ್ತರು, ಅಕೌಂಟೆಂಟ್‌ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ಮತ್ತು ಅಕೌಂಟೆಂಟರುಗಳು, ಉಪ ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ (1111) ನಿರ್ದೇಶಕರು 





ವಿಜ್ಞಾನ ವಿಭಾಗಗಳ ಮುಖ್ಯಸ್ಥರ ಕಚೇರಿ: 























ಸಂಶೋಧನಾ ಸಹಾಯಕರು (ಪ್ರಥಮ ದರ್ಜೆ ಕೃಷಿ ಪ್ರಾತ್ಯಕ್ಷಿಕೆದಾರರ ನಿರ್ದೇಶಕರು ವಿಜ್ಞಾನ ವಿಭಾಗಗಳ ಮುಖ್ಯಸ್ಥರು (11) ರಿಂದ (ivಎ) ನಿರ್ದೇಶಕರು 
ಕೇಡರಿನಲ್ಲಿರುವವರು), ಪ್ರಥಮ ದರ್ಜೆ ಸಹಾಯಕರು, ಅಕೌಂಟೆಂಟ್‌ 

ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಕ್ಷೇತ್ರ ಕಾರ್ಯಕರ್ತರು, ವಿಜ್ಞಾನ ವಿಭಾಗಗಳ ಮುಖ್ಯಸ್ಥರು ವಿಜ್ಞಾನ ವಿಭಾಗಗಳ ಮುಖ್ಯಸ್ಥರು (11) ರಿಂದ (1111) ನಿರ್ದೇಶಕರು 
ಪ್ರಯೋಗಶಾಲಾ ಸಹಾಯಕರು, ವೈದ್ಯಕೀಯ ಸಹಾಯಕ ಮತ್ತು ಕ್ಷೇತ್ರ 
ಮೇಲ್ವಿಚಾರಕರು 





















































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೪೧ 
ಕೃಷಿ ಕಾಲೇಜು ಪ್ರಾಂಶುಪಾಲರ ಕಚೇರಿಗಳು, ಹೆಬ್ಬಾಳ ಮತ್ತು ಧಾರವಾಡ: 
ಭೋಧನಾ ಸಹಾಯಕರು, ಹವಾಮಾನ ಅಧ್ಯಯನ ಸಹಾಯಕರು, ಮೆಕ್ಕಾನಿಕಲ್‌ ನಿರ್ದೇಶಕರು ಪ್ರಾಂಶುಪಾಲರು (11) ರಿಂದ (ivಎ) ನಿರ್ದೇಶಕರು 
ಇಂಜನಿಯರಿಂಗ್‌ ಮೇಲ್ವಿಚಾರಕರು, ಉಪನ್ಯಾಸಕರು, ಪ್ರಾತ್ಯಕ್ಷಿಕೆದಾರರು, ಬೀಜ 
ವ್ಯವಸಾಯ ಕ್ಷೇತ್ರ ಮ್ಯಾನೇಜರ್‌, ಎಸ್ಟೇಟ್‌ ಯೋಜನಾಧಿಕಾರಿ, ತೋಟಗಾರಿಕೆ ನಿರ್ದೇಶಕರು (೪) ರಿಂದ (wil ಭ್ಯ 
ಸಹಾಯಕರು (ಪ್ರಥಮ ದರ್ಜೆ ಕೃಷಿ ಪ್ರಾತ್ಯಕ್ಷಿಕೆದಾರರ ಕೇಡರ್‌ನಲ್ಲಿರುವ ಇತರೆ 
ಹುದ್ದೆಗಳು) ಮುಖ್ಯ ಗುಮಾಸ್ತರು, ಮ್ಯಾನೇಜರ್‌ 
ಪ್ರಥಮ ದರ್ಜೆ ಸಹಾಯಕರು, ಮುಖ್ಯ ಅಕೌಂಟೆಂಟ್‌, ಶೀಘ್ರಲಿಪಿಗಾರ ಪ್ರಾಂಶುಪಾಲರು ಪ್ರಾಂಶುಪಾಲರು (1) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ವೈದ್ಯಾಧಿಕಾರಿ, ಇತರ ಇಲಾಖೆಯಿಂದ ಪ್ರತಿನಿಯೋಜನೆ ಮೇಲಿರುವ ಉಪನ್ಯಾಸಕರು ಮಾತೃ ಇಲಾಖೆಯ ಪ್ರಾಂಶುಪಾಲರು (11) ರಿಂದ (ivಎ) ನಿರ್ದೇಶಕರು 
ನೇಮಕ ಪ್ರಾಧಿಕಾರಿ ಆಯಾ ಮಾತೃ ಇಲಾಖೆಗಳ (1) ರಿಂದ (iii) ಸರ್ಕಾರ 
ನೇಮಕ ಪ್ರಾಧಿಕಾರಿಗಳು 
ದ್ವಿತೀಯ ದರ್ಜೆ ಸಹಾಯಕರು, 11ನೇ ದರ್ಜೆ ಬೆರಳಚ್ಚುಗಾರರು, ಪ್ರಯೋಗಶಾಲೆ ಪ್ರಾಂಶುಪಾಲರು ಪ್ರಾಂಶುಪಾಲರು (11) ರಿಂದ (viii) ನಿರ್ದೇಶಕರು 
ಸಹಾಯಕರು, ಕ್ಷೇತ್ರ ಕಾರ್ಯಕರ್ತರು, ಕೃಷಿ ಸಹಾಯಕರು, ಗ್ರಂಥಪಾಲಕ, ಆರ್ಟಿಸ್ಟ್‌ 
ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿಯವರ ಕಚೇರಿ, ಬಿಜಾಪುರ: 
ಭೂಸಾರ ಸಂರಕ್ಷಣಾ ಸಹಾಯಕರು, ಒಡ್ಡುಕಟ್ಟು ಅಧಿಕಾರಿಗಳು, ಮೇಲ್ವಿಚಾರಕರು, ನಿರ್ದೇಶಕರು ವಿಭಾಗೀಯ ಭೂಸಾರ (11) ರಿಂದ (ivಎ) ನಿರ್ದೇಶಕರು 
ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಮುಖ್ಯ ಅಕೌಂಟೆಂಟ್‌, ಕೃಷಿ ಪ್ರಾತ್ಯಕ್ಷಿಕೆದಾರರು ಸಂರಕ್ಷಣಾಧಿಕಾರಿ 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಲೆಕ್ಕಪತ್ರಗಳ ಸಹಾಯಕ ಪರಿವೀಕ್ಷಕ, ದ್ವಿತೀಯ ದರ್ಜೆ ವಿಭಾಗೀಯ ಭೂಸಾರ ವಿಭಾಗೀಯ ಭೂಸಾರ (11) ರಿಂದ (1111) ನಿರ್ದೇಶಕರು 
ಸಹಾಯಕರು, ಬೆರಳಚ್ಚುಗಾರರು, ಕೃಷಿ ಸಹಾಯಕರು, ಟ್ರೇಡರ್‌ಗಳು, ಮೋಜಣಿದಾರ, ಕ್ಷೇತ್ರ | ಸಂರಕ್ಷಣಾಧಿಕಾರಿ ಸಂರಕ್ಷಣಾಧಿಕಾರಿ 
ಕಾರ್ಯಕರ್ತ, ಸಿಬ್ಬಂದಿ ವರ್ಗ 
ತೋಟಗಾರಿಕಾ ತಜ್ಞರ ಕಚೇರಿ, ಗೋಣಿಕೊಪ್ಪಲು: 
ಸಂಶೋಧನಾ ಸಹಾಯಕರು, ತೋಟಗಾರಿಕಾ ಸಹಾಯಕರು ನಿರ್ದೇಶಕರು ತೋಟಗಾರಿಕಾ ತಜ್ಞ (11) ರಿಂದ (ivಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಕ್ಷೇತ್ರ ತೋಟಗಾರಿಕಾ ತಜ್ಞ ತೋಟಗಾರಿಕಾ ತಜ್ಞ (11) ರಿಂದ (1111) ನಿರ್ದೇಶಕರು 
ಕಾರ್ಯಕರ್ತರು ಮತ್ತು ತೋಟಗಾರಿಕಾ ತಜ್ಞ 























೧೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಬೆಳೆ ವಿಜ್ಞಾನಿಯವರ ಕಚೇರಿ, ತುಂಗಭದ್ರ ಕೃಷಿ ಸಂಶೋಧನಾ ಕೇಂದ್ರ, ಧಡೇಸುಗೂರು: 















































ಕಬ್ಬು ಸಂಶೋಧನಾಧಿಕಾರಿ 








ಕಬ್ಬು ಸಂಶೋಧನಾಧಿಕಾರಿ 








ವ್ಯವಸಾಯ ಕ್ಷೇತ್ರ ಅಧೀಕ್ಷಕರು, ಸಹಾಯಕ ವ್ಯವಸಾಯ ಕ್ಷೇತ್ರ ಅಧೀಕ್ಷಕರು, ಭೂಸಾರ ನಿರ್ದೇಶಕರು ಬೆಳೆ ವಿಜ್ಞಾನಿ (11) ರಿಂದ (ivಎ) ನಿರ್ದೇಶಕರು 
ಸಂಶೋಧನಾ ಸಹಾಯಕ, ಸಸ್ಯವಿಜ್ಞಾನ ಸಹಾಯಕ, ಪ್ರೊಬೇಷನರ್‌, ಹಿರಿಯ 
ಮೆಕ್ಕಾನಿಕಲ್‌ ಮೇಲ್ವಿಚಾರಕ, ಸಂಶೋಧನಾ ಸಹಾಯಕ (1ನೇ ದರ್ಜೆ ಕೃಷಿ ನಿರ್ದೇಶಕರು (1) ರಿಂದ (1111) ಸರ್ಕಾರ 
ಪ್ರಾತ್ವಕ್ಷಿಕೆದಾರನ ಕೇಡರಿನಲ್ಲಿರುವವರು) 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಕ್ಷೇತ್ರ | ಬೆಳೆ ವಿಜ್ಞಾನಿ ಬೆಳೆ ವಿಜ್ಞಾನಿ (11) ರಿಂದ (1111) ನಿರ್ದೇಶಕರು 
ಕಾರ್ಯಕರ್ತರು ಮತ್ತು ಕಾಮಗಾರರು 
ಕಬ್ಬು ಸಂಶೋಧನಾಧಿಕಾರಿಯವರ ಕಚೇರಿ: 
ಪದವೀಧರ ಸಹಾಯಕರು, ಕೃಷಿ ಸಹಾಯಕರು ನಿರ್ದೇಶಕರು ಕಬ್ಬು ಸಂಶೋಧನಾಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಕಬ್ಬು ಸಂಶೋಧನಾಧಿಕಾರಿ ಕಬ್ಬು ಸಂಶೋಧನಾಧಿಕಾರಿ (11) ರಿಂದ (1111) ನಿರ್ದೇಶಕರು 
ಬೆರಳಚ್ಚುಗಾರರು 
ಕಬ್ಬು ಅಭಿವೃದ್ದಿ ಅಧಿಕಾರಿಯವರ ಕಚೇರಿ: 
ಹಿರಿಯ ಕೃಷಿ ಪದವೀಧರ, ಕೃಷಿ ಪದವೀಧರ, ಸಹಾಯಕ ಕಬ್ಬು ನಿರ್ದೇಶಕರು ಕಬ್ಬು ಅಭಿವೃದ್ಧಿ ಅಧಿಕಾರಿ (11) ಕಬ್ಬು 
ಅಭಿವೃದ್ಧಿ ಅಧಿಕಾರಿ ಸಂಶೋಧನಾಧಿಕಾರಿ 
ಕಬ್ಬು ಸಂಶೋಧ ನಾಧಿಕಾರಿ (111) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿ- ಬೆರಳಚ್ಚುಗಾರರು, ದ್ವಿತೀಯ ಕಬ್ಬು ಅಭಿವೃದ್ಧಿ ಅಧಿಕಾರಿ (11) ರಿಂದ (1೪ಎ) ಕಬ್ಬು 
ದರ್ಜೆ ಸಹಾಯಕರು, ಕ್ಷೇತ್ರ ಕಾರ್ಯಕರ್ತ ಸಂಶೋಧನಾಧಿಕಾರಿ 
(೪) ರಿಂದ (viii) ನಿರ್ದೇಶಕರು 





ಜಿಲ್ಲಾ ಕೃಷಿ ಅಧಿಕಾರಿಗಳ ಕಚೇರಿ ಮತ್ತು ಅವರ 


ಅಧೀನದಲ್ಲಿರುವ ಕಚೇರಿಗಳು: 








ಕೃಷಿ ಪ್ರಾತ್ಯಕ್ಷಿಕೆದಾರರು (1 ಮತ್ತು 0ನೇ ದರ್ಜೆ) ಮತ್ತು ಸಮಾನ ದರ್ಜೆಯ ಇತರೆ | ನಿರ್ದೇಶಕರು 


p) 
ಕಾರ್ಯನಿರ್ವಾಹಕ ಹುದ್ದೆಗಳು ಕೃಷಿ ಅಭಿವೃದ್ಧಿ ಅಧಿಕಾರಿ, ಹಿರಿಯ ಜೇನು 


ವ್ಯವಸ್ಥಾ ಪಕ, ಮುಖ ಗುಮಾಸ 
೭ ಛಿ ಸ್ರಿ fr) 











ಜಿಲ್ಲಾ ಕೃಷಿ ಅಧಿಕಾರಿ 
ಉಪ ನಿರ್ದೇಶಕರು 
ನಿರ್ದೇಶಕರು 





(0) 
(111) ರಿಂದ (1೪ಎ) 
(೪) ರಿಂದ (viii) 





ಉಪ ನಿರ್ದೇಶಕರು 
ನಿರ್ದೇಶಕರು 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೪೩ 











ಪ್ರಥಮ ದರ್ಜೆಯ ಸಹಾಯಕರು ಮತ್ತು ಅಕೌಂಟೆಂಟರುಗಳು 


ಉಪ ನಿರ್ದೇಶಕರು 


ಜಿಲ್ಲಾ ಕೃಷಿ ಅಧಿಕಾರಿ 
ಉಪ ನಿರ್ದೇಶಕರು 


(11) ರಿಂದ (1೪ಎ) 
(೪) ರಿಂದ (viii) 


ಉಪ ನಿರ್ದೇಶಕರು 
ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು ಕ್ಷೇತ್ರ ಕಾರ್ಯಕರ್ತರು 
ಮತ್ತು ಕಾಮಗಾರರು, ಉಗ್ರಾಣ ಮೇಲ್ವಿಚಾರಕರು 


ಜಿಲ್ಲಾ ಕೃಷಿ ಅಧಿಕಾರಿ 


ಜಿಲ್ಲಾ ಕೃಷಿ ಅಧಿಕಾರಿ 


(1) ರಿಂದ (viii 





ಉಪ ನಿರ್ದೇಶಕರು 





ಅಧೀಕ್ಷಕರು, ಸಂಶೋಧನಾ ಕೇಂದ್ರ ಮತ್ತು ಬೆಳೆ ವಿಜ್ಞಾನಿ, ಶಿರಗುಪ್ಪ ಮತ್ತು ವಿವಿಧ ಪದನಾಮಗಳ ಆಡಳಿತ ಮುಖ್ಯಸ್ಥರ ನಿಯಂತ್ರಣದಲ್ಲಿರುವ ಇತರ ಸಂಶೋಧನಾ ಕೇಂದ್ರಗಳು: 








ಸಂಶೋಧನಾ ಸಹಾಯಕ, 1ನೇ ದರ್ಜೆ ಕೃಷಿ ಪ್ರಾತ್ಯಕ್ಷಿಕೆದಾರ, ವ್ಯವಸಾಯ ಕ್ಷೇತ್ರ ನಿರ್ದೇಶಕರು ಆಯಾ ಸಂಶೋಧನಾ (11) ಸಂಬಂಧಪಟ್ಟ 
ಮ್ಯಾನೇಜರ್‌, ಕೃಷಿ ಪರಿವೀಕ್ಷಕರು ಕೇಂದ್ರಗಳ ಅಧೀಕ್ಷಕರು ಉಪ ನಿರ್ದೇಶಕರು 
ಸಂಬಂಧಪಟ್ಟ (111) ರಿಂದ (1೪ಎ) ನಿರ್ದೇಶಕರು 
ಉಪ ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಅಕೌಂಟೆಂಟರುಗಳು, ದಾಸ್ತಾನು ಗುಮಾಸ್ತ (ಪ್ರಥಮ | ಉಪ ನಿರ್ದೇಶಕರು ಆಯಾ ಸಂಶೋಧನಾ (11) ರಿಂದ (11ಎ) ಸಂಬಂಧಪಟ್ಟ 
ದರ್ಜೆ) ಕೇಂದ್ರಗಳ ಅಧೀಕ್ಷಕರು ಉಪ ನಿರ್ದೇಶಕರು 
ಉಪ ನಿರ್ದೇಶಕರು (೪) ರಿಂದ (viii) ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಕ್ಷೇತ್ರ ಕಾರ್ಯಕರ್ತರು, 
ಮೇಸ್ತಿಗಳು, ಜೆ.ಬಿ. ಆಪರೇಟರ್‌ಗಳು, ಉಗ್ರಾಣ ಪಾಲಕರು, ಎಣಿಕೆದಾರರು ಮತ್ತು 
ಮುಕದಂ 





ಆಯಾ ಸಂಶೋಧನಾ 
ಕೇಂದ್ರಗಳ ಅಧೀಕ್ಷಕರು 


ಆಯಾ ಸಂಶೋಧನಾ ಕೇಂದ್ರಗಳ 
ಅಧೀಕಕರು 
OY 


(1) ರಿಂದ (viii 





ಉಪ ನಿರ್ದೇಶಕರು 








ತೋಟಗಾರಿಕಾ ಅಭಿವೃದ್ಧಿ ಅಧಿಕಾ 


ರಿಯವರ ಕಚೇರಿ: 





ತೋಟಗಾರಿಕಾ ಸಹಾಯಕರು 


ನಿರ್ದೇಶಕರು 


ತೋಟಗಾರಿಕಾ ಅಭಿವೃದ್ಧಿ 
ಅಧಿಕಾರಿ 


ಉಪ ನಿರ್ದೇಶಕರು 
ನಿರ್ದೇಶಕರು 


(1) 


(111) ರಿಂದ (1೪ಎ) 


(೪) ರಿಂದ (viii) 


ಉಪ ನಿರ್ದೇಶಕರು 


ನಿರ್ದೇಶಕರು 


ಸರ್ಕಾರ 





ಅಕೌಂಟೆಂಟ್‌ (ಪ್ರಥಮ ದರ್ಜೆ) 


ಉಪ ನಿರ್ದೇಶಕರು 


ತೋಟಗಾರಿಕಾ ಅಭಿವೃದ್ಧಿ 
ಅಧಿಕಾರಿ 


ಉಪ ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಉಪ ನಿರ್ದೇಶಕರು 


ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, 
ಕ್ಷೇತ್ರ ಕಾರ್ಯಕರ್ತ 





ತೋಟಗಾರಿಕಾ ಅಭಿವೃದ್ಧಿ 
ಅಧಿಕಾರಿ 


ತೋಟಗಾರಿಕಾ ಅಭಿವೃದ್ಧಿ 
ಅಧಿಕಾರಿ 








(1) ರಿಂದ (viii 





ಉಪ ನಿರ್ದೇಶಕರು 








೧೨೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಉಪ ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿಯವರ ಕಚೇರಿ ಮತ್ತು 


ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಇತರ ಕಚೇರಿಗಳು: 





ಭೂಸಾರ ಸಂರಕ್ಷಣಾ ಸಹಾಯಕರು, ಮಣ್ಣು ಸಮೀಕ್ಷೆ ಸಹಾಯಕರು ಮತ್ತು ಕೃಷಿ 
ಪ್ರಾತ್ಯಕ್ಷಿಕೆದಾರರ ಕೇಡರಿನಲ್ಲಿರುವ ಕೃಷಿ ಅಧಿಕಾರಿಗಳು 


ನಿರ್ದೇಶಕರು 


ಉಪ ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


ನಿರ್ದೇಶಕರು 


(1) 


(111) ರಿಂದ (1೪ಎ) 


(೪) ರಿಂದ (viii) 


ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


ನಿರ್ದೇಶಕರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು 


ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


ಉಪ ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 
ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 


ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಡ್ರಾಫ್ಟ್‌ ಮನ್‌, ಸಮೀಕ್ಷಕರು, 





ಉಪ ವಿಭಾಗೀಯ 





ಉಪ ವಿಭಾಗೀಯ ಭೂಸಾರ 





(1) ರಿಂದ (viii 





ವಿಭಾಗೀಯ ಭೂಸಾರ 








ಕೃಷಿ ಸಹಾಯಕರು ಮತ್ತು ಕ್ಷೇತ್ರ ಕಾರ್ಯಕರ್ತ ಭೂಸಾರ ಸಂರಕ್ಷಣಾಧಿಕಾರಿ ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ 
ಅಧೀಕ್ಷಕರ ಕಚೇರಿ, ಮೂಲ ಕೃಷಿ ಶಾಲೆಗಳು: 
ಕೃಷಿ ಬೋಧಕರು, ಕ್ಷೇತ್ರ ಶಿಕ್ಷಕರು, ಮುಖ್ಯ ಗುಮಾಸ್ತರು ಮತ್ತು ನಿರ್ದೇಶಕರು ಅಧೀಕ್ಷಕರು (11) ಉಪ ನಿರ್ದೇಶಕರು 








ಉಪ ನಿರ್ದೇಶಕರು 


(೪) ರಿಂದ (viii) 


ಅಕೌಂಟೆಂಟರುಗಳು, ಉಪ ನಿರ್ದೇಶಕರು (ii) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪಶು ಸಂಗೋಪನಾ ಬೋಧಕರು ಮಾತೃ ಇಲಾಖೆಯ ನೇಮಕ | ಅಧೀಕ್ಷಕರು (11) ಉಪ ನಿರ್ದೇಶಕರು 
ಪ್ರಾಧಿಕಾರಿ ನಿರ್ದೇಶಕರು (iii) ರಿಂದ (1೪ಎ) ಸರ್ಕಾರ 
ಮಾತೃ ಇಲಾಖೆಯ ನೇಮಕ (೪) ರಿಂದ (viii) ಸರ್ಕಾರ 
ಪ್ರಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು ಉಪ ನಿರ್ದೇಶಕರು ಅಧೀಕ್ಷಕರು (11) ರಿಂದ (1೪ಎ) ಉಪ ನಿರ್ದೇಶಕರು 


ನಿರ್ದೇಶಕರು 








ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು 








ಅಧೀಕಕರು 
[VY 





(1) ರಿಂದ (viii 





ಉಪ ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೪೫ 








ಹಿರಿಯ ಸಹಾಯಕ ಸಸ್ವ ವಿಜ್ಞಾನಿಯವರ ಕಚೇರಿ, ಬತ್ತ ಸಂಶೋಧನಾ ಕೇಂದ್ರ, ಮೈಸೂರು ಮತ್ತು ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡುವ ಇತರ ಅಧೀನ ಕಚೇರಿಗಳು: 






































ಕಿರಿಯ ಸಹಾಯಕ ಸಸ್ಯ ವಿಜ್ಞಾನಿ, ಕೃಷಿ ಪರಿವೀಕ್ಷಕರು ನಿರ್ದೇಶಕರು ಹಿರಿಯ ಸಹಾಯಕ (11) ಆರ್ಥಿಕ ಸಸ್ಯ ವಿಜ್ಞಾನಿ 
ಸಸ್ಯ ವಿಜ್ಞಾನಿ 
ಆರ್ಥಿಕ ಸಸ್ಯ ವಿಜ್ಞಾನಿ (111) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಕ್ಷೇತ್ರ ಕಾರ್ಯಕರ್ತರು ಹಿರಿಯ ಸಹಾಯಕ ಸಸ್ಯ ಹಿರಿಯ ಸಹಾಯಕ (11) ರಿಂದ (1111) ಆರ್ಥಿಕ ಸಸ್ಯ ವಿಜ್ಞಾನಿ 

ವಿಜ್ಞಾನಿ ಸಸ್ನ ವಿಜ್ಞಾನಿ 
ಸಂಶೋಧನಾ ಸಹಾಯಕರ ಕಚೇರಿ, ಹತ್ತಿ ಗುಣ ಲಕ್ಷಣ ಸಂಶೋಧನಾ ಯೋಜನೆ, ಕರ್ನಾಟಕ: 

ಸಹಾಯಕ ಸಸ್ಯ ವಿಜ್ಞಾನಿ, ಸಹಾಯಕ ರಾಸಾಯನಿಕ ತಜ್ಞ ಮತ್ತು ಸಾಂಖ್ಯಿಕ ನಿರ್ದೇಶಕರು ಸಂಶೋಧನಾ ಸಹಾಯಕ (11) ಆರ್ಥಿಕ ಸಸ್ಯ ವಿಜ್ಞಾನಿ 

ಸಹಾಯಕ ಆರ್ಥಿಕ ಸಸ್ಯ ವಿಜ್ಞಾನಿ (111) ರಿಂದ (iv) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು, ಎಣಿಕೆದಾರ ಮತ್ತು ಕ್ಷೇತ್ರ ಕಾರ್ಯಕರ್ತರು ಸಂಶೋಧನಾ ಸಹಾಯಕ ಸಂಶೋಧನಾ ಸಹಾಯಕ (11) ರಿಂದ (1111) ಆರ್ಥಿಕ ಸಸ್ಯ ವಿಜ್ಞಾನಿ 

ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿಯವರ ಕಚೇರಿ, ಸೀಐಲ್ಯಾಂಡ್‌ ಮತ್ತು ಈಜಿಪ್ಟ್‌ ಹತ್ತಿ ತಳಿವರ್ಧನೆ ಯೋಜನೆ, ಕರ್ನಾಟಕ: 

ಸಹಾಯಕ ಸಸ್ಯ ವಿಜ್ಞಾನಿ, ನಿರ್ದೇಶಕರು ಹಿರಿಯ ಸಹಾಯಕ (11) ಆರ್ಥಿಕ ಸಸ್ಯ ವಿಜ್ಞಾನಿ 

ಉಪ ಸಹಾಯಕ ಸಸ್ಯ ವಿಜ್ಞಾನಿ ಸಸ್ಯ ವಿಜ್ಞಾನಿ 
ಆರ್ಥಿಕ ಸಸ್ಯ ವಿಜ್ಞಾನಿ (111) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಕ್ಷೇತ್ರ ಸಹಾಯಕ, ಕ್ಷೇತ್ರ ಕಾರ್ಯಕರ್ತರು, ದ್ವಿಶೀಯ ದರ್ಜೆ ಸಹಾಯಕರು ಹಿರಿಯ ಸಹಾಯಕ ಹಿರಿಯ ಸಹಾಯಕ (11) ರಿಂದ (1111) ಆರ್ಥಿಕ ಸಸ್ಯ ವಿಜ್ಞಾನಿ 

ಸಸ ವಿಜ್ಞಾನಿ ಸಸ್ನ ವಿಜ್ಞಾನಿ 

ಸಸ್ಯ ಗುಣಲಕ್ಷಣ ವಿಜ್ಞಾನಿಯವರ ಕಚೇರಿ, ಹತ್ತಿ ಗುಣಲಕ್ಷಣ ಸಂಶೋಧನಾ ಯೋಜನೆ, ಧಾರವಾಡ ಮತ್ತು ಗದಗ: 

ಕೃಷಿ ಅಧಿಕಾರಿ ನಿರ್ದೇಶಕರು ಸಸ್ಮ ಗುಣಲಕ್ಷಣ ವಿಜ್ಞಾನಿ (11) ರಿಂದ (ivಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು ಸಸ್ಯ ಗುಣ ಲಕ್ಷಣ ವಿಜ್ಞಾನಿ | ಸಸ್ಕ ಗುಣಲಕ್ಷಣ ವಿಜ್ಞಾನಿ (11) ರಿಂದ (ivಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು, ಎಣಿಕೆದಾರರು ಸಸ್ಯ ಗುಣ ಲಕ್ಷಣ ವಿಜ್ಞಾನಿ | ಸಸ್ಯ ಗುಣ ಲಕ್ಷಣ ವಿಜ್ಞಾನಿ ನಿರ್ದೇಶಕರು 














(1) ರಿಂದ (viii) 











೧೨೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಹತ್ತಿ ಅಧೀಕ್ಷಕರ ಕಚೇರಿ, ಧಾರವಾಡ ಮತ್ತು ಅವರ ನಿಯಂತ್ರಣದಲ್ಲಿರುವ ಇತರ ಕಚೇರಿಗಳು: 





ಕೃಷಿ ಅಧಿಕಾರಿಗಳು ಮತ್ತು ಮುಖ್ಯ ಗುಮಾಸ್ತ 


ನಿರ್ದೇಶಕರು 


ಹತ್ತಿ ಅಧೀಕ್ಷಕರು 
ನಿರ್ದೇಶಕರು 


(11) ರಿಂದ (1೪ಎ) 
(೪) ರಿಂದ (viii) 


ಉಪ ನಿರ್ದೇಶಕರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು 


ಉಪ ನಿರ್ದೇಶಕರು 


ಹತ್ತಿ ಅಧೀಕ್ಷಕರು 
ಉಪ ನಿರ್ದೇಶಕರು 


(11) ರಿಂದ (1೪ಎ) 
(೪) ರಿಂದ (viii) 


ಉಪ ನಿರ್ದೇಶಕರು 
ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಕೃಷಿ ಸಹಾಯಕರು 


ಹತ್ತಿ ಅಧೀಕಕರು 
ಜಾಮಿ wh 


ಹತ್ತಿ ಅಧೀಕಕರು 
ಹಾದಿ wh 


(1) ರಿಂದ (viii 


ಉಪ ನಿರ್ದೇಶಕರು 





ಅಧೀಕ್ಷಕರ ಕಚೇರಿ, ಕೃಷಿ ಶಾಲೆ, ಅರಬಾವಿ: 











ಕೃಷಿ ಅಧಿಕಾರಿ ನಿರ್ದೇಶಕರು ಅಧೀಕ್ಷಕರು (11) ರಿಂದ (1೪ಎ) ಉಪ ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು ಉಪ ನಿರ್ದೇಶಕರು ಅಧೀಕ್ಷಕರು (11) ರಿಂದ (ivಎ) ಉಪ ನಿರ್ದೇಶಕರು 
ಉಪ ನಿರ್ದೇಶಕರು (೪) ರಿಂದ (viii) ನಿರ್ದೇಶಕರು 

ಕೃಷಿ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಅಧೀಕ್ಷಕರು ಅಧೀಕ್ಷಕರು (11) ರಿಂದ (1111) ಉಪ ನಿರ್ದೇಶಕರು 





ವಿಜ್ಞಾನಿಯವರ ಕಚೇರಿ, ತೆಂಗು ನಸ 


೯ರಿಗಳ ಸ್ಥಾಪನೆ ಯೋಜನೆ: 


ಛು 





ಸಹಾಯಕ ಸಸ್ಯ ವಿಜ್ಞಾನಿ ಮತ್ತು 1ನೇ ದರ್ಜೆ ಕೃಷಿ ಪ್ರಾತ್ಯಕ್ಷಿಕೆದಾರರು, 


ನಿರ್ದೇಶಕರು 


ಹಿರಿಯ ಸಹಾಯಕ ಸಸ್ಯ 


ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಆರ್ಥಿಕ ಸಸ್ಯ ವಿಜ್ಞಾನಿ 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, ಕ್ಷೇತ್ರ ಕಾರ್ಯಕರ್ತರು 


ಹಿರಿಯ ಸಹಾಯಕ ಸಸ್ಯ 


ಹಿರಿಯ ಸಹಾಯಕ ಸಸ್ಯ 





ವಿಜ್ಞಾನಿ 


ವಿಜ್ಞಾನಿ 


(1) ರಿಂದ (viii 


ಆರ್ಥಿಕ ಸಸ್ಯ ವಿಜ್ಞಾನಿ 





ಹಿರಿಯ ಸಹಾಯಕ ಸಸ್ಯವಿಜ್ಞಾನಿಯವರ ಕಚೇರಿ, ಪ್ರಾದೇಶಿಕ ತೆಂಗು ಸಂಶೋಧನಾ ಕೇಂದ್ರ, ಅರಸಿ 


ಕೆರೆ: 








ಸಹಾಯಕ ಸಸ್ಯ ವಿಜ್ಞಾನಿ, ಸಹಾಯಕ ರಾಸಾಯನಿಕ ತಜ್ಞ ಮತ್ತು ಕೃಷಿ ಪ್ರಾತ್ಯಕ್ಷಿಕೆದಾರ | ನಿರ್ದೇಶಕರು ಹಿರಿಯ ಸಹಾಯಕ ಸಸ್ಯ (11) ರಿಂದ (11ಎ) ಆರ್ಥಿಕ ಸಸ್ಯ ವಿಜ್ಞಾನಿ 
ವಿಜ್ಞಾನಿ 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು ಆರ್ಥಿಕ ಸಸ್ಯ ವಿಜ್ಞಾನಿ ಹಿರಿಯ ಸಹಾಯಕ ಸಸ್ಯ (11) ರಿಂದ (ivಎ) ಆರ್ಥಿಕ ಸಸ್ಯ ವಿಜ್ಞಾನಿ 
ವಿಜ್ಞಾನಿ 


ಆರ್ಥಿಕ ಸಸ್ಮ ವಿಜ್ಞಾನಿ 


(೪) ರಿಂದ (viii) 


ನಿರ್ದೇಶಕರು 





ಕ್ಷೇತ್ರ ಕಾರ್ಯಕರ್ತ, ಬೆರಳಚ್ಚುಗಾರ ಮತ್ತು ಉಗ್ರಾಣ ಗುಮಾಸ್ತ 








ಹಿರಿಯ ಸಹಾಯಕ 


ಸಸ ವಿಜ್ಞಾನಿ 


ಹಿರಿಯ ಸಹಾಯಕ ಸಸ್ಯ 





(1) ರಿಂದ (viii 








ಆರ್ಥಿಕ ಸಸ್ಯ ವಿಜ್ಞಾನಿ 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೪೭ 








ಏಲಕ್ಕಿ ಅಭಿವೃದ್ದಿ ಅಧಿಕಾರಿಯವರ ಕಚೇರಿ: 








ಪದವೀಧರ ಸಹಾಯಕ ನಿರ್ದೇಶಕರು ಏಲಕ್ಕಿ ಅಭಿವೃದ್ದಿ ಅಧಿಕಾರಿ | (1) ರಿ೦ದ (1೪ಎ) ಆರ್ಥಿಕ ಸಸ್ಯ ವಿಜ್ಞಾನಿ 
ಆರ್ಥಿಕ ಸಸ ವಿಜ್ಞಾನಿ (೪) ರಿಂದ (viii) ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕ್ಷೇತ್ರ ಕಾರ್ಯಕರ್ತರು ಏಲಕ್ಕಿ ಅಭಿವೃದ್ಧಿ ಅಧಿಕಾರಿ ಏಲಕ್ಕಿ ಅಭಿವೃದ್ಧಿ ಅಧಿಕಾರಿ | (1) ರಿಂದ (1111) ಆರ್ಥಿಕ ಸಸ್ಯ ವಿಜ್ಞಾನಿ 





ಭೂಸಾರ ಸಮೀಕ್ಷೆ ಅಧಿಕಾರಿಯವರ ಕಚೇರಿ, ಭೂಸಾರ ಸಂರಕ್ಷಣೆ ಸಂಶೋಧನಾ ಯೋಜನೆ, ಹೆಬ್ಬಾಳ: 


























ಸಹಾಯಕ ರಸಾಯನಿಕ ತಜ್ಞ ಭೂಸಾರ ಸಮೀಕ್ಷೆ ಸಹಾಯಕ ಮತ್ತು ಭೂಪಟ ನಿರ್ದೇಶಕರು ಭೂಸಾರ ಸಮೀಕ್ಷೆ (11) ರಿಂದ (ivಎ) ನಿರ್ದೇಶಕರು 
ತಯಾರಕ ಅಧಿಕಾರಿ 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಯೋಗಾಲಯ ಸಹಾಯಕ, ಕ್ಷೇತ್ರ ಸಹಾಯಕ ಮತ್ತು ಪ್ರಯೋಗಾಲಯ ಅಟೆಂಡರು ಭೂಸಾರ ಸಮೀಕ್ಷೆ ಅಧಿಕಾರಿ ಭೂಸಾರ ಸಮೀಕ್ಷೆ (11) ರಿಂದ (1111) ನಿರ್ದೇಶಕರು 
ಅಧಿಕಾರಿ 
ಪ್ರಾಂಶುಪಾಲರ ಕಚೇರಿ, ಭೂಸಾರ ಸಂರಕ್ಷಣಾ ತರಬೇತಿ ಕೇಂದ್ರ: 
ಕೃಷಿ ಉಪನ್ಯಾಸಕ ನಿರ್ದೇಶಕರು ಪ್ರಾಂಶುಪಾಲರು (11) ವಿಭಾಗೀಯ ಭೂ 
ಸಂರಕ್ಷಣಾಧಿಕಾರಿ 
ವಿಭಾಗೀಯ ಭೂಸಾರ (111) dಂದ(iva) ನಿರ್ದೇಶಕರು 
ಸಂರಕ್ಷಣಾಧಿಕಾರಿ 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಇಂಜನಿಯರಿಂಗ್‌ ಉಪನ್ಯಾಸಕ, ಅರಣ್ಯ ವಿಜ್ಞಾನ ಉಪನ್ಯಾಸಕ (ಇತರ ಆಯಾ ಇಲಾಖೆಯ ನೇಮಕ ಪ್ರಾಂಶುಪಾಲರು (11) ವಿಭಾಗೀಯ ಭೂಸಾರ 


ಇಲಾಖೆಗಳಿಂದ ಪ್ರತಿನಿಯೋಜನೆ ಮೂಲಕ ಭರ್ತಿಮಾಡಿದ್ದರೆ) 





ಪ್ರಾಧಿಕಾರಿಗಳು 





ವಿಭಾಗೀಯ ಭೂಸಾರ 
ಸಂರಕ್ಷಣಾಧಿಕಾರಿ 
ಆಯಾ ಇಲಾಖೆಯ ನೇಮಕ 


ಪ್ರಾಧಿಕಾರಿಗಳು 





(111) ರಿಂದ(1»ಎ) 


(೪) ರಿಂದ (viii) 





ಸಂರಕ್ಷಣಾಧಿಕಾರಿ 
ನಿರ್ದೇಶಕರು 


ಸರ್ಕಾರ 








೧೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 











ಪ್ರಥಮ ದರ್ಜೆ ಸಹಾಯಕರು, ಲೆಕ್ಕಪತ್ರ ಉಪನ್ಯಾಸಕ ಮತ್ತು ವಿಭಾಗೀಯ ಭೂಸಾರ ಪ್ರಾಂಶುಪಾಲರು (11) ರಿಂದ (1೪ಎ) ವಿಭಾಗೀಯ ಭೂಸಾರ 

ಡ್ರಾಫ್ಟ್ಸ್‌ ಮನ್‌ ಸಂರಕ್ಷಣಾಧಿಕಾರಿ ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ (೪) ರಿಂದ (viii) ನಿರ್ದೇಶಕರು 

ಕ್ಷೇತ್ರ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಉಗ್ರಾಣ ಪ್ರಾಂಶುಪಾಲರು ಪ್ರಾಂಶುಪಾಲರು (1) ರಿ೦ದ (viii) ವಿಭಾಗೀಯ ಭೂಸಾರ 


ಗುಮಾಸ್ಕ 


ಪಾವ 














ಸಂರಕ್ಷಣಾಧಿಕಾರಿ 





ಗೋಡಂಬಿ ಅಭಿವೃದ್ದಿ ಅಧಿಕಾರಿಯವರ ಕಚೇರಿ ಮತ್ತು ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಇತರ ಕಚೇರಿಗಳು: 








ವೈಜ್ಞಾನಿಕ ಸಹಾಯಕರು ನಿರ್ದೇಶಕರು ಗೋಡಂಬಿ ಅಭಿವೃದ್ದಿ ಅಧಿಕಾರಿ (11) ರಿಂದ (1೪ಎ) ಆರ್ಥಿಕ ಸಸ್ಕ ವಿಜ್ಞಾನಿ 
ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು ಆರ್ಥಿಕ ಸಸ್ಥ ವಿಜ್ಞಾನಿ ಗೋಡಂಬಿ ಅಭಿವೃದ್ದಿ ಅಧಿಕಾರಿ (11) ರಿಂದ (1೪ಎ) ಆರ್ಥಿಕ ಸಸ ವಿಜ್ಞಾನಿ 
ಆರ್ಥಿಕ ಸಸ್ಯ ವಿಜ್ಞಾನಿ (1) ರಿ೦ದ (1೪111) ನಿರ್ದೇಶಕರು 





ಬೆರಳಚ್ಚುಗಾರ, ಕ್ಷೇತ್ರ ಕಾರ್ಯಕರ್ತರು ಮತ್ತು ಕ್ಷೇತ್ರ ಸಹಾಯಕರು 


ಗೋಡಂಬಿ 





ಅಭಿವೃ 


ದ ಅಧಿಕಾರಿ 
ಥಿ 





ಗೋಡಂಬಿ ಅಭಿವೃದ್ಧಿ ಅಧಿಕಾರಿ 


(1) ರಿಂದ (viii 








ಆರ್ಥಿಕ ಸಸ್ಯ ವಿಜ್ಞಾನಿ 





ಮೆಣಸು ಅಭಿವೃದ್ದಿ ಅಧಿಕಾರಿಯವರ ಕಚೇರಿ ಮತ್ತು ಅವರ ನಿಯಂತ್ರಣದಲ್ಲಿ ಕೆಲಸ 


ಮಾಡುತ್ತಿರುವ ಇತರ ಕಚೇರಿಗಳು: 





ಮೆಣಸು ಅಭಿವೃದ್ಧಿ ಸಹಾಯಕ 


ನಿರ್ದೇಶಕರು 


ಮೆಣಸು ಅಭಿವೃದ್ದಿ ಅಧಿಕಾರಿ 
ನಿರ್ದೇಶಕರು 


(11) ರಿಂದ (1೪ಎ) 
(1) ರಿಂದ (1೪111) 


ಆರ್ಥಿಕ ಸಸ್ಯ ವಿಜ್ಞಾನಿ 


ಸರ್ಕಾರ 





ಪ್ರಥಮ ದರ್ಜೆ ಅಕೌಂಟೆಂಟ್‌, ಗುಮಾಸ್ತ- ಹಾಗೂ- 


ಬೆರಳಚ್ಚುಗಾರರು 


ಆರ್ಥಿಕ ಸಸ್ಯ ವಿಜ್ಞಾನಿ 


ಮೆಣಸು ಅಭಿವೃದ್ದಿ ಅಧಿಕಾರಿ 


ಆರ್ಥಿಕ ಸಸ್ಯ ವಿಜ್ಞಾನಿ 


(11) ರಿಂದ (1೪ಎ) 
(1) ರಿಂದ (1೪111) 


ಆರ್ಥಿಕ ಸಸ್ಯ ವಿಜ್ಞಾನಿ 
ನಿರ್ದೇಶಕರು 





ಕ್ಷೇತ್ರ ಸಹಾಯಕರು 


ಮೆಣಸು ಅಭಿವೃದ್ಧಿ ಅಧಿಕಾರಿ 


(1) ರಿಂದ (viii 


ಆರ್ಥಿಕ ಸಸ್ಯ ವಿಜ್ಞಾನಿ 





ಲ 


ಎಣ್ಣೆ ಬೀಜಗಳ ಸಹಾಯಕ ಅಭಿವೃದ್ದಿ ಅಧಿಕಾರಿಯವರ ಕಚೇರಿ, ಎಣ್ಣೆ ಬೀಜಗಳ ವಿಸ್ತರಣಾ ಯೋಜನೆ: 





ಕೃಷಿ ಪ್ರಾತ 


ೈಷಿ ಪ್ರಾತ್ಯಕ್ಷಿಕೆದಾರರು 


ನಿರ್ದೇಶಕರು 


ಎಣ್ಣೆ ಬೀಜಗಳ ಸಹಾಯಕ ಅಭಿವೃದ್ದಿ ಅಧಿಕಾರಿ 


ನಿರ್ದೇಶಕರು 


(11) ರಿಂದ (1೪ಎ) 
(1) ರಿಂದ (1೪111) 


ಆರ್ಥಿಕ ಸಸ್ಥ ವಿಜ್ಞಾನಿ 


ಸರ್ಕಾರ 





ಅಕೌಂಟೆಂಟ್‌ಗಳು, ಬೆರಳಚ್ಚುಗಾರರು 


ಆರ್ಥಿಕ ಸಸ್ಯ ವಿಜ್ಞಾನಿ 


ಎಣ್ಣೆ ಬೀಜಗಳ ಸಹಾಯಕ ಅಭಿವೃದ್ದಿ ಅಧಿಕಾರಿ 


ಆರ್ಥಿಕ ಸಸ ವಿಜ್ಞಾನಿ 


(11) ರಿಂದ (1೪ಎ) 
(1) ರಿಂದ (1೪111) 


ಆರ್ಥಿಕ ಸಸ್ಯ ವಿಜ್ಞಾನಿ 
ನಿರ್ದೇಶಕರು 





ಪ್ರಥಮ ದರ್ಜೆ ಕ್ಷೇತ್ರ ಕಾರ್ಯಕರ್ತರು 











ಎಣ್ಣೆ ಬೀಜಗಳ ಸಹಾಯಕ ಅಭಿವೃದ್ಧಿ ಅಧಿಕಾರಿ 





(1) ರಿಂದ (viii 


ಆರ್ಥಿಕ ಸಸ್ಯ ವಿಜ್ಞಾನಿ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೪೯ 








ಬೀಜ ಪರೀಕ್ಷಾ ಅಧಿಕಾರಿಯವರ ಕಚೇರಿ, ಕರ್ನಾಟಕ ತರಕಾರಿ ಬೀಜಗಳ ಪ್ರಮಾಣನ ಕೇಂದ್ರ ಸ್ಥಾಪನಾ ಯೋಜನೆ: 



































ಕಿರಿಯ ವೈಜ್ಞಾನಿಕ ಸಹಾಯಕ ನಿರ್ದೇಶಕರು ಬೀಜ ಪರೀಕ್ಷಾ ಅಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ನಿರ್ದೇಶಕರು ಬೀಜ ಪರೀಕ್ಷಾ ಅಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಬೀಜ ಪರೀಕ್ಷಾ ಅಧಿಕಾರಿ ಬೀಜ ಪರೀಕ್ಷಾ ಅಧಿಕಾರಿ (11) ರಿಂದ (1111) ನಿರ್ದೇಶಕರು 
ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿಯವರ ಕಚೇರಿ ಮತ್ತು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಇತರ ಕಚೇರಿಗಳು: 
ಪ್ರಚಾರ ಸಹಾಯಕ ನಿರ್ದೇಶಕರು ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ನಿರ್ದೇಶಕರು ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಬೆರಳಚ್ಚುಗಾರ ತೆಂಗು ಅಭಿವೃದ್ಧಿ ಮತ್ತು ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿ (11) ರಿಂದ (1111) ನಿರ್ದೇಶಕರು 


ಪ್ರಚಾರಾಧಿಕಾರಿ 





ತ್ತಿ ಅಧೀಕ್ಷಕರ ಕಚೇರಿ (ಸುಧಾರಿತ ಹತ್ತಿ ಬೀಜಗಳ ಅಧಿಕ ಉತ್ಪತ್ತಿ ಮತ್ತು ವಿತರಣೆ ಯೋಜನೆ, ರಾಯಚೂರು ವಿಭಾಗ): 





ಕೃಷಿ ಪ್ರಾತ್ಯಕ್ಷಿಕೆದಾರ 


ನಿರ್ದೇಶಕರು 


ಹತ್ತಿ ಅಧೀಕ್ಷಕರು 
ನಿರ್ದೇಶಕರು 


(11) ರಿಂದ (1೪ಎ) 
(1) ರಿಂದ (1೪111) 


ಉಪ ನಿರ್ದೇಶಕರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕರು ಹಾಗೂ ಅಕೌಂಟೆಂಟ್‌ 


ಉಪ ನಿರ್ದೇಶಕರು 


ಹತ್ತಿ ಅಧೀಕ್ಷಕರು 
ಉಪ ನಿರ್ದೇಶಕರು 


(11) ರಿಂದ (1೪ಎ) 
(1) ರಿಂದ (1೪111) 


ಉಪ ನಿರ್ದೇಶಕರು 
ನಿರ್ದೇಶಕರು 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರ, ಕೃಷಿ 
ಸಹಾಯಕ 





ಹತ್ತಿ ಅಧೀಕಕರು 
ಮು ಖ 





(1) ರಿಂದ (viii 





ಉಪ ನಿರ್ದೇಶಕರು 








ವಿಭಾಗಗಳ ಪ್ರಭಾರದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರುಗಳ ಕಚೇರಿ: 





ಗ್ರಾಮ ಸೇವಕರು 








ವಿಭಾಗದ ಪ್ರಭಾರದಲ್ಲಿರುವ ಕೃಷಿ 
ಜಂಟಿ ನಿರ್ದೇಶಕರು 





1. ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು 
(ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸೇವಕರಿಗೆ ಸಂಬಂಧಪಟ್ಟಂತೆ) 


ಗ್ರಾಮ 


(11) ರಿಂದ (ivಎ) 





ಕೃಷಿ ಉಪ ನಿರ್ದೇಶಕರು 














೧೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 








2. ಕೃಷಿ ಸಹಾಯಕ ನಿರ್ದೇಶಕರು (ಕ್ಷೇತ್ರಗಳನ್ನು (11) ರಿಂದ (ivಎ) ಕೃಷಿ ಉಪ ನಿರ್ದೇಶಕರು 
ಹೊರತುಪಡಿಸಿ ವಿವಿಧ ಸಂಸ್ಥೆಗಳು, ಮೊದಲಾದವುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಸೇವಕರಿಗೆ 
ಸಂಬಂಧಪಟ್ಟಂತೆ) 

ವಿಭಾಗದ ಪ್ರಭಾರದಲ್ಲಿರುವ ಕೃಷಿ (1) ರಿಂದ (iii) ಕೃಷಿ ನಿರ್ದೇಶಕರು 

ಜಂಟಿ ನಿರ್ದೇಶಕರು 




















(ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 82, ದಿನಾಂಕ 10.5.1982) 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಜಿಎಡಿ 12 ಎಸ್‌ಎಸ್‌ಆರ್‌ 73, ದಿನಾಂಕ 11ನೇ ಜುಲೈ 1973ರ ಮೂಲಕ ಸೇರಿಸಲಾಗಿದೆ. 


ಸೂಚನೆ:- ಅಭಿವೃದ್ಧಿ ಆಯುಕ್ತರು ಅಥವಾ ವಿಭಾಗೀಯ ಆಯುಕ್ತರು ನೇಮಕ ಮಾಡಿರುವ ಗ್ರಾಮಸೇವಕರ ಸಂದರ್ಭದಲ್ಲಿ 8ನೇ ನಿಯಮದ (ಉ)ರಿಂದ (೪।1)ರ ವರೆಗಿನ ಖಂಡಗಳಲ್ಲಿ ನಿಗದಿಪಡಿಸಿರುವ 
ದಂಡನೆಗಳನ್ನು ವಿಧಿಸಲು ಅಧಿಕಾರ ಪಡೆದಿರುವ ಪ್ರಾಧಿಕಾರಿಯು ಸಂದರ್ಭಾನುಸಾರ ಅಭಿವೃದ್ಧಿ ಆಯುಕ್ತರು ಅಥವಾ ವಿಭಾಗೀಯ ಆಯುಕ್ತರು ಆಗಿರತಕ್ಕದ್ದು. 


ಮೋಟಾರು ವಾಹನಗಳ ಇಲಾಖೆ 
ಸಾರಿಗೆ ಆಯುಕ್ತರ ಕಚೇರಿ:- 















































ಲೆಕ್ಕಪತ್ರ ಅಧೀಕ್ಷಕರು ನಿಯಂತ್ರಕರು 1. ಸಾರಿಗೆ ಆಯುಕ್ತರು (1). (11) (ವೇತನ ಬಡ್ತಿಗಳನ್ನು ಸರ್ಕಾರ 
ರಾಜ್ಯ ಲೆಕ್ಕಪತ್ರ ಇಲಾಖೆ ತಡೆಹಿಡಿಯುವುದಕ್ಕೆ ಮಾತ್ರ) ಮತ್ತು (11) 
ಮತ್ತು (11ಎ) 
2. ಸಾರಿಗೆ ಉಪ ಆಯುಕ್ತರು (11) ಸಾರಿಗೆ ಆಯುಕ್ತರು 
ಕ ಸಾರಿಗೆ ಆಯುಕ್ತರ ಆರ್ಥಿಕ ಸಹಾಯಕ (11) ಸಾರಿಗೆ ಆಯುಕ್ತರು 
4. ನಿಯಂತ್ರಕರು, (11ಎ) (ಮುಂಬಡ್ತಿಗಳನ್ನು ಸರ್ಕಾರ 
ರಾಜ್ಯ ಲೆಕ್ಕಪತ್ರ ಇಲಾಖೆ ತಡೆಹಿಡಿಯುವುದಕ್ಕೆ ಮಾತ್ರ) ಮತ್ತು (೪)ರಿಂದ 
(1111) 
ಅಧೀಕ್ಷಕರು ಸಾರಿಗೆ ಆಯುಕ್ತರು ಸಾರಿಗೆ ಉಪ ಆಯುಕ್ತರು (11) ರಿಂದ (1೪ಎ) ಸಾರಿಗೆ ಆಯುಕ್ತರು 
ಸಾರಿಗೆ ಆಯುಕ್ತರು (1) ರಿಂದ (1೪111) ಸರ್ಕಾರ 
ಅಕೌಂಟೆಂಟರುಗಳು ನಿಯಂತ್ರಕರು, D ಸಾರಿಗೆ ಆಯುಕ್ತರು (11), (111) ಸರ್ಕಾರ 
ರಾಜ್ಯ ಲೆಕ್ಕಪತ್ರ ಇಲಾಖೆ (ವೇತನ ಬಡ್ತಿಗಳನ್ನು ತಡೆಹಿಡಿಯುವುದಕ್ಕೆ 
ಮಾತ್ರ) ಮತ್ತು (1೪) ಮತ್ತು (19ಎ) 
2) [ಸಾರಿಗೆ ಉಪ ಆಯುಕ್ತರು (11) ಸಾರಿಗೆ ಆಯುಕ್ತರು 
3) (ಸಾರಿಗೆ ಆಯುಕ್ತರ ಆರ್ಥಿಕ ಸಹಾಯಕ (11) ಸಾರಿಗೆ ಆಯುಕ್ತರು 
4) | ಸಹಾಯಕ ಸಾರಿಗೆ ಆಯುಕ್ತರು (11) ಸಾರಿಗೆ ಆಯುಕ್ತರು 




































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೫೧ 
5) | ನಿಯಂತ್ರಕರು, (11ಎ) (ಮುಂಬಡ್ತಿಗಳನ್ನು ಸರ್ಕಾರ 
ರಾಜ್ಯ ಲೆಕ್ಕಪತ್ರ ಇಲಾಖೆ ತಡೆಹಿಡಿಯುವುದಕ್ಕೆ ಮಾತ್ರ) ಮತ್ತು 
(1)ರಿ೦ದ (1111) 

ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ | ಸಾರಿಗೆ ಆಯುಕ್ತರು ಸಾರಿಗೆ ಆಯುಕ್ತರು (11) ರಿಂದ (೪111 ಸರ್ಕಾರ 

ದರ್ಜೆ ಸಹಾಯಕರು, ಸಾಂಖ್ಯಿಕ ಸಾರಿಗೆ ಉಪ ಆಯುಕ್ತರು (1) ರಿಂದ (ಎ) ಸಾರಿಗೆ ಆಯುಕ್ತರು 
ಯು ಹಲ್ಲಿಯ ಚಃ ಸಹಾಯಕ ಸಾರಿಗೆ ಆಯುಕ್ತರು (1) ರಿಂದ (iv) ಸಾರಿಗೆ ಆಯುಕ್ತರು 
ಕಿರಿಯ ಎಣಿಕೆದಾರರು, ಶೀಘ್ರಲಿಪಿ- 

ಬೆರಳಚ್ಚುಗಾರರು ಮತ್ತು 

ಬೆರಳಚ್ಚುಗಾರರು 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಮತ್ತು ವಿಭಾಗೀಯ ಸಾರಿಗೆ ಉಪ ಆಯುಕ್ತರ ಕಚೇರಿ ಮತ್ತು ಸಾರಿಗೆ ಆಯುಕ್ತರ ಕಚೇರಿ: 

ಅಧೀಕ್ಷಕರು, ಮೋಟಾರು ವಾಹನ ಪರಿವೀಕ್ಷಕ, ಸಾರಿಗೆ ಆಯುಕ್ತರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ/ ಸಾರಿಗೆ ಉಪ (11) ರಿಂದ (1೪ಎ) ಸಾರಿಗೆ ಆಯುಕ್ತರು 
ಪ್ರಾಸಿಕ್ಕೂಟಿಂಗ್‌ ಇನ್ಸ್‌ಪೆಕ್ಟರ್‌, ಗುಮಾಸ್ತರು, ಆಯುಕ್ತರು 

ಬೆರಳಚ್ಚುಗಾರರು, ದಾಖಲೆ ಪಾಲಕರು ಸಾರಿಗೆ ಆಯುಕ್ತರು (೪) ರಿಂದ (viii) ಸರ್ಕಾರ 

ಕಾರಾಗೃಹಗಳ ಇಲಾಖೆ 

']. ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ: 

(ಎ) ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕ, ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ ಕಾರಾಗೃಹಗಳ ಡೆಪ್ಯುಟ ಇನ್ಸ್‌ಪೆಕ್ಟರ್‌ ಜನರಲ್‌ (11) ರಿಂದ (1೪ಎ) ಕಾರಾಗೃಹಗಳ 
ಶೀಘ್ರಲಿಪಿಗಾರ, ಹಿರಿಯ ವಾಹನ ಚಾಲಕ ಮತ್ತು ಹಿರಿಯ ಇನ್ಸ್‌ಪೆಕ್ಟರ್‌ ಜನರಲ್‌ 
ಬೆರಳಚ್ಚುಗಾರ, ದ್ವಿತೀಯ ದರ್ಜೆ ಸಹಾಯಕ, ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ (೪) ರಿಂದ (wii) ಸರ್ಕಾರ 


ಬೆರಳಚ್ಚುಗಾರ, ವಾಹನ ಚಾಲಕ ಮತ್ತು ಮೋಟಾರು 


ಸೈಕಲ್‌ ಟಪಾಲು ಆರ್ಡರ್ಲೀ 























೧೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





11. ಕೇಂದ್ರ ಕಾರಾಗೃಹಗಳ ಮುಖ್ಯ ಅಧೀಕ್ಷಕರ/ ಕೇಂದ್ರ ಕಾರಾಗೃಹಗಳ ಅಧೀಕ್ಷಕರ ಕಚೇರಿ/ ಬೋರ್ಸ್ಟ್ವಲ್‌ ಶಾಲೆ, ಧಾರವಾಡ/ ಕಾರಾಗೃಹ ತರಬೇತಿ ಸಂಸ್ಥೆ, ಮೈಸೂರು 





(ಎ) ಮುಖ್ಯ ಜೈಲರ್‌, ಜೈಲರ್‌, ಮುಖ್ಯ ವಾರ್ಡರ್‌, 
ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕ, ಮುಖ್ಯ 


ಬೋಧಕರು. ಬೋಧಕ ದರ್ಜೆ 1 ಹಿರಿಯ 


ಬೆರಳಚ್ಚುಗಾರ, ಹಿರಿಯ ವಾಹನ ಚಾಲಕ, ಶೀಘ್ರಲಿಪಿಗಾರ, 


ಹೆಡ್‌ ವಾರ್ಡರ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮುಖ್ಯ ಅಧೀಕ್ಷಕರು, *[ಅಧೀಕ್ಷಕರು]'/ 
ಖ ಖ 


ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ 


(11) ರಿಂದ (1೪ಎ) 


ಕಾರಾಗೃಹಗಳ ಡೆಷ್ಕುಟ 
ಇನ್ಸ್‌ಪೆಕ್ಟರ್‌ ಜನರಲ್‌ 











(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಬೋಧಕ ದರ್ಜೆ 11 ಎಲೆಕ್ಟ್ರೀಷಿಯನ್‌, 
ವಾಹನ ಚಾಲಕ, *[ವಾರ್ಡರ್‌ (ನರ್ಸಿ೦ಗ್‌)]” ನರ್ಸಿಂಗ್‌ 


ಆರ್ಡರ್ಲೀ, ಮೆಕಾನಿಕ್‌ 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ DY 





ಸಹಾಯಕ ಅಧೀಕ್ಷಕರು 


ಅಧೀಕಕರು/ ಮುಖ ಅಧೀಕಕರು 
pO ಶ್ರ ಖೈ 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





(1) ರಿಂದ (1೪111) 


(11) ರಿಂದ (1೪ಎ) 


(1) ರಿಂದ (1೪111) 


ಸರ್ಕಾರ 


ಕಾರಾಗೃಹಗಳ ಡೆಪ್ಕುಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಾರಾಗೃಹಗಳ 
ಇನ್ಸ್‌ಪೆಕ್ಟರ್‌ ಜನರಲ್‌ 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3 ಎಸ್‌ಡಿಇ 2004 ದಿನಾಂಕ 11.11.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


2. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 3, ಎಸ್‌ಡಿಇ 2004, ದಿನಾಂಕ 31.12.2005ರ ತಿದ್ದೋಲೆ ಮೂಲಕ ಸೇರಿಸಲಾಗಿದೆ. ಅದನ್ನು ಮೇಲಿನಂತೆ ಓದಿಕೊಳ್ಳಬೇಕು. 


3. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 13, ಎಸ್‌ಡಿಇ 2006, ದಿನಾಂಕ 03.04.2007ರ ಮೂಲಕ ಸೇರಿಸಲಾಗಿದೆ. 





(ಸಿ) ಮೆಟನ್‌/ ಮೇಲ್‌ ನರ್ಸ್‌ 
(ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
pO ಠಿ pO 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 





(ಡಿ) ಫಾರ್ಮಾಸಿಸ್ಟರು, ಕಿರಿಯ 
ಪ್ರಯೋಗಾಲಯ ತಂತ್ರಜ್ಞ 


(ಪ್ರತಿನಿಯೋಜನೆಯ ಮೇಲೆ) 


ಮಾತ್ಯ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





(ಇ) ಪ್ರೆಸ್‌ ಫೋರ್‌ಮನ್‌, ದ್ವಿತೀಯ ದರ್ಜೆ 
ಸಹಾಯಕ (ಮುದ್ರಣ) (ಪ್ರತಿನಿಯೋಜನೆ 
ಮೇಲೆ) 








ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





ಅಧೀಕಕರು/ ಮುಖ ಅಧೀಕಕರು 
ಯ ಠಿ ಯೈ 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕ್ಷಕರು 
ಖೃ ಠಿ ಖೃ 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





(11) ರಿಂದ (1೪ಎ) 


(೪) ರಿಂದ (viii) 


(11) ರಿಂದ (1೪ಎ) 


(೪) ರಿಂದ (viii) 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ 

ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೫೩ 








(ಎಫ್‌) ಸಹಾಯಕ ಫೋರ್‌ಮನ್‌, 
ಕಂಪೋಸಿಟರ್‌, ಮಶಿನ್‌ ಮೈಂಡರ್‌ 
(ಪ್ರತಿನಿಯೋಜನೆ ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ್ಯ ಅಧೀಕ್ಷಕರು 
pO ಠಿ DY 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 





(ಜಿ) ಕೃಷಿ ಬೋಧಕರು (ಪ್ರತಿನಿಯೋಜನೆ 
ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಅಧೀಕಕರು/ ಮುಖ ಅಧೀಕಕರು 
ಯ ಶ್ರ ಲ 


(11) ರಿಂದ (1೪ಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 





(ಹೆಚ್‌) ಪಶು ವೈದ್ಯಕೀಯ ಹಾಗೂ 
ಜಾನುವಾರು ಪರಿವೀಕ್ಷಕರು 
(ಪ್ರತಿನಿಯೋಜನೆ ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಅಧೀಕಕರು/ ಮುಖ್ಯ ಅಧೀಕ್ಷಕರು 
ಖೃ ಶ್ರಿ ಖೈ 


(11) ರಿಂದ (1೪ಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 





(ಐ) ಶಿಕ್ಷಕರು (ಪ್ರತಿನಿಯೋಜನೆ ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಅಧೀಕಕರು/ ಮುಖ ಅಧೀಕಕರು 
ಉಲ ಶ್ರಿ ಉಲ 


(11) ರಿಂದ (1೪ಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 





(ಜೆ) ಡ್ರಾಯಿಂಗ್‌ ಶಿಕ್ಷಕರು (ಪ್ರತಿನಿಯೋಜನೆ 
ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಅಧೀಕಕರು/ ಮುಖ ಅಧೀಕಕರು 
ಖೃ ಠಿ ಖೃ 


(11) ರಿಂದ (1೪ಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 





(ಕೆ) ಆಯುಧ ಮತ್ತು ದೈಹಿಕ ತರಬೇತಿ 
ಬೋಧಕರು (ಪ್ರತಿನಿಯೋಜನೆ ಮೇಲೆ) 


ಇಲಾಖೆಯಲ್ಲಿರುವ ನೇಮಕ 


ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ, 
ಇತ್ತಿ 


(11) ರಿಂದ (1೪ಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ 
ಕಾರಾಗ್ಯಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 





(ಎಲ್‌) ಕವಾಯತು ಬೋಧಕರು 
(ಪ್ರತಿನಿಯೋಜನೆ ಮೇಲೆ) 








ಇಲಾಖೆಯಲ್ಲಿರುವ ನೇಮಕ 


ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ, 
ಹು 


(11) ರಿಂದ (1೪ಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 








ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





(೪) ರಿಂದ (viii) 





ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 








೧೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








111 ಜಿಲ್ಲಾ ಕಾರಾಗೃಹಗಳ/ ಜಿಲ್ತಾ ಕೇಂದ್ರ ಕಾರ್ಯಸ್ಥಾನಗಳ, ಉಪ ಜೈಲುಗಳ ಮತ್ತು ಕೋರಮಂಗಲ ಬಯಲು ಬಂದೀಖಾನೆ ಅಧೀಕ್ಷಕರ ಕಚೇರಿ: 





(ಎ) ಮುಖ್ಯ ಜೈಲರ್‌, ಜೈಲರ್‌, ಮುಖ್ಯ 
ವಾರ್ಡರ್‌, ಪ್ರಥಮ ದರ್ಜೆ ಸಹಾಯಕ, 
ಹಿರಿಯ ಬೆರಳಚ್ಚುಗಾರ, ಹಿರಿಯ ವಾಹನ 
ಚಾಲಕ, ಹೆಡ್‌ ವಾರ್ಡರ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌/ 
ಅಧೀಕ್ಷಕರು 

w 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 


ಸರ್ಕಾರ 





(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ವಾಹನ ಚಾಲಕ, [ವಾರ್ಡರ್‌ 
(ನರ್ಸಿಂಗ್‌) 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ DY 


ಸಹಾಯಕ ಅಧೀಕ್ಷಕರು 


ಅಧೀಕಕರು/ ಮುಖ್ಯ ಅಧೀಕಕರು 
DY ಠಿ p 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಡೆಪ್ಕುಟ 
ಇನ್ಸ್‌ಪೆಕ್ಟರ್‌ ಜನರಲ್‌ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 


2006, ದಿನಾ೦ಕ 03.04.2007ರ ಮೂಲಕ ಸೇರಿಸಲಾಗಿದೆ. 





(ಸಿ) ಕೃಷಿ ಬೋಧಕರು (ಪ್ರತಿನಿಯೋಜನೆ 
ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕ್ಷಕರು 
0 


(11) ರಿಂದ (ivಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಡಿ) ಫಾರ್ಮಾಸಿಸ್ಟ್‌ (ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕ್ಷಕರು 
0 


(11) ರಿಂದ (ivಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 





(ಇ) ಶಿಕ್ಷಕರು (ಪ್ರತಿನಿಯೋಜನೆ ಮೇಲೆ) 





ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕ್ಷಕರು 
ಯೈ 


(11) ರಿಂದ (1೪ಎ) 





ಮಾತ್ಯ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 

ಮಾತೃ ಇಲಾಖೆಯಲ್ಲಿರುವ 
ಅಪೀಲು ಪ್ರಾಧಿಕಾರಿ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





IV. ವಿಶೇಷ ಉಪ ಜೈಲುಗಳ ಮತ್ತು ತಾಲೂಕು ಉಪಚ್ಛೆಲುಗಳ ಅಧೀಕ್ಷಕರುಗಳ ಕಚೇರಿ: 





(ಎ) ಜೈಲರ್‌, ಮುಖ್ಯ ವಾರ್ಡರ್‌, ಪ್ರಥಮ 
ದರ್ಜೆ ಸಹಾಯಕ, 
ಹೆಡ್‌ವಾರ್ಡರ್‌ 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 








ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ ವಿಭಾಗದ 
ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





(11) ರಿಂದ (ivಎ) 





ಕಾರಾಗೃಹಗಳ ಡೆಪ್ಯುಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೫೫ 








ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


(೪) ರಿಂದ (viii) 


ಸರ್ಕಾರ 





(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ 








ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ ವಿಭಾಗದ 
ಕೇಂದ್ರ ಕಾರಾಗೃಹದ ಅಧೀಕ್ಷಕರು 
ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ ವಿಭಾಗದ 
ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





(11) ರಿಂದ (ivಎ) 


(೪) ರಿಂದ (viii) 





ಕಾರಾಗೃಹಗಳ ಡೆಪ್ಕುಟ 
ಇನ್ಸ್‌ಪೆಕ್ಟರ್‌ ಜನರಲ್‌ 
ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 











ಎಲ್ಲಾ 'ಸಿ" ಸಮೂಹದ ಹುದ್ದೆಗಳು (ವಾಹನ ಚಾಲಕ, ಸಾಂಖ್ಯಿಕ 
ಸಹಾಯಕ, ಮೇಲ್ವಿಚಾರಕ, (ಲೋಕೋಪಯೋಗಿ ಇಲಾಖೆ) ಮತ್ತು 
ಕಿರಿಯ ಇಂಜಿನಿಯರ್‌ (ಲೋಕೋಪಯೋಗಿ ಇಲಾಖೆ) ಹುದ್ದೆಗಳನ್ನು 
ಹೊರತುಪಡಿಸಿ) 


x ರೇಷ್ಮೆ ಇಲಾಖಿ 


ರೇಷ್ಮೆ ನಿರ್ದೇಶಕರು 


ರೇಷ್ಮೆ ನಿರ್ದೇಶಕರ ಕೇಂದ್ರ 
ಕಾರ್ಯಸ್ಥಾನ ಸಹಾಯಕರು/ 
ರೇಷ್ಮೆ ಜಂಟಿ ನಿರ್ದೇಶಕರು 


ರೇಷ್ಮೆ ಉಪ ನಿರ್ದೇಶಕರು 
ರೇಷ್ಮೆ ನಿರ್ದೇಶಕರು 


(11) ರಿಂದ (1೪ಎ) 


(11) ರಿಂದ (1೪ಎ) 
(1) ರಿ೦ದ (1೪111) 


ರೇಷ್ಮೆ ನಿರ್ದೇಶಕರು 


ರೇಷ್ಮೆ ನಿರ್ದೇಶಕರು 


ಸರ್ಕಾರ 








ವಾಹನ ಚಾಲಕ ರೇಷ್ಮೆ ನಿರ್ದೇಶಕರ ಕೇಂದ್ರ ರೇಷ್ಮೆ ನಿರ್ದೇಶಕರ ಕೇಂದ್ರ (11) ರಿಂದ (1111) ರೇಷ್ಮೆ ನಿರ್ದೇಶಕರು 
ಕಾರ್ಯಸ್ಥಾನ ಸಹಾಯಕರು/ ರೇಷ್ಮೆ ಕಾರ್ಯಸ್ಥಾನ ಸಹಾಯಕರು/ ರೇಷ್ಮೆ 
ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು 

ವಾಹನ ಚಾಲಕ ರೇಷ್ಮೆ ವಲಯ ರೇಷ್ಮೆ ಸಹಾಯಕ ನಿರ್ದೇಶಕರು (11) ರಿಂದ (1೪9ಎ) ರೇಷ್ಮೆ ಉಪ ನಿರ್ದೇಶಕರು 


ಉಪ ನಿರ್ದೇಶಕರು 


ರೇಷ್ಮೆ ಉಪ ನಿರ್ದೇಶಕರು 


(1) ರಿಂದ (1೪111) 


ರೇಷ್ಮೆ ನಿರ್ದೇಶಕರು 





ಸಾಂಖ್ಯಿಕ ಸಹಾಯಕ (ಕರ್ನಾಟಕ ಸರ್ಕಾರದ ಆರ್ಥಿಕ ಮತ್ತು 
ಸಾಂಖ್ಯಿಕ ಇಲಾಖೆಯಿಂದ ಪ್ರತಿನಿಯೋಜನೆ ಮೂಲಕ) 


ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯ 
ನಿರ್ದೇಶಕರು 


ರೇಷ್ಮೆ ನಿರ್ದೇಶಕರ ಕೇಂದ್ರ 
ಕಾರ್ಯಸ್ಥಾನ ಸಹಾಯಕರು 


ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯ 
ನಿರ್ದೇಶಕರು 


(11) ರಿಂದ (1೪ಎ) 


(1) ರಿ೦ದ (1೪111) 


ರೇಷ್ಮೆ ನಿರ್ದೇಶಕರು 


ಸರ್ಕಾರ 





ಮೇಲ್ವಿಚಾರಕ (ಲೋಕೋಪಯೋಗಿ ಇಲಾಖೆ) 

ಕಿರಿಯ ಇಂಜನಿಯರ್‌ (ಲೋಕೋಪಯೋಗಿ ಇಲಾಖೆ) (ಕರ್ನಾಟಕ 
ಸರ್ಕಾರದ ಲೋಕೋಪಯೋಗಿ ಇಲಾಖೆಯಿಂದ ಪ್ರತಿನಿಯೋಜನೆ 
ಮೂಲಕ) 








ಮುಖ್ಯ ಇಂಜನಿಯರ್‌, ಸಂಪರ್ಕಗಳು 
ಮತ್ತು ಕಟ್ಟಡಗಳು, 
ಕರ್ನಾಟಕ ಸರ್ಕಾರ 





ರೇಷ್ಮೆ ನಿರ್ದೇಶಕರ ಕೇಂದ್ರ 
ಕಾರ್ಯಸ್ಥಾನ ಸಹಾಯಕರು 


ಮುಖ್ಯ ಇಂಜನಿಯರ್‌ 


(11) ರಿಂದ (1೪ಎ) 


(1) ರಿಂದ (1೪111) 





ರೇಷ್ಮೆ ನಿರ್ದೇಶಕರು 


ಸರ್ಕಾರ 














೧೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





* ಡಿಪಿಎಆರ್‌ 22 ಎಸ್‌ಡಿಇ 82, ದಿನಾಂಕ 30.09.1982 





ಮೀನುಗಾರಿಕೆ ಇಲಾಖೆ 





ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರ ಕಚೇರಿ: 




















ಅಧೀಕ್ಷಕರು, ಅಕೌಂಟೆಂಟ್‌, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ನಿರ್ದೇಶಕರು ನಿರ್ದೇಶಕರು (11) ರಿಂದ (viii) ಸರ್ಕಾರ 
ದರ್ಜೆ ಸಹಾಯಕರು, ಶೀಘಲಿಪಿಗಾರ ಬೆರಳಚ್ಚುಗಾರ, ಬೆರಳಚ್ಚುಗಾರರು 
ಮೀನುಗಾರಿಕೆ ಅಧೀಕ್ಷಕರ / ಮೀನುಗಾರಿಕೆ ಅಧಿಕಾರಿಯವರ/ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ: 

ಮುಖ್ಯ ಗುಮಾಸ್ತರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು | ನಿರ್ದೇಶಕರು ಮೀನುಗಾರಿಕೆ ಅಧೀಕ್ಷಕರು / (11) ರಿಂದ (ivಎ) ನಿರ್ದೆಶಕರು 
ಮತ್ತು ಬೆರಳಚ್ಚುಗಾರರು ಮೀನುಗಾರಿಕೆ ಅಧಿಕಾರಿ/ 

ಮೀನುಗಾರಿಕೆ ಸಹಾಯಕ 

ನಿರ್ದೇಶಕರು 

ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಗೇರ್‌ ಟೆಕ್ನೀಷಿಯನ್‌, ಮೀನುಗಾರಿಕೆ ಮೇಲ್ವಿಚಾರಕ, (ಯಾಂತ್ರೀಕೃತ), ಮೀನುಗಾರಿಕೆ | ನಿರ್ದೇಶಕರು ಮೀನುಗಾರಿಕೆ ಸಹಾಯಕ (11) ರಿಂದ (ivಎ) ನಿರ್ದೇಶಕರು 
ಸಹಾಯಕ ಅಧೀಕ್ಷಕರು (ಇಂಜನಿಯರಿಂಗ್‌), ಶೀತಲೀಕರಣ ಮೆಕ್ಯಾನಿಕ್‌; ನಿರ್ದೆಶಕರು/ 
ಮೆಕ್ಕಾನಿಕಲ್‌ ಘೋರ್‌ಮನ್‌; ಸಹಾಯಕ ಡ್ರಾಫ್ಟ್ಸ್‌ಮನ್‌; ಫಿಟ್ಟರ್‌, ಮೀನುಗಾರಿಕೆ ಮೀನುಗಾರಿಕೆ ಅಧಿಕಾರಿ / 
ಸಹಾಯಕ ಅಧೀಕ್ಷಕರು (ತರಬೇತಿ); ಮೆಕ್ಕಾನಿಕಲ್‌ ಇನ್‌ಸ್ಟಕ್ಟರ್‌; ಮಾಸ್ಟರ್‌ ಮೀನುಗಾರಿಕೆ ಅಧೀಕ್ಷಕರು 
ಫಿಶರ್‌ಮನ್‌; ಮೆಕ್ಕಾನಿಕಲ್‌ ಡ್ರೈವರ್‌, ತಿಂಡ್ಲರುಗಳು; ಬಡಗಿ, ಘೋರ್‌ಮನ್‌; 

ನಿರ್ದೇಶಕರು ನಿರ್ದೇಶಕರು (೪) ರಿಂದ (viii) ಸರ್ಕಾರ 


ಬೋಧಕರು, ಮೀನುಗಾರಿಕೆ ಸಹಾಯಕ ಅಧೀಕ್ಷಕರು; ಸಂಶೋಧನಾ ಸಹಾಯಕ, 
ಮೀನುಸಾಕಣೆ ತಜ್ಞ, ಮೀನುಗಾರಿಕೆ ಪರಿವೀಕ್ಷಕ (ಮಾರುಕಟ್ಟೆ) 










































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೫೭ 
ಸಾಂಖ್ಯಿಕ ಸಹಾಯಕ; ಮೀನುಗಾರಿಕೆ ಸಹಾಯಕ ಪರಿವೀಕ್ಷಕ, ಮೀನುಗಾರಿಕೆ ಉಪ 
ಪರಿವೀಕ್ಷಕ, ಯಾರ್ಡ್‌ ಅಧಿಕಾರಿಗಳು ; ಮಾಸ್ಟರ್‌ ಕ್ಯೂರರ್‌; ಮೀನುಗಾರಿಕೆ 
ಸಹಾಯಕ ಪಾತ್ಯಕ್ಷಿಕೆದಾರ, ಆಪರೇಟರ್‌, ಪ್ರಯೋಗಾಲಯ ಕೆಲಸಗಾರ; ಕ್ಷೇತ್ರ 
ಸಹಾಯಕ, ಬಿ.ಪಿ. ಸಹಾಯಕ; ಹಿಂದಿ ಪಂಡಿತರು; ಕನ್ನಡ ಪಂಡಿತರು; ದೈಹಿಕ ಶಿಕ್ಷಕ 
(ಕವಾಯತು ಶಿಕ್ಷಕ); ಪ್ರೌಢ ಶಾಲೆಗಳಲ್ಲಿ ವೃತ್ತಿ ಶಿಕ್ಷಕರು; ಕಾರ್ಯಾಗಾರ ಅಧೀಕ್ಷಕ 
ಮೀನುಗಾರಿಕೆ ಓವರ್‌ಸೀಯರ್‌; ಪ್ರಯೋಗಾಲಯ ಅಟೆಂಡರ್‌; ಕೆಳದರ್ಜೆ ಪ್ರಾಂಗಣ | ಮೀನುಗಾರಿಕೆ ಸಹಾಯಕ ಮೀನುಗಾರಿಕೆ ಸಹಾಯಕ (11) ರಿಂದ(ivಎ) ನಿರ್ದೇಶಕರು 
ಅಧಿಕಾರಿ; ಪ್ರಾತ್ಯಕ್ಷಿಕೆಗಾರ, ಮೇಸ್ತ್ರಿ ಕ್ಷೇತ್ರ ಕಾರ್ಯಕರ್ತರು; ಸೆಕೆಂಡರಿ ದರ್ಜೆ ಶಿಕ್ಷಕರು; | ನಿರ್ದೇಶಕರು / ಮೀನುಗಾರಿಕೆ | ನಿರ್ದೇಶಕರು / ಮೀನುಗಾರಿಕೆ 
ಮಾಧ್ಯಮಿಕ ಶಾಲಾ ಶಿಕ್ಷಕರು; ಪ್ರಾಥಮಿಕ ಶಾಲಾ ಶಿಕ್ಷಕರು, ಹೊಲಿಗೆ ಶಿಕ್ಷಕಿಯರು ಅಧಿಕಾರಿ / ಮೀನುಗಾರಿಕೆ ಅಧಿಕಾರಿ / ಮೀನುಗಾರಿಕೆ 
ಅಧೀಕ್ಷಕರು ಅಧೀಕ್ಷಕರು 
ನಿರ್ದೇಶಕರು (೪) ರಿ೦ದ(1111) ಸರ್ಕಾರ 
ರಾಜ್ಯ ಲೆಕ್ಕಪತ್ರ ಇಲಾಖೆ 

ನಿಯಂತ್ರಕರ ಕಚೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ 
ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (ನಿಯಂತ್ರಕರ (11) ನಿಯಂತ್ರಕರು 

ನೇ ಮತ್ತು 11ನೇ ದರ್ಜೆ ಸಹಾಯಕರು) 

ನಿಯಂತ್ರಕರು (111) ರಿಂದ viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ), | ನಿಯಂತ್ರಕರು ಸಹಾಯಕ ನಿಯಂತ್ರಕರು (ನಿಯಂತ್ರಕರ | (0) ರಿಂದ ೪ಎ) ನಿಯಂತ್ರಕರು 
ಪ್ರಥಮ ದರ್ಜೆ ಶೀಘ್ರಲಿಪಿಗಾರ - ಬೆರಳಚ್ಚುಗಾರರು 1ನೇ ಮತ್ತು 11ನೇ ದರ್ಜೆ ಸಹಾಯಕರು) 

ನಿಯಂತ್ರಕರು (೪) ರಿಂದ 1೪111) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ vಎ) ನಿಯಂತ್ರಕರು 
(ಲೆಕ್ಕಪತ್ರ). ದ್ವಿತೀಯ ದರ್ಜೆ ಬೆರಳಚ್ಚುಗಾರರು (ನಿಯಂತ್ರಕರ 1ನೇ ಮತ್ತು 11ನೇ ದರ್ಜೆ 

ಸಹಾಯಕರು) 

ನಿಯಂತ್ರಕರು (೪) ರಿಂದ 1೪111) ಸರ್ಕಾರ 

ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಬೆ೦ಂಗಳೂರು/ ತುಮಕೂರು/ ಶಿವಮೊಗ್ಗ/ ಬಳ್ಳಾರಿ 

ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ನಿಯಂತ್ರಕರು 

ನಿಯಂತ್ರಕರು (iii) ರಿಂದ viii) ಸರ್ಕಾರ 






























































೧೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಥಮ ದರ್ಜೆ ಸಹಾಯಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ ಎ) ನಿಯಂತ್ರಕರು 
ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ). ಪ್ರಥಮ ದರ್ಜೆಯ ನಿಯಂತ್ರಕರು (೪) ರಿಂದ viii) ಸರ್ಕಾರ 
ಶೀಘ್ರಲಿಪಿ-ಬೆರಳಚ್ಚುಗಾರರು 
ದ್ವಿತೀಯ ದರ್ಜೆ ಸಹಾಯಕರು, ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ರಿಂದ viii) ನಿಯಂತ್ರಕರು 
ದ್ವಿತೀಯ ದರ್ಜೆ ಸಹಾಯಕರು (ಲೆಕ್ಕಪತ್ರ), ದ್ವಿತೀಯ ದರ್ಜೆ 
ಬೆರಳಚ್ಚುಗಾರರು 
ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಮಂಗಳೂರು: 
ಅಧೀಕ್ಷಕರು, ಸ್ಥಳೀಯ ನಿಧಿ ಲೆಕ್ಕ ಪತ್ರಗಳ ಜಿಲ್ಲಾ ಪರಿವೀಕ್ಷಕರು/ ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ನಿಯಂತ್ರಕರು 
ಬರು ಎಂಚ ಬಟು ಪೂ ನಿಯಂತ್ರಕರು (ii) ರಿಂದ (vil ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಮೇಲ್ದರ್ಜೆ ಗುಮಾಸ್ತರು, ಪ್ರಥಮ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (1೪ಎ) ನಿಯಂತ್ರಕರು 
ವ ಯ 2 ಭು ಬ ಬು ಸಯ ಗುವಾರ, ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಹಿಂದೂ ಧಾರ್ಮಿಕ ದತ್ತಿಗಳ ಲೆಕ್ಕಪತ್ರ ಸಹಾಯಕ ಪರಿವೀಕ್ಷಕ 
ದ್ವಿತೀಯ ದರ್ಜೆ ಸಹಾಯಕರು / ಕೆಳದರ್ಜೆ ಸಹಾಯಕರು, ದ್ವಿತೀಯ ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ರಿಂದ (1111) ನಿಯಂತ್ರಕರು 
ದರ್ಜೆ ಸಹಾಯಕರು (ಲೆಕ್ಕಪತ್ರ), ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 
ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಗುಲ್ಬರ್ಗ 
ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ನಿಯಂತ್ರಕರು 
ನಿಯಂತ್ರಕರು (iii) ರಿ೦ದ (1111) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ) | ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (1೪ಎ) ನಿಯಂತ್ರಕರು 
ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು / ಕೆಳದರ್ಜೆ ಗುಮಾಸ್ತರು, ತೃತೀಯ ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (i) ರಿಂದ (1110) ನಿಯಂತ್ರಕರು 


ದರ್ಜೆ ಗುಮಾಸ್ತರು/ ದ್ವಿತೀಯ ದರ್ಜೆಸಹಾಯಕರು (ಲೆಕ್ಕಪತ್ರ), ದ್ವಿತೀಯ 








ದರ್ಜೆ ಬೆರಳಚ್ಚುಗಾರರು 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೫೯ 








ಪ್ರಥಮ ದರ್ಜೆ ಗುಮಾಸ್ತರು (ಲೆಕ್ಕಪತ್ರ) ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರು (ಲೆಕ್ಕಪತ್ರ) ಇವುಗಳನ್ನು ಸೇರಿಸಲಾಗಿದೆ ನೋಡಿ. ಅಧಿಸೂಚನೆ ಸಂಖೆ ಜಿಎಡಿ 64 ಎಸ್‌ಎಸ್‌ಆರ್‌ 75, ದಿನಾಂಕ 17ನೇ ಜೂನ್‌ 1976 





ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಧಾರವಾಡ: 















































ಅಧೀಕ್ಷಕರು/ಹಿರಿಯ ಲೆಕ್ಕ ಪರಿಶೋಧಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (ii) ನಿಯಂತ್ರಕರು 
ನಿಯಂತ್ರಕರು (111) ರಿ೦ದ (1111) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು/ ಕಿರಿಯ ಲೆಕ್ಕ ಪರಿಶೋಧಕರು, ದ್ವಿತೀಯ | ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ರಿಂದ (1೪ಎ) ನಿಯಂತ್ರಕರು 
ದರ್ಜೆ ಸಹಾಯಕರು (ಲೆಕ್ಕಪತ್ರ) ನಿಯಂತ್ರಕರು (೪) ರಿಂದ (wii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು/ ಕೆಳದರ್ಜೆ ಗುಮಾಸ್ತರು, ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (ii) ರಿಂದ (111) ನಿಯಂತ್ರಕರು 
ದ್ವಿತೀಯ ದರ್ಜೆ ಸಹಾಯಕರು (ಲೆಕ್ಕಪತ್ರ) 
ಮುಖ್ಯ ಲೆಕ್ಕಪತ್ರಾಧಿಕಾರಿಯವರ ಕಚೇರಿ, ಆಹಾರ ಸರಬರಾಜು ಇಲಾಖೆ, ಬೆಂಗಳೂರು: 
ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ಉಪ ನಿಯಂತ್ರಕರು 
ಉಪ ನಿಯಂತ್ರಕರು (111) ರಿಂದ (1೪ಎ) ನಿಯಂತ್ರಕರು 
ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ಉಪ ನಿಯಂತ್ರಕರು 
ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ). ಉಪ ನಿಯಂತ್ರಕರು (ii) ರಿಂದ (1೪ಎ) ನಿಯಂತ್ರಕರು 
ಪ್ರಥಮ ದರ್ಜೆ ಶೀಘ್ರಲಿಪಿ - ಬೆರಳಚ್ಚುಗಾರ ನಿಯಂತ್ರಕರು (೪) ರಿಂದ (wii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ರಿಂದ (ಎ) ಉಪ ನಿಯಂತ್ರಕರು 
ದ್ವಿತೀಯ ದರ್ಜೆ ಸಹಾಯಕರು (ಲೆಕ್ಕಪತ್ರ). ಉಪ ನಿಯಂತ್ರಕರು (iv) ರಿಂದ (1೪ಎ) ನಿಯಂತ್ರಕರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ನಿಯಂತ್ರಕರು (1) ರಿಂದ (viii) ಸರ್ಕಾರ 
ಲೆಕ್ಕ ಪರಿಶೋಧಕರ ಕಚೇರಿ, ಬೆಂಗಳೂರು ನಗರ ಪಾಲಿಕೆ, ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು: 
ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ನಿಯಂತ್ರಕರು 
ನಿಯಂತ್ರಕರು (iii) ರಿ೦ದ (1111) ಸರ್ಕಾರ 




















೧೨೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 



























































ಪ್ರಥಮ ದರ್ಜೆ ಸಹಾಯಕರು, ಶೀಘಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (i) ರಿಂದ (1೪ಎ) ನಿಯಂತ್ರಕರು 
(ಲೆಕ್ಕಪತ್ರ) ನಿಯಂತ್ರಕರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ಸಹಾಯಕ ಸಹಾಯಕ ನಿಯಂತ್ರಕರು (11) ರಿಂದ (1111) ನಿಯಂತ್ರಕರು 
ದ್ವಿತೀಯ ದರ್ಜೆ ಗುಮಾಸ್ತರು (ಲೆಕ್ಕಪತ್ರ) ನಿಯಂತ್ರಕರು 
ಬೆರಳಚ್ಚುಗಾರರು 
ಮುಖ್ಯ ಲೆಕ್ಕಪತ್ರಾಧಿಕಾರಿಯವರ ಕಚೇರಿ, ಲೋಕೋಪಯೋಗಿ ಇಲಾಖೆ: 

ಅಧೀಕ್ಷಕರು ನಿಯಂತ್ರಕರು ಮುಖ್ಯ ಲೆಕ್ಕಪತ್ರಾಧಿಕಾರಿ (11) ರಿಂದ (ivಎ) ನಿಯಂತ್ರಕರು 

ಲೋಕೋಪಯೋಗಿ ಇಲಾಖೆ 
ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ), ಪ್ರಥಮ ನಿಯಂತ್ರಕರು ನಿಯಂತ್ರಕರು (1) ರಿಂದ (iii) ಸರ್ಕಾರ 
ದರ್ಜೆ ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ 
ಸಹಾಯಕರು (ಲೆಕ್ಕಪತ್ರ), ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 

ಮುಖ್ಯ ಲೆಕ್ಕ ಪತ್ರಾಧಿಕಾರಿಯವರ ಕಚೇರಿ, ಶರಾವತಿ ಕಣಿವೆ ಯೋಜನೆ / ಭದ್ರಾ ಜಲಾಶಯ ಯೋಜನೆ: 

ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ), | ನಿಯಂತ್ರಕರು ಮುಖ್ಯ ಲೆಕ್ಕಪತ್ರಾಧಿಕಾರಿ (ii) ರಿಂದ (11ಎ) ನಿಯಂತ್ರಕರು 
ಪ್ರಥಮ ದರ್ಜೆ ಶೀಘ್ರಲಿಪಿಗಾರ, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಶರಾವತಿ ಕಣಿವೆ ಯೋಜನೆ/ ಭದ್ರಾ 
ದ್ವಿತೀಯ ದರ್ಜೆ ಸಹಾಯಕರು (ಲೆಕ್ಕಪತ್ರ), ದ್ವಿತೀಯ ದರ್ಜೆ ಬೆರಳಚ್ಚುಗಾರರು ಜಲಾಶಯ ಯೋಜನೆ 

ನಿಯಂತ್ರಕರು (೪) ರಿಂದ (viii) ಸರ್ಕಾರ 

ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕಪರಿಶೋಧನಾ ವೃತ್ತ, ಬೆಳಗಾವಿ: 
ಅಧೀಕ್ಷಕರು ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ನಿಯಂತ್ರಕರು 
ನಿಯಂತ್ರಕರು (111) ರಿ೦ದ (viii ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ, | ನಿಯಂತ್ರಕರು ಸಹಾಯಕ ನಿಯಂತ್ರಕರು (i) ರಿಂದ (1೪ಎ) ನಿಯಂತ್ರಕರು 
ಶೀಘಲಿಪಿಗಾರರು, 
ನಿಯಂತ್ರಕರು (೪) ರಿಂದ (1೪111 ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (11) ರಿಂದ (iil) ನಿಯಂತ್ರಕರು 
(ಲೆಕ್ಕಪತ್ರ), ದ್ವಿತೀಯ ದರ್ಜೆ ಬೆರಳಚ್ಚುಗಾರರು / ಕೆಳದರ್ಜೆ ಗುಮಾಸ್ತರು 








































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೬೧ 
ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ 
ಅಧೀಕ್ಷಕರು ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ರಿಂದ (111ಎ) ನಿರ್ದೇಶಕರು 
ಪ್ರಥಮ ದರ್ಜೆ ಶೀಘ್ರಲಿಪಿಗಾರರು ನಿರ್ದೇಶಕರು (iv) ರಿಂದ (viii ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು ಇತರ ಸಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಸಮೂಹದ ಹುದ್ದೆಗಳು ನಿರ್ದೇಶಕರು (೪) ರಿಂದ (viii) ಸರ್ಕಾರ 
* ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ 
ಪ್ರಧಾನ ಕಚೇರಿ : 
ಹಿರಿಯ ಸಾಂಖ್ಯಿಕ ಸಹಾಯಕ, ಕಿರಿಯ ಸಾಂಖ್ಯಿಕ ಸಹಾಯಕ, ಆರ್ಟಿಸ್ಟ್‌- ನಿರ್ದೇಶಕರು ಜಂಟಿ ನಿರ್ದೇಶಕರು (11) ಮತ್ತು (1) ನಿರ್ದೇಶಕರು 
ಕಂ- ಡ್ರಾಫ್ಟ್ಸ್‌ಮನ್‌ (ಹಿರಿಯ) ನಿರ್ದೇಶಕರು (11ಎ) ಇಂದ (viii) ಸರ್ಕಾರ 
ಆರ್ಟಿಸ್ಟ್‌-ಕಂ- ಡ್ರಾಫ್ಟ್ಸ್‌ಮನ್‌ (ಕಿರಿಯ) ಮತ್ತು ಗಣತಿದಾರರು 
ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ನಿರ್ದೇಶಕರು ಆಡಳಿತಾಧಿಕಾರಿ (11) ಮತ್ತು (1) ನಿರ್ದೇಶಕರು 
ಸಹಾಯಕರು, ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ವಾಹನ ನಿರ್ದೇಶಕರು (11ಎ) ಯಿಂದ (viii ಸರ್ಕಾರ 
ಚಾಲಕರು 
* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 82, ದಿನಾಂಕ 4.10.82ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. 
ಜಿಲ್ಲಾ ಸಾಂಖ್ಯಿಕ ಕಚೇರಿಗಳು: 
ಹಿರಿಯ ಸಾಂಖ್ಯಿಕ ಸಹಾಯಕ, ಕಿರಿಯ ಸಾಂಖ್ಯಿಕ ಸಹಾಯಕರು, ಪ್ರಗತಿ ನಿರ್ದೆಶಕರು ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳು (1) ಮತ್ತು (111) ನಿರ್ದೇಶಕರು 
ಸಹಾಯಕರು, ಗಣತಿದಾರರು, 
ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ನಿರ್ದೇಶಕರು (11ಎ) ಯಿಂದ (ಬ) ಸರ್ಕಾರ 
ಮತ್ತು ಬೆರಳಚ್ಚುಗಾರರು 
ಜನಗಣತಿ ಇಲಾಖೆ 
ಸರ್ಕಾರ ಜನಗಣತಿ ಅಧೀಕ್ಷಕರು (11) ರಿಂದ (1೪ಎ) ಸರ್ಕಾರ 


ಮ್ಯಾನೇಜರ್‌ 





ಸರ್ಕಾರ 





(1) ರಿಂದ (1೪111) 







































































೧೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಥಮ ದರ್ಜೆ ಸಹಾಯಕರು ಮತ್ತು ಅಕೌಂಟೆಂಟರುಗಳು (ಬೇರೆ ಇಲಾಖೆಗಳಿಂದ ಮಾತ್ಯ ಇಲಾಖೆಯ ನೇಮಕ ಜನಗಣತಿ ಅಧೀಕ್ಷಕರು (11) ರಿಂದ (1೪ಎ) ಸರ್ಕಾರ 
ಪ್ರತಿನಿಯೋಜನೆ ಮೇಲಿರುವವರು) ಪ್ರಾಧಿಕಾರಿ ಮಾತೃ ಇಲಾಖೆಯ ಮುಖ್ಯಸ್ಥರು (೪) ರಿಂದ (wii) ಸರ್ಕಾರ 
ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಇತರ ಸಿ ಸಮೂಹದ ಹುದ್ದೆಗಳು ಜನಗಣತಿ ಅಧೀಕ್ಷಕರು ಜನಗಣತಿ ಅಧೀಕ್ಷಕರು (11) ರಿಂದ (1111) ಸರ್ಕಾರ 
ಖಜಾನೆ ಇಲಾಖೆ 
* ಖಜಾನೆ ನಿರ್ದೇಶಕರ ಕಚೇರಿ: 
ಮುಖ್ಯ ಅಕೌಂಟೆಂಟರುಗಳು ನಿರ್ದೇಶಕರು ಉಪ ನಿರ್ದೇಶಕರು (11) ನಿರ್ದೇಶಕರು 
ನಿರ್ದೇಶಕರು (111) ರಿ೦ದ (viii ಸರ್ಕಾರ 
ಉಪ ಅಕೌಂಟೆಂಟ್‌ ನಿರ್ದೆಶಕರು ಉಪ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ನಿರ್ದೆಶಕರು ಉಪ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಶೀಘ್ರಲಿಪಿಕಾರರು, ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು ನಿರ್ದೇಶಕರು (1) ರಿ೦ದ (1೪111) ಸರ್ಕಾರ 
ಜಿಲ್ಲಾ ಮತ್ತು ಉಪ ಖಜಾನೆಗಳು 
ಮುಖ್ಯ ಅಕೌಂಟೆಂಟರುಗಳು ನಿರ್ದೇಶಕರು ಖಜಾನೆ ಅಧಿಕಾರಿ (11) ನಿರ್ದೇಶಕರು 
ನಿರ್ದೇಶಕರು (111) ರಿ೦ದ (viii ಸರ್ಕಾರ 
ಉಪ ಅಕೌಂಟೆ೦ಟರುಗಳು (ಖಜಾನೆ ಶಿರಸ್ತೇದಾರರು, ಖಜಾನೆ ಮತ್ತು ಸ್ಟಾಂಪ್‌ ಮುಖ್ಯ | ನಿರ್ದೇಶಕರು ಖಜಾನೆ ಅಧಿಕಾರಿ (ii) ರಿಂದ (1ಎ) ನಿರ್ದೇಶಕರು 
ಗುಮಾಸ್ತರನ್ನೊಳಗೊಂಡು) ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು (ಸಹಾಯಕ ಖಜಾನೆಗಳನ್ನೊಳಗೊಂಡು), ದ್ವಿತೀಯ ನಿರ್ದೆಶಕರು ಖಜಾನೆ ಅಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು ನಿರ್ದೇಶಕರು (೪) ರಿಂದ (viii ಸರ್ಕಾರ 
ಸರಾಫರು ಖಜಾನೆ ಅಧಿಕಾರಿ ಖಜಾನೆ ಅಧಿಕಾರಿ (11) ರಿಂದ (1111) ನಿರ್ದೇಶಕರು 

















ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಜಿಎಡಿ 168 ಎಸ್‌ಆರ್‌ಎಸ್‌ 64, ದಿನಾಂಕ 24ನೇ ಫೆಬ್ರವರಿ 1968ರ ಮೂಲಕ ಪ್ರತ್ಯಾಯೋಜಿಸಲಾಗಿದೆ. 




































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೬೩ 
* ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 
1) ನಿರ್ದೇಶಕರ ಕಚೇರಿ, ಪ್ರಧಾನ ಕಚೇರಿ, ಬೆಂಗಳೂರು 
ಸಹಾಯಕ ಭೂಗರ್ಭ ವಿಜ್ಞಾನಿ, ಸಹಾಯಕ ರಾಸಾಯನಿಕ ತಜ್ಞರು, ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 
ಸಹಾಯಕ ಭೂಭೌತ ವಿಜ್ಞಾನಿ, ಡ್ರಿಲ್ಲರ್ಸ್‌, ಸಹಾಯಕ ಡ್ರಿಲ್ಲರ್ಸ್‌, ಕಿರಿಯ 
ಇಂಜನಿಯರ್‌ಗಳು, ಮೆಕಾನಿಕ್‌ಗಳು, ಮೇಲ್ವಿಚಾರಕರು, ಮ್ಯಾನೇಜರ್‌, 
ಸಹಾಯಕ ಡ್ರಾಫ್ಟ್ಸ್‌ಮನ್‌, ಹೆಲ್ಟರ್‌ಗಳು, ಲಿಖಿತಗಳ ವಾಚಕರು 
ಲೆಕ್ಕಪತ್ರಗಳ ಅಧೀಕ್ಷಕರು ನಿರ್ದೇಶಕರು (ನೌಕರರು ನಿರ್ದೇಶಕರು (ಪ್ರತಿಯೋಜನೆ ಮೇಲಿರುವಲ್ಲಿ | (1) ರಿಂದ (1೪ಎ) ಸರ್ಕಾರ 
ಪ್ರತಿಯೋಜನೆ ಮೇಲಿರುವಲ್ಲಿ ರಾಜ್ಯ | ರಾಜ್ಯಲೆಕ್ಕಪತ್ರ ಇಲಾಖೆಯ ನಿಯಂತ್ರಕರು) 
ಲೆಕ್ಷಪತ್ರ ಇಲಾಖೆಯ ನಿಯಂತ್ರಕರು 

ಹತ್ರ ಇ ನಿಯಂತ್ರಕರು, | ನ್ರರ್ದ್ಯಶಕರು (1) ರಿಂದ (೪1) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 
ಬೆರಳಚ್ಚುಗಾರರು, ಶೀಘ್ರಲಿಪಿಗಾರರು, ವಾಹನ ಚಾಲಕರು, ಟರ್‌ನರ್ಸ್‌, ವೆಲ್ಲರ್ಸ್‌, 
ಗಣಿ ಫೈರ್‌ಮನ್‌, ಗಣಿ ಸಹಾಯಕ 
IL ವಿಭಾಗ ಕಚೇರಿಗಳು : ಬಳ್ಳಾರಿ, ಧಾರವಾಡ ಮತ್ತು ಗುಲ್ಬರ್ಗ 
ಸಹಾಯಕ ಭೂ ಗರ್ಭ ವಿಜ್ಞಾನಿ ನಿರ್ದೇಶಕರು ನಿರ್ದೇಶಕರು (11) ರಿಂದ (viii) ಸರ್ಕಾರ 
ಸಹಾಯಕ ರಾಸಾಯನಿಕ ತಜ್ಞ ಮ್ಯಾನೇಜರ್‌ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ನಿರ್ದೇಶಕರು ನಿರ್ದೇಶಕರು (11) ರಿಂದ (1111) ಸರ್ಕಾರ 
ಬೆರಳಚ್ಚುಗಾರರು, ಮೇಲ್ವಿಚಾರಕರು, ಸಹಾಯಕ ಡ್ರಾಫ್ಟ್‌ ಮನ್‌ 

" ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 

1. ಆಹಾರ ಮತ್ತು ನಾಗರಿಕ ಸರಬರಾಜು ನಿರ್ದೇಶಕರ ಕಚೇರಿ (ನಾಗರಿಕ ಸರಬರಾಜು ವಿಭಾಗವೂ ಸೇರಿದಂತೆ) 
1. ಮ್ಯಾನೇಜರ್‌, ದರ್ಜೆ 1, ಕಿರಿಯ ಮ್ಯಾನೇಜರ್‌, ಮುಖ್ಯ ಗುಮಾಸ್ತರು, ಶಿರಸ್ತೇದಾರ್‌, ನಿರ್ದೇಶಕರು ಸಹಾಯಕ ನಿರ್ದೇಶಕರು (1) ರಿಂದ (1ಎ) ನಿರ್ದೇಶಕರು 
ಅಧೀಕ್ಷಕರು, ಸರಬರಾಜು ಅಧಿಕಾರಿಗಳು, ಆಹಾರ ಪರಿವೀಕ್ಷಕರು, ನಾಗರಿಕ ಸರಬರಾಜು 
ಪರಿವೀಕ್ಷಕರು ದರ್ಜೆ 1 ಮತ್ತು 11, ನಾಗರಿಕ ಸರಬರಾಜು ಸಹಾಯಕ ಪರಿವೀಕ್ಷಕ/ ನಿರ್ದೇಶಕರು (೪) ರಿಂದ (viii) ಸರ್ಕಾರ 


ಶೀಘ್ರಲಿಪಿಗಾರರು / ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, 


ಬೆರಳಚ್ಚುಗಾರರು ಮತ್ತು ಇತರೆ ಸಿ ಸಮೂಹದ ಹುದ್ದೆಗಳು 


























೧೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








11. ಆಹಾರ ಮತ್ತು ನಾಗರಿಕ ಸರಬರಾಜು ಜಂಟಿ ನಿರ್ದೇಶಕರ ಕಚೇರಿ : 












































ಮ್ಯಾನೇಜರ್‌, ದರ್ಜೆ 11, ಮುಖ್ಯ ಗುಮಾಸ್ತರು/ ಶಿರಸ್ತೇದಾರ್‌/ ಸರಬರಾಜು ಅಧಿಕಾರಿಗಳು/ | ನಿರ್ದೇಶಕರು ಜಂಟಿ ನಿರ್ದೇಶಕರು (11) ರಿಂದ (1೪ಎ) ನಿರ್ದೇಶಕರು 
ಆಹಾರ ಪರಿವೀಕ್ಷಕರು/ ಪ್ರಥಮ ದರ್ಜೆ ಸಹಾಯಕರು/ ಶೀಘಲಿಪಿಗಾರರು/ ದ್ವಿತೀಯ ದರ್ಜೆ 
ಸಹಾಯಕರು/ ಬೆರಳಚ್ಚುಗಾರರು/ ತೃತೀಯ ದರ್ಜೆ ಸಹಾಯಕರು/ ಸಹಾಯಕ ಆಹಾರ ಹ 
ಔ © ನಿರ್ದೇಶಕರು (1) ರಿಂದ (111) ಸರ್ಕಾರ 
ಪರಿವೀಕ್ಷಕ/ ಘ್ಯುಮಿಗೇಟರ್‌ ಮತ್ತು ಇತರೆ ಸಿ ಸಮೂಹದ ಹುದ್ದೆಗಳು 
111. ಮುಖ್ಯ ಲೆಕ್ಕ ಪತ್ರ ಅಧಿಕಾರಿಯವರ ಕಚೇರಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ: 
ಲೆಕ್ಕಪತ್ರ ಅಧೀಕ್ಷಕರು, 1ನೇ ದರ್ಜೆಯ ಲೆಕ್ಕ ಪತ್ರ ಗುಮಾಸ್ತರು, ದ್ವಿತೀಯ ದರ್ಜೆ ಆಹಾರ ಮತ್ತು ನಾಗರಿಕ ಮುಖ್ಯ ಲೆಕ್ಕಪತ್ರ ಅಧಿಕಾರಿ (11) ರಿಂದ (1೪ಎ) ನಿರ್ದೇಶಕರು 
ಸಹಾಯಕರು, ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು (ಆಹಾರ ಮತ್ತು ನಾಗರಿಕ ಸರಬರಾಜು | ಸರಬರಾಜು ನಿರ್ದೇಶಕರು 
ಜಂಟಿ ನಿರ್ದೇಶಕರ ಕಚೇರಿಯ ಲೆಕ್ಷಪತ್ರ ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರ 
2 ಭತುತ | 8156ನ್ನು ನಿರ್ದೇಶಕರು (೪) ರಿಂದ (vi) ಸರ್ಕಾರ 
ಒಳಗೊಂಡು) ಮತ್ತು ಇತರ ಸಿ ಸಮೂಹದ ಹುದ್ದೆಗಳು 
IV. ವಿಭಾಗೀಯ ಲೆಕ್ಕಪತ್ರ ಅಧಿಕಾರಿಯವರ ಕಚೇರಿ, ಆಹಾರ ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಬೆಂಗಳೂರು/ಧಾರವಾಡ/ಗುಲ್ಬರ್ಗ/ ಶಿವಮೊಗ್ಗ/ ಮೈಸೂರು: 
ಲೆಕ್ಕಪತ್ರ ಅಧೀಕ್ಷಕರು, 1ನೇ ದರ್ಜೆ ಲೆಕ್ಕಪತ್ರ ಗುಮಾಸ್ತರು, ದ್ವಿತೀಯ ದರ್ಜೆ ಸಹಾಯಕರು, ಆಹಾರ ಮತ್ತು ನಾಗರಿಕ ಮುಖ್ಯ ಲೆಕ್ಕಪತ್ರ ಅಧಿಕಾರಿ (11) ರಿಂದ (11ಎ) ನಿರ್ದೇಶಕರು 
ಬೆರಳಚ್ಚುಗಾರರು ಮತ್ತು ಇತರೆ ಸಿ ಸಮೂಹದ ಹುದ್ದೆಗಳು ಸರಬರಾಜು ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
V. ಬೆಂಗಳೂರಿನ ಅನೌಪಚಾರಿಕ ಪಡಿತರ ನೀಡಿಕೆ ಪ್ರದೇಶದಲ್ಲಿರುವ ವಲಯ ಕಚೇರಿಗಳು: 
ಮ್ಯಾನೇಜರ್‌, ಆಹಾರ ಪರಿವೀಕ್ಷಕ, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ನಿರ್ದೇಶಕರು ವಲಯ ಅಧಿಕಾರಿ (11) ರಿಂದ (111ಎ) ನಿರ್ದೇಶಕರು 
ಸಹಾಯಕರು, ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಇತರೆ ಸಿ ಸಮೂಹದ ಹುದ್ದೆಗಳು ಜಂಟಿ ನಿರ್ದೇಶಕರು (iv) ರಿಂದ (iv) ನಿರ್ದೇಶಕರು 
(ಅನೌಪಚಾರಿಕ ಪಡಿತರ) 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೬೫ 





VI. ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿರುವ ಘಟಕ (ಆಹಾರ ಮತ್ತು ನಾಗರಿಕ ಸರಬರಾಜು ಶಾಖೆ): 



































1. ಉಪ ತಹಸೀಲ್ದಾರರು, ಶಿರಸ್ತೇದಾರರು, ಬತ್ತ ಖರೀದಿ ಸಂಬಂಧಪಟ್ಟ ವಿಭಾಗದ ವಿಭಾಗಾಧಿಕಾರಿ | ಜಿಲ್ಲಾಧಿಕಾರಿಗಳು (11) ರಿಂದ (1೪ಎ) ನಿರ್ದೇಶಕರು 
ಸಹಾಯಕರು, ಖರೀದಿ ಪರಿವೀಕ್ಷಕರು, ಮ್ಯಾನೇಜರುಗಳು, 
ಹಿರಿಯ ಗೋದಾಮು ಪಾಲಕರು ಮತ್ತು ಇತರೆ ಸಿ ವಿಭಾಗಾಧಿಕಾರಿ (೪) ರಿಂದ (1೪111 ಸರ್ಕಾರ 
ಸಮೂಹದ ಹುದ್ದೆಗಳು 
2. ಆಹಾರ ಪರಿವೀಕ್ಷಕರು, 1ನೇ ದರ್ಜೆ ರಾಜಸ್ವ ನಿರೀಕ್ಷಕರು, ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು (11) ರಿಂದ (vii) ನಿರ್ದೇಶಕರು 
ಕಿರಿಯ ಗೋದಾಮು ಪಾಲಕರು, ಪ್ರಥಮ ದರ್ಜೆ 
ಸಹಾಯಕರು, 11ನೇ ದರ್ಜೆ ರಾಜಸ್ವ ನಿರೀಕ್ಷಕರು ಮತ್ತು 
ಇತರೆ ಸಿ ಸಮೂಹದ ಹುದ್ದೆಗಳು 
3. ಪರಿವೀಕ್ಷಕರು ದರ್ಜೆ 1 ಮತ್ತು 11. ನಿರ್ದೇಶಕರು ಜಿಲ್ಲಾಧಿಕಾರಿಗಳು (11) ರಿಂದ (1೪ಎ) ನಿರ್ದೇಶಕರು 
ಸಹಾಯಕ ಪರಿವೀಕ್ಷಕರು (ನಾಗರಿಕ ಸರಬರಾಜು) ಮತ್ತು 
ಇತರೆ ಸಿ ಸಮೂಹದ ಹುದ್ದೆಗಳು ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 
[ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ: 
ಶಿರಸ್ತೇದಾರ್‌, ಪ್ರಥಮ ದರ್ಜೆ ಸಹಾಯಕ, ಅಧ್ಯಕ್ಷರು ರಿಜಿಸ್ಟಾರ್‌ (11) ರಿಂದ (1೪ಎ) ಅಧ್ಯಕ್ಷರು 
ಶೀಘ್ರಲಿಪಿಗಾರ, ದ್ವಿತೀಯ ದರ್ಜೆ ಸಹಾಯಕ, ಅಧ್ಯಕ್ಷರು (1) ರಿಂದ (1೪111) ಸರ್ಕಾರ 
ಬೆರಳಚ್ಚುಗಾರರು ಮತ್ತು ವಾಹನ ಚಾಲಕ 
ಲೆಕ್ಕಪತ್ರಗಳ ಅಧೀಕ್ಷಕರು ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರಗಳ ರಿಜಿಸ್ಟ್ರಾರ್‌ (11011) (iv) ಮತ್ತು | ಅಧ್ಯಕ್ಷರು 
ಇಲಾಖೆ (iva) 
ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರಗಳ ಇಲಾಖೆ (೪) ರಿಂದ (viii ಸರ್ಕಾರ] 




















1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 98, ದಿನಾ೦ಕ 30-11-1999 ಕೆಜಿಡಿ 7-12-1999ರ ಮೂಲಕ ಸೇರಿಸಲಾಗಿದೆ. 








೧೨೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಮಾಜ ಕಲ್ಯಾಣ ಆಲಾಖೆ 


























1 ಪ್ರಾಂಶುಪಾಲರು ಹಾಗೂ ವಾರ್ಡನ್‌, ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿಗಳು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ವೃತ್ತಿಪರ ಸಂಸ್ಥೆ 
0 ಛಿ 
ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
9 (ಎ) ಮ್ಯಾನೇಜರ್‌, ಮುಖ್ಯ ಕಚೇರಿ ಜಿಲ್ಲಾಧಿಕಾರಿಗಳು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
(ಬಿ) ಮ್ಯಾನೇಜರ್‌ (myrada) ಸಮಾಜ ಕಲ್ಕಾಣ ನಿರ್ದೇಶಕರು ಆಡಳಿತಾಧಿಕಾರಿ (1371೩68) (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
(ಸಿ) ಅಧೀಕ್ಷಕರು, ದರ್ಜೆ 1 (ವಿಭಾಗ) ಸಮಾಜ ಕಲ್ಕಾಣ ನಿರ್ದೇಶಕರು ಸಮಾಜ ಕಲ್ಯಾಣ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಉಪ ನಿರ್ದೇಶಕರು 
ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
(ಡಿ) ಪರಿವೀಕ್ಷಕರು, (ವಿಶೇಷ ಪೌಷ್ಟಿಕ ಆಹಾರ ಸಮಾಜ ಕಲ್ಕಾಣ ನಿರ್ದೇಶಕರು ಸಮಾಜ ಕಲ್ಯಾಣ ಉಪನಿರ್ದೇಶಕರು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಕಾರ್ಯಕ್ರಮ) (ಕೇಂದ್ರ ಕಾರ್ಯಸ್ಥಾನ) 
ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
3ಎ. | (1) ಅಧೀಕ್ಷಕರು ದರ್ಜೆ-1! ಸಮಾಜ ಕಲ್ಯಾಣ ನಿರ್ದೇಶಕರು ಸಮಾಜ ಕಲ್ಯಾಣ ಉಪನಿರ್ದೇಶಕರು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
(1) ಅಕೌಂಟೆಂಟ್‌ (ಕೇಂದ್ರ ಕಾರ್ಯಸ್ಥಾನ) 
(111) ಲೆಕ್ಕಪತ್ರಗಳ ಮುಖ್ಯ ಗುಮಾಸ್ತರು ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 





(ಹೊಲಿಗೆ ಉತ್ಪನ್ನ ಘಟಕ, ಬೆಂಗಳೂರು) 
(1೪) ಪರಿವೀಕ್ಷಣಾ ಸಹಾಯಕ, ಉದ್ಯೋಗ ಕೋಶ 
(ಮುಖ್ಯ ಕಚೇರಿ) 















































ಅಕೌಂಟೆಂಟರುಗಳು 





(11) ಸಮಾಜ ಕಲ್ತಾಣ ಪರಿವೀಕ್ಷಕರು 





(111) ಹಿರಿಯ ಮಹಿಳಾ ಕಲ್ಯಾಣ 
ವ್ಯವಸ್ಥಾಪಕರು 














(11) ಆಯ್ಕೆ ಶ್ರೇಣಿ ಶಿಕ್ಷಕರು 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೬೭ 
(1) ಅಧೀಕ್ಷಕರು, ದರ್ಜೆ 11 ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
(ಜಿಲ್ಲಾ ಸಮಾಜ ಕಲ್ಯಾಣ ಕಚೇರಿ, ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಸುಳು) 
(11) ಅಧೀಕ್ಷಕರು, ದರ್ಜೆ 11 ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
(ಹೊಲಿಗೆ ಉತ್ಪನ್ನ ಘಟಕ, 
ಮಂಗಳೂರು) ಸಮಾಜ ಕಲ್ಕಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಶೀಘ್ರಲಿಪಿ ಮುಖ್ಯ ಶಿಕ್ಷಕಿ ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಸಮಾಜ ಕಲ್ವಾಣ ನಿರ್ದೇಶಕರು (೪) ರಿಂದ (1೪111) ಸರ್ಕಾರ 
ತೆಂಗಿನ ನಾರು ಮತ್ತು ಮೆರುಗು ಸಾಮಾನು ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಕರಕುಶಲ ಶಿಕ್ಷಕರು ಸರ್ಕಾರ 
ಸಮಾಜ ಕಲ್ವಾಣ ನಿರ್ದೇಶಕರು (1) ರಿ೦ದ (1೪111) 
ಶೀಘ್ರಲಿಪಿ ಸಹಾಯಕ ಶಿಕ್ಷಕ, ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿ (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಹೊಲಿಗೆ ಸಹಾಯಕ ಶಿಕ್ಷಕ ಸಮಾಜ ಕಲ್ಮಾಣ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ವಸತಿ ನಿಲಯಗಳ ಹಿರಿಯ ವಾರ್ಡನ್‌ ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾಧಿಕಾರಿಗಳು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
(NS ಸಮಾಜ ಕಲ್ಕಾಣ ನಿರ್ದೇಶಕರು (1) ರಿಂದ (viii ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು / ಸಮಾಜ ಕಲ್ಕಾಣ ನಿರ್ದೇಶಕರು ಸಮಾಜ ಕಲ್ಯಾಣ ಉಪನಿರ್ದೇಶಕರು (11) ರಿಂದ (1೪ಎ) ಸಮಾಜ ಕಲ್ಕಾಣ ನಿರ್ದೇಶಕರು 
ಶೀಘ್ರಲಿಪಿಗಾರರು./ ಅಕೌಂಟೆಂಟ್‌ (ಹೊಲಿಗೆ (ಕೇಂದ್ರ ಕಾರ್ಯಸ್ಥಾನ) 
ಉತ್ಪನ್ನ ಘಟಕ) ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ನಿರ್ದೇಶಕರು (೪) ರಿಂದ (wii) ಸರ್ಕಾರ 
ನಿರ್ದೇಶನಾಲಯ, ಬೆ೦ಗಳೂರು 
(1) ಪ್ರಥಮ ದರ್ಜೆ ಗುಮಾಸ್ತರು, ಸಮಾಜ ಕಲ್ಕಾಣ ನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ (11) ಜಿಲ್ಲಾಧಿಕಾರಿ 








೧೨೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








(೪) 


ಹಿರಿಯ ವಾರ್ಡನ್‌ಗಳು 
(ಜಿಲ್ಲಾ ಕಚೇರಿ) 





(೪1) 


ಅಕೌಂಟೆಂಟ್‌ 

(ಬೆಂಗಳೂರು ಹೊಲಿಗೆ ಉತ್ಪನ್ನ 
ಘಟಕವನ್ನು ಹೊರತುಪಡಿಸಿ ಹೊಲಿಗೆ 
ಉತ್ಪನ್ನ ಘಟಕ) 





(vii) 


ಅಕೌಂಟೆಂಟರುಗಳು 

(ಮೆರುಗು ಸಾಮಾನು ಘಟಕ) ವೃತ್ತಿಪರ 
ಸಂಸ್ಥೆ, ತೆಂಗಿನ ನಾರು 

(ಘಟಕ ಬ್ಲಾಕ್‌ಗಳು) 





(೪111) 


ಪ್ರಥಮ ದರ್ಜೆ ಸಹಾಯಕರು 
(ಹಂಗಾಮಿ ಬ್ಲಾಕ್‌ಗಳು) 


ಸಮಾಜ ಕಲ್ಯಾಣ 
ನಿರ್ದೇಶಕರು 


(111) ರಿಂದ (1೪ಎ) 


(1) ರಿಂದ (1೪111) 


ಸಮಾಜ ಕಲ್ಯಾಣ ನಿರ್ದೇಶಕರು 


ಸರ್ಕಾರ 





10. 


ಪ್ರಥಮ ದರ್ಜೆ ಸಹಾಯಕರು, 
ಶೀಘಲಿಪಿಗಾರರು (ವಿಭಾಗೀಯ 
ಕಚೇರಿ) 


ಸಮಾಜ ಕಲ್ಯಾಣ ನಿರ್ದೇಶಕರು 


ಸಮಾಜ ಕಲಾಣ ಉಪ ನಿರ್ದೇಶಕರು 
ಸಮಾಜ ಕಲ್ಯಾಣ ನಿರ್ದೇಶಕರು 


(11) ರಿಂದ (1೪ಎ) 
(1) ರಿಂದ (1೪111) 


ಸಮಾಜ ಕಲ್ಮಾಣ ನಿರ್ದೇಶಕರು 


ಸರ್ಕಾರ 





11, 


ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರರು, ಗುಮಾಸ್ತ - ಹಾಗೂ 
ಬೆರಳಚ್ಚುಗಾರರು, ಕಿರಿಯ ವಾರ್ಡನ್‌, 
ಅಧೀಕ್ಷಕರು, ಮಹಿಳಾ ಕಲ್ಯಾಣ 
ವ್ಯವಸ್ಥಾಪಕರು, ಶಿಕ್ಷಕರು, ಹೊಲಿಗೆ 
ಕೇಂದ್ರದ ಶಿಕ್ಷಕಿಯರು, ಬಿದಿರು 
ಕರಕುಶಲ ಪರಿವೀಕ್ಷಕ ಮತ್ತು ಟಟ್ಟನ್‌ 
ಭೀಮನ್‌ 


ಜಿಲ್ಲಾಧಿಕಾರಿಗಳು 


ಜಿಲ್ಲಾ ಸಮಾಜ ಕಲ್ಮಾಣ ಅಧಿಕಾರಿ 


ಲ್ಲಾ 
ಜಿಲ್ಲಾಧಿಕಾರಿಗಳು 


(11) ರಿಂದ (1೪ಎ) 
(1) ರಿ೦ದ (1೪111) 


ಜಿಲ್ಲಾಧಿಕಾರಿ 


ಸಮಾಜ ಕಲ್ಯಾಣ ನಿರ್ದೇಶಕರು 








12 








ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರರು, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರರು 

(ಕೇಂದ್ರ ಕಾರ್ಯಸ್ಥಾನ) 





ಸಮಾಜ ಕಲ್ಯಾಣ 
ಉಪ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 





ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರು 
(ಕೇಂದ್ರಕಾರ್ಯಸ್ಥಾನ) 
ಸಮಾಜ ಕಲ್ಯಾಣ ಉಪ ನಿರ್ದೇಶಕರು 


(ಕೇಂದಕಾರ್ಯಸ್ಥಾನ) 





(11) ರಿಂದ 1೪ಎ) 


(1) ರಿ೦ದ (1೪111) 





ಸಮಾಜ ಕಲ್ಯಾಣ ಉಪ 
ನಿರ್ದೇಶಕರು 
ಸಮಾಜ ಕಲ್ಯಾಣ ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೬೯ 











13 ಶೀಘ್ರಲಿಪಿಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರರು (1711868) 











ಆಡಳಿತಗಾರ 





ಆಡಳಿತಗಾರ 





(1) ರಿಂದ (viii 





ಸಮಾಜ ಕಲ್ಯಾಣ ನಿರ್ದೇಶಕರು 





[ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 





ಪ್ರಧಾನ ಕಚೇರಿ, ಬೆ೦ಗಳೂರು 





ಅಧೀಕ್ಷಕರು (ನಾನ್‌ಗೆಜೆಟೆಡ್‌), ಪ್ರಥಮ 
ದರ್ಜೆ ಸಹಾಯಕರು, ಶೀಘಲಿಪಿಗಾರರು 


ನಿರ್ದೇಶಕರು 


ಉಪ ನಿರ್ದೇಶಕರು 
ನಿರ್ದೇಶಕರು 


(11) ರಿಂದ (1vಎ)ವರೆಗೆ 
(೪) ರಿ೦ದ (111)ರ ವರೆಗೆ 


ನಿರ್ದೇಶಕರು 


ಸರ್ಕಾರ 








ದ್ವಿತೀಯ ದರ್ಜೆ ಸಹಾಯಕರು, | ಉಪ ನಿರ್ದೇಶಕರು 


ವಾಹನ ಚಾಲಕರು, ಬೆರಚ್ಚುಗಾರರು 





ಸಹಾಯಕ ನಿರ್ದೇಶಕರು 





(11) ರಿಂದ (1೪ಎ)ವರೆಗೆ 





ಉಪ ನಿರ್ದೇಶಕರು 




















ಉಪ ನಿರ್ದೇಶಕರು (೪) ರಿ೦ದ (1111ರವರೆಗೆ ನಿರ್ದೇಶಕರು 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7 ಎಸ್‌ಡಿಇ 2008 ದಿನಾ೦ಕ 10.09.2009ರ ಮೂಲಕ ಸೇರಿಸಲಾಗಿದೆ. 
ಜಿಲ್ಲಾ ಕಚೇರಿಗಳು 

ಅಧೀಕ್ಷಕರು (ನಾನ್‌ಗೆಜೆಟೆಡ್‌ು, ಪದವೀಧರ ಸಹಾಯಕರು, | ನಿರ್ದೇಶಕರು ಉಪ ನಿರ್ದೇಶಕರು (ಪ್ರಧಾನ (11) ರಿಂದ (11ಎ) ವರೆಗೆ | ನಿರ್ದೇಶಕರು 
ಓರಿಯಂಟೇಷನ್‌ ಮತ್ತು ಮೊಬಿಲಿಟಿ ಇನ್ಸ್‌ಟಕ್ಷರ್‌ ಗೇಡ್‌- 1 ಕಚೇರಿ) 
ಸ್ಪೀಚ್‌ ಥೆರೆಫಿಸ್ಟ್‌, ಸಂಗೀತ ಶಿಕ್ಷಕರು- ಗ್ರೇಡ್‌ [1 ಪ್ರಥಮ ನಿರ್ದೇಶಕರು (೪) ರಿಂದ (111)ರವರೆಗೆ | ಸರ್ಕಾರ 
ದರ್ಜೆ ಸಹಾಯಕರು, ಪ್ರೋಗ್ರಾಂ ಅಸಿಸ್ಟೆಂಟ್‌, ಅಕ್ಕುಪೇಷನಲ್‌ 
ಥೆರಪಿಸ್ಟ್‌, ಫಿಸಿಯೋ ಥೆರಪಿಸ್ಟ್‌, ಸ್ಟೀರಿಯೋ ಆಪರೇಟರ್‌, 
ಕಾಪಿ ಎಡಿಟರ್‌ 
ದ್ವಿತೀಯ ದರ್ಜೆ ಸಹಾಯಕರು, ಸಂಗೀತ ಶಿಕ್ಷಕರು- ಗ್ರೇಡ್‌ ಉಪ ನಿರ್ದೇಶಕರು (ಪ್ರಧಾನ ಕಚೇರಿ) ಸಹಾಯಕ ನಿರ್ದೇಶಕರು (ಪ್ರಧಾನ | (1) ರಿಂದ (1೪ಎ)ವರೆಗೆ ಉಪ ನಿರ್ದೇಶಕರು 


1] ಮತ್ತು ಗ್ರೇಡ್‌ 111 ಕ್ರಾಫ್ಟ್‌ ಇನ್ಸ್‌ಟ್ರಕ್ಟರ್‌, (ಬಂಬೂ ಮತ್ತು 
ಕೇನ್‌ ಇನ್ಸ್‌ಟ್ರಕ್ಚರ್‌, ಫುಟ್‌ರಗ್‌ ಇನ್ಸ್‌ಟ್ರಕ್ಷರ್‌, ಮ್ಯಾಟ್‌ 
ಮೇಕಿಂಗ್‌ ಇನ್ಸ್‌ಟ್ರಕ್ಸರ್‌, ನೇಯ್ಗೆ ಬೋಧಕರು, ಹೊಲಿಗೆ 
ಶಿಕ್ಷಕರು), ಓರಿಯಂಟೇಷನ್‌ ಮತ್ತು ಮೊಬಿಲಿಟ ಇನ್ಸ್‌ಟ್ರಕ್ಟರ್‌ 
ಗ್ರೇಡ್‌ - 11 ದೈಹಿಕ ಶಿಕ್ಷಣ ಶಿಕ್ಷಕರು, ಎಎನ್‌ಎಮ್‌ 
ವಾರ್ಡನ್‌, ಮೇಟ್ರನ್‌, ಉಗ್ರಾಣ ಪಾಲಕರು, ಬೆರಳಚ್ಚುಗಾರರು, 
ಪ್ರೂಪ್‌ ರೀಡರ್‌, ಪ್ರೂಪ್‌ ಪ್ರೆಸ್‌ಮೆನ್‌, ಕಾಪಿ ಹೋಲ್ಡರ್‌, 
ಪ್ರಿಂಟರ್‌, ಮೆಕ್ಕಾನಿಕ್‌ ಮತ್ತು ಬೈಂಡರ್‌ 





ಕಚೇರಿ) 


(ಪ್ರಧಾನ ಕಚೇರಿ) 








ಉಪ ನಿರ್ದೇಶಕರು 
(ಪ್ರಧಾನ ಕಚೇರಿ) 





(೪)ರಿಂದ (1111) ರವರೆಗೆ 


ನಿರ್ದೇಶಕರು] 

















೧೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





* ಭಾಷಾಂತರ ನಿರ್ದೇಶನಾಲಯ 



































1. ಭಾಷಾಂತರಕಾರರು ಭಾಷಾಂತರ 1, ಸಂಬಂಧಪಟ್ಟ ಶಾಖೆಯ ಮುಖ್ಯಸ್ಥರು (11) ರಿಂದ (111) ಅಪರ ನಿರ್ದೇಶಕರು 
(ಕನ್ನಡ) ನಿರ್ದೇಶಕರು ಎಂದರೆ ಸಹಾಯಕ ನಿರ್ದೇಶಕರು ಅಥವಾ 
ಉಪ ನಿರ್ದೇಶಕರು 
2. ಅಪರ ನಿರ್ದೇಶಕರು (11ಎ) ಯಿಂದ (1೪ಎ) ಭಾಷಾಂತರ 
ನಿರ್ದೇಶಕರು 
3. ನಿರ್ದೇಶಕರು (೪) ರಿಂದ (viii) ಸರ್ಕಾರ 
2. ಭಾಷಾ೦ತರಕಾರರು (ಅಲ್ಪಸಂಖ್ಯಾತ ಭಾಷೆಗಳು) ಭಾಷಾಂತರ 1) | ಅಪರ ನಿರ್ದೇಶಕರು (11) ರಿಂದ (1೪ಎ) ಭಾಷಾಂತರ 
ನಿರ್ದೇಶಕರು ನಿರ್ದೇಶಕರು 
2) | ನಿರ್ದೇಶಕರು (೪) ರಿಂದ (viii) ಸರ್ಕಾರ 
3. ಶೀಘಲಿಪಿಗಾರರು ಭಾಷಾಂತರ 1 | ಸಂಬಂಧಪಟ್ಟ ಶಾಖೆಯ ಮುಖ್ಯಸ್ಥರು ಎಂದರೆ (11) ರಿಂದ (111) ಅಪರ ನಿರ್ದೇಶಕರು 
ನಿರ್ದೇಶಕರು ಸಹಾಯಕ ನಿರ್ದೇಶಕರು ಅಥವಾ ಉಪ 
ನಿರ್ದೇಶಕರು ಅಥವಾ ಆಡಳಿತಾಧಿಕಾರಿ 
2) | ಅಪರ ನಿರ್ದೇಶಕರು (11ಎ) ಯಿಂದ (vo) ಭಾಷಾಂತರ 
ನಿರ್ದೇಶಕರು 
3) | ನಿರ್ದೇಶಕರು (೪) ರಿಂದ (viii) ಸರ್ಕಾರ 
4. ಪ್ರಥಮ ದರ್ಜೆ ಸಹಾಯಕರು / ಬೆರಳಚ್ಚುಗಾರರು/ ದ್ವಿತೀಯ ಭಾಷಾಂತರ 1) | ಆಡಳಿತಾಧಿಕಾರಿ (11) ರಿಂದ (111) ಅಪರ ನಿರ್ದೇಶಕರು 
ದರ್ಜೆ ಸಹಾಯಕರು / ವಾಹನ ಚಾಲಕ ಮತ್ತು ಇತರ ನಿರ್ದೇಶಕರು 
ಎಲ್ಲಾ ಸಿ ಸಮೂಹದ ಹುದ್ದೆಗಳು ಷ್ಟ 2) | ಅಪರ ನಿರ್ದೇಶಕರು (111ಎ)ಯಿಂದ (vಎ) ಭಾಷಾಂತರ 
ನಿರ್ದೇಶಕರು 
3) ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಜೇ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 33 ಎಸ್‌ಡಿಇ 84 ದಿನಾಂಕ 27.5.1985ರ ಮೂಲಕ ಭಾಷಾಂತರ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ನಮೂದನೆಗಳನ್ನು ಪ್ರತ್ಯಾಯೋಜಿಸಲಾಗಿದೆ. 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 23 ಎಸ್‌ಡಿಇ 2000 ದಿನಾಂಕ 2.6.2001 ಕೆಜಿಡಿ 21.6.2001ರ ಮೂಲಕ ಪ್ರತ್ಕಾಯೋಜಿಸಲಾಗಿದೆ. 








ವಿವರಣೆ.- ಭಾಷಾಂತರ ಅಪರ ನಿರ್ದೇಶಕರು, ಭಾಷಾಂತರ ಉಪ ನಿರ್ದೇಶಕರು ಮತ್ತು ಭಾಷಾಂತರ ಸಹಾಯಕ ನಿರ್ದೇಶಕರು ಎಂದರೆ ಅಂಕಣ 1ರಲ್ಲಿ ನಿರ್ದಿಷ್ಟಪಡಿಸಿರುವ ಅಧಿಕಾರಿಗಳ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ 
ವಿಷಯದ ಪ್ರಭಾರದಲ್ಲಿರುವ ಭಾಷಾಂತರ ನಿರ್ದೇಶನಾಲಯದ ಅಪರ ನಿರ್ದೇಶಕರು, ಉಪ ನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಎಂದು ಅರ್ಥ]. 






































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೭೧ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ: 

1. ನೋಂದಣಿ ಮಹಾ ನಿರೀಕ್ಷಕರ ಮತ್ತು ಮುದ್ರಾಂಕಗಳ ಆಯುಕ್ತರ ಕಚೇರಿ, ಜಿಲ್ಲಾ ನೋಂದಣಾಧಿಕಾರಿ ಕಚೇರಿ, ಬೆ೦ಗಳೂರು ಮತ್ತು ಬೆ೦ಗಳೂರು ಜಿಲ್ಲೆಯಲ್ಲಿರುವ ಉಪನೋಂದಣಾಧಿಕಾರಿಗಳ ಕಚೇರಿಗಳು 

(ಎ) 1ನೇ ದರ್ಜೆ ಉಪ ನೋಂದಣಾದಿಕಾರಿಗಳು, ನೋಂದಣಿ ಮಹಾ ನಿರೀಕ್ಷಕರು 1 ಜಿಲ್ಲಾ ನೋಂದಣಾಧಿಕಾರಿ, ತನ್ನ ಕಚೇರಿಯಲ್ಲಿ (10ರಿಂದ (iv) ನೋಂದಣಿ ಮಹಾ 
ಮ್ಯಾನೇಜರ್‌, 11ನೇ ದರ್ಜೆ ಉಪ ಮತ್ತು ಮುದ್ರಾಂಕ ಆಯುಕ್ತರು | ಮತ್ತು ಬೆಂಗಳೂರು ಜಿಲ್ಲೆಯ ಉಪ ನಿರೀಕ್ಷಕರು ಮತ್ತು 
ನೋಂದಣಾಧಿಕಾರಿಗಳು, ನೋಂದಣಾಧಿಕಾರಿ ಕಚೇರಿಗಳಲ್ಲಿ ಮುದ್ರಾಂಕಗಳ 
ಇಲಾಖೆಯ ಪಥಮ ದರ್ಜೆ ಸಹಾಯಕರು ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಂಬಂಧದಲ್ಲಿ ಆಯುಕ್ತರು 

(ಬಿ) ನೋಂದಣಿ ಮಹಾನಿರೀಕ್ಷಕರು ಮತ್ತು ಮುದ್ರಾಂಕಗಳ 1) ನೋಂದಣಿ ಮಹಾನಿರೀಕ್ಷಕರು ಮತ್ತು (i1)doದ (1111) ಸರ್ಕಾರ 
ಆಯುಕ್ತರು, ಜಿಲ್ಲಾ ನೋಂದಣಾಧಿಕಾರಿ ಕಚೇರಿ, ಮುದ್ರಾಂಕಗಳ ಆಯುಕ್ತರು 
ಬೆಂಗಳೂರು ಹಾಗೂ ಬೆಂಗಳೂರು ಜಿಲ್ಲೆಯಲ್ಲಿರುವ ಉಪ 
ನೋಂದಣಾಧಿಕಾರಿ ಕಚೇರಿಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ದ್ವಿಶೀಯ ದರ್ಜೆ ಸಹಾಯಕರು, 
ಶೀಘ್ರಲಿಪಿಗಾರರು ಮತ್ತು ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರರು 

11 ರಾಜ್ಯದಲ್ಲಿನ ಜಿಲ್ಲಾ ನೋಂದಣಾಧಿಕಾರಿಗಳ ಮತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿಗಳು (ಬೆಂಗಳೂರು ಜಿಲ್ಲೆಯನ್ನು ಹೊರತುಪಡಿಸಿ) 

ಎ) 1ನೇ ದರ್ಜೆ ಉಪನೋಂದಣಾಧಿಕಾರಿ, ನೋಂದಣಿ ಮಹಾ ನಿರೀಕ್ಷಕರು 1 ಜಿಲ್ಲಾ ನೋಂದಣಾಧಿಕಾರಿ (10ರಿಂದ (iv) ನೋಂದಣಿ 
11ನೇ ದರ್ಜೆ ಉಪ ನೋಂದಣಾಧಿಕಾರಿಗಳು, ಮತ್ತು ಮುದ್ರಾಂಕಗಳ ಆಯುಕ್ತರು ಮಹಾ ನಿರೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 11) ನೋಂದಣಿ ಮಹಾ ನಿರೀಕ್ಷಕರು ಮತ್ತು | (೪) ರಿಂದ (v1) ಸರ್ಕಾರ 

ಮುದ್ರಾಂಕಗಳ ಆಯುಕ್ತರು 

ಬಿ) ದ್ವಿತೀಯ ದರ್ಜೆ ಸಹಾಯಕರು ಪ್ರತಿ ಜಿಲ್ಲೆಯ ಜಿಲ್ಲಾ ಜಿಲ್ಲಾ ನೋಂದಣಾಧಿಕಾರಿ (11) ರಿಂದ (1111) ನೋಂದಣಿ 

1ನೇ ದರ್ಜೆ ಬೆರಳಚ್ಚುಗಾರರು ನೋಂದಣಾಧಿಕಾರಿ ಮಹಾ ನಿರೀಕ್ಷಕರು 


ಮತ್ತು ಗುಮಾಸ್ತ- ಹಾಗೂ- ಬೆರಳಚ್ಚುಗಾರರು 

















ಮತ್ತು ಮುದ್ರಾಂಕಗಳ 
ಆಯುಕ್ತರು 








೧೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 



































ಅಭಿವೃದ್ದಿ ಇಲಾಖೆ 

ವಿಸ್ತರಣಾ ತರಬೇತಿ ಕೇಂದ್ರಗಳು: 

ಮುಖ್ಯ ಶಿಕ್ಷಕಿಯರು (+) ಅಭಿವೃದ್ಧಿ ಆಯುಕ್ತರು ಪ್ರಾಂಶುಪಾಲರು, (11) ಅಭಿವೃದ್ಧಿ ಆಯುಕ್ತರು 
ವಿಸ್ತರಣಾ ತರಬೇತಿ ಕೇಂದ್ರ 
ಅಭಿವೃದ್ಧಿ ಆಯುಕ್ತರು (111)ರಿ೦ದ (viii) ಸರ್ಕಾರ 

ಸಹಾಯಕ ಶಿಕ್ಷಕಿಯರು (ಗೃಹ ವಿಜ್ಞಾನ ವಿಭಾಗ) ಅಭಿವೃದ್ಧಿ ಆಯುಕ್ತರು ಪ್ರಾಂಶುಪಾಲರು, ವಿಸ್ತರಣಾ ತರಬೇತಿ (11) ರಿಂದ (1೪ಎ) ಅಭಿವೃದ್ಧಿ ಆಯುಕ್ತರು 
ಕೇಂದ್ರ 
ಅಭಿವೃದ್ದಿ ಆಯುಕ್ತ (೪) ರಿಂದ (viii) ಸರ್ಕಾರ 

ಶಿಕ್ಷಕರು (1) ಕೃಷಿ (2) ಸಹಕಾರ (3) ಸಾಮಾಜಿಕ ಶಿಕ್ಷಣ (ಎಡಿಸಿ) ಇತರ ಇಲಾಖೆಗಳಿಂದ ಎರವಲು ಪ್ರಾಂಶುಪಾಲರು (11) ರಿಂದ (ivಎ) ಅಭಿವೃದ್ಧಿ ಆಯುಕ್ತರು 

(4) ಖಾದಿ ಮತ್ತು ಗ್ರಾಮೋದ್ಯೋಗ (5) ಆರೋಗ್ಯ (6) 

ಪಶುಸಂಗೋಪನೆ (ಗೆಜೆಟೆಡ್‌ ಅಲ್ಪದಿದ್ದ ಪಕ್ಷದಲ್ಲಿ) ಅಭಿವೃದ್ಧಿ ಆಯುಕ್ತರು (೪) ರಿಂದ (viii) ಸರ್ಕಾರ 

ಅಕೌಂಟೆಂಟರುಗಳು ಜಿಲ್ಲಾಧಿಕಾರಿ ಪ್ರಾಂಶುಪಾಲರು (11) ರಿಂದ (ivಎ) ಅಭಿವೃದ್ದಿ ಆಯುಕ್ತರು 
ಅಭಿವೃದ್ಧಿ ಆಯುಕ್ತರು (೪) ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು ಜಿಲ್ಲಾಧಿಕಾರಿ ಪ್ರಾಂಶುಪಾಲರು (11) ರಿಂದ (1೪ಎ) ಅಭಿವೃದ್ಧಿ ಆಯುಕ್ತರು 
ಅಭಿವೃದ್ಧಿ ಆಯುಕ್ತರು (೪) ರಿಂದ (viii) ಸರ್ಕಾರ 

ದ್ವಿತೀಯ ದರ್ಜೆ ಸಹಾಯಕರು ಜಿಲ್ಲಾಧಿಕಾರಿ ಪ್ರಾಂಶುಪಾಲರು (11) ರಿಂದ (1೪ಎ) ಅಭಿವೃದ್ದಿ ಆಯುಕ್ತರು 
ಅಭಿವೃದ್ದಿ ಆಯುಕ್ತರು (೪) ರಿಂದ (viii) ಸರ್ಕಾರ 

ಎರಡನೇ ದರ್ಜೆ ಬೆರಳಚ್ಚುಗಾರ ಜಿಲ್ಲಾಧಿಕಾರಿ ಪ್ರಾಂಶುಪಾಲರು (11) ರಿಂದ (1೪ಎ) ಅಭಿವೃದ್ಧಿ ಆಯುಕ್ತರು 
ಅಭಿವೃದ್ಧಿ ಆಯುಕ್ತರು (೪) ರಿಂದ (viii) ಸರ್ಕಾರ 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೭೩ 




















ಕ್ಷೇತ್ರಗಳು 

ಸಾಮಾಜಿಕ ಶಿಕ್ಷಣ ವ್ಯವಸ್ಥಾಪಕರು ಮತ್ತು ಇತರ ಇಲಾಖೆಗಳಿಂದ ಎರವಲು ಕ್ಷೇ ಭಿವೃದ್ಧಿ ಅಧಿಕಾರಿ (11) ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ 
ವಿಸ್ತರಣಾಧಿಕಾರಿಗಳನ್ನು (ಕೈಗಾರಿಕೆ) ಹೊರತುಪಡಿಸಿ ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ (iil) ರಿಂದ (1ಎ) ಮಾತೃ ಇಲಾಖೆಯ ಮುಖ್ಯಸ್ಥ 
ಕೇತ್ರಮಟದ ವಿಸರಣಾಧಿಕಾರಿಗಳು RN 
A ಣ್‌ ವಿಭಾಗಾಧಿಕಾರಿ (v) ರಿಂದ (1111) ಸರ್ಕಾರ 
ಗ್ರಾಮ ಸೇವಕಿಯರು ಅಭಿವೃದ್ಧಿ ಆಯುಕ್ತರು ಕ್ಷೇತ್ರಾಭಿವೃದ್ಧಿ ಅಧಿಕಾರಿ (11) ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ 

ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ (111) ರಿ೦ದ(1೪ಎ) ಜಿಲ್ಲಾಧಿಕಾರಿ 

ಅಭಿವೃದ್ಧಿ ಆಯುಕ್ತರು (1) ರಿಂದ (1೪111) ಸರ್ಕಾರ 

ಲ ಮು 

ಅಕೌಂಟೆಂಟರುಗಳು ಜಿಲ್ಲಾಧಿಕಾರಿ ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ (11) ಜಿಲ್ಲಾಧಿಕಾರಿ 

ಜಿಲ್ಲಾಧಿಕಾರಿ (ii) ರಿಂದ (1111) ವಿಭಾಗಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು ಜಿಲ್ಲಾಧಿಕಾರಿ ಪ್ರಾಜೆಕ್ಸ ನಿರ್ವಹಣಾಧಿಕಾರಿ (11) dಂದ(ivo) ಜಿಲ್ಲಾಧಿಕಾರಿ 

ಜಿಲ್ಲಾಧಿಕಾರಿ (1) ರಿ೦ದ (1೪111) ವಿಭಾಗಾಧಿಕಾರಿ 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಜಿಲ್ಲಾಧಿಕಾರಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ (11) dಂದ(iva) ಪ್ರಾಜೆಕ್ಟ್‌ ನಿರ್ವಹಣಾಧಿಕಾರಿ 


ಬೆರಳಚ್ಚುಗಾರರು 


(೪) 


(vi) ರಿ೦ದ (1111) 


ಜಿಲ್ಲಾಧಿಕಾರಿ 


ವಿಭಾಗಾಧಿಕಾರಿ 





ಪ್ಲಾಟ್‌ ಪ್ರಾಜೆಕ್ಟ್‌ ಅಧಿಕಾರಿ (ಕೈಗಾರಿಕೆಗಳು) : 


೧ ಸೆ) 





ಎಲ್ಲಾ ಸಿ ಸಮೂಹದ ಹುದ್ದೆಗಳು 


ಕೈಗಾರಿಕಾ ಇಲಾಖೆಯಿಂದ ಎರವಲು 


ಪ್ಲಾಟ್‌ ಪ್ರಾಜೆಕ್ಟ್‌ ಅಧಿಕಾರಿ 
ಗ್ರಾಮೀಣ ಕೈಗಾರಿಕೀಕರಣ 
ನಿರ್ದೇಶಕರು 


(i) ರಿಂದ(ivಎ) 


(1) ರಿ೦ದ (1೪111) 


ಅಭಿವೃದ್ದಿ ಆಯುಕ್ತರು 
ಲ ಮು 


ಸರ್ಕಾರ 








[ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ಗ್ರಾಮೀಣ 


ಡು 


ಅಭಿವೃದ್ಧಿ ಸಹಾಯಕರು (ದರ್ಜೆ-1) 
ಧಿ 





ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 


ಜಿಲ್ಲಾ ಪಂಚಾಯತಿ 





ಕಾರ್ಯನಿರ್ವಾಹಕ ಅಧಿಕಾರಿ 
ತಾಲೂಕು ಪಂಚಾಯತಿ 





(11) ರಿಂದ(ivಎ) 





ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 


ಜಿಲ್ಲಾ ಪಂಚಾಯತಿ 








೧೨೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 
ಜಿಲ್ಲಾ ಪಂಚಾಯತಿ 


(1) ರಿ೦ದ(1॥11) 


ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿ 
ಜಿಲ್ಲಾ ಪಂಚಾಯತಿ 





ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ಗ್ರಾಮೀಣ 
ದಿ 


ಅಭಿವೃದ್ಧಿ ಸಹಾಯಕರು(ದರ್ಜೆ -1) 





ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 
ಜಿಲ್ಲಾ ಪಂಚಾಯತಿ 





ಕಾರ್ಯ ನಿರ್ವಾಹಕ ಅಧಿಕಾರಿ 


ತಾಲೂಕು ಪಂಚಾಯತಿ 


ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 
ಜಿಲ್ಲಾ ಪಂಚಾಯತಿ 





(11) ರಿಂದ(ivಎ) 


(1) ರಿ೦ದ(1॥11) 





ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) 

ಜಿಲ್ಲಾ ಪಂಚಾಯತಿ 
ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿ 


ಜಿಲ್ಲಾ ಪಂಚಾಯತಿ ] 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 6 ಎಸ್‌ಡಿಇ 96, ದಿನಾಂಕ 27.1.98 ಕೆಜಿಡಿ 31.1.98ರ ಮೂಲಕ ಸೇರಿಸಲಾಗಿದೆ. 





ಬಂದರುಗಳ ಇಲಾಖೆ 





ಬಂದರು ರಕ್ಷಣಾಧಿಕಾರಿ, ಅಕೌಂಟೆಂಟ್‌, ಉಪಬಂದರು ರಕ್ಷಣಾಧಿಕಾರಿ, 


1ನೇ ದರ್ಜೆ ಶೀಘ್ರಲಿಪಿ - ಬೆರಳಚ್ಚುಗಾರ ಮತ್ತು ಸಹಾಯಕ ಬಂದರು 
ರಕ್ಷಣಾಧಿಕಾರಿಗಳು, 11ನೇ ದರ್ಜೆ ಶೀಘ್ರಲಿಪಿ-ಬೆರಳಚ್ಚುಗಾರರು, ಲೈಟ್‌ 
ಕೀಪರ್‌ ಮತ್ತು ಸಿಗ್ನಲರ್‌ 


ರಾಜ್ಯ ಬಂದರು ಅಧಿಕಾರಿ 


ಆಡಳಿತ ಸಹಾಯಕ 


ರಾಜ್ಯ ಬಂದರು ಅಧಿಕಾರಿ 


(11) ರಿಂದ(ivಎ) 


(೪) do(viii) 


ರಾಜ್ಯ ಬಂದರು ಅಧಿಕಾರಿ 


ಸರ್ಕಾರ 





ಸಮುದ್ರೀಯ ಮೇಲ್ವಿಚಾರಕರು, ಡ್ರಾಫ್ಟ್ಸ್‌ಮನ್‌ 


ರಾಜ್ಯ ಬಂದರು ಅಧಿಕಾರಿ 


ಬಂದರು ಇಂಜನಿಯರ್‌ 


(11) ರಿಂದ(ivಎ) 


ರಾಜ್ಯ ಬಂದರು ಅಧಿಕಾರಿ 


























ರಾಜ್ಯ ಬಂದರು ಅಧಿಕಾರಿ (೪) ರಿ೦ದ(1111) ಸರ್ಕಾರ 
ಸರ್ಕಾರಿ ವೈಮಾನಿಕ ಹಾರಾಟ ತರಬೇತಿ ಶಾಲೆ : 

ಅಕೌಂಟೆಂಟ್‌, ನಗದು ಗುಮಾಸ್ತ, ದ್ವಿತೀಯ ದರ್ಜೆ ಸಹಾಯಕರು, ಪ್ರಾಂಶುಪಾಲರು ಕಾರ್ಯದರ್ಶಿ (11) ರಿಂದ(ivಎ) ಪ್ರಾಂಶುಪಾಲರು 
ಶೀಘ್ರಲಿಪಿ-ಬೆರಳಚ್ಚುಗಾರರು, ಸಮಯ ಪಾಲಕ ಮತ್ತು ಸಹಾಯಕ 
ಸಮಯ ಪಾಲಕ ಪ್ರಾಂಶುಪಾಲರು (೪) ರಿ೦ಂದ(1111) ಸರ್ಕಾರ 
ಕುಶಲ ಮೆಕ್ಕಾನಿಕ್‌, ಅರೆ ಕುಶಲ ಮೆಕ್ಕಾನಿಕ್‌ಗಳು, ದಾಸ್ತಾನು ಪಾಲಕ, ಪ್ರಾಂಶುಪಾಲರು ವಿಮಾನ ನಿರ್ವಹಣಾ (11) doದ(iva) ಪ್ರಾಂಶುಪಾಲರು 
ಸಹಾಯಕ ದಾಸ್ತಾನು ಪಾಲಕ ಮತ್ತು ವೈಮಾನಿಕ ಸಹಾಯಕರು ಮುಖ್ಯ ಇಂಜನಿಯರ್‌ 

ಪ್ರಾಂಶುಪಾಲರು (೪) Do(viii) ಸರ್ಕಾರ 





















































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೨೭೫ 
ಭ್ರಷ್ಟಾಚಾರ ನಿರೋಧಕ ಮತ್ತು ತಾಂತ್ರಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ, ಲೋಕೋಪಯೋಗಿ ಇಲಾಖೆ: 
ಲೆಕ್ಕಪರಿಶೋಧಕರು ನಿರ್ದೇಶಕರು ಸಹಾಯಕ ಆಯುಕ್ತರು (11) dಂದ(ivo) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ(1111) ಸರ್ಕಾರ 
ಮ್ಯಾನೇಜರ್‌, ಗುಮಾಸ್ತರು, ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರು ನಿರ್ದೇಶಕರು ನಿರ್ದೇಶಕರು (11) ರಿ೦ಂದ(1111) ಸರ್ಕಾರ 
(ರಾಜ್ಯ ಮಟ್ಟದಲ್ಲಿ) 
ನಿರ್ದೇಶಕರು ಅಸಿಸ್ಟೆಂಟ್‌ ಕಮೀಷನರ್‌ (1) ರಿಂದ(1೪ಎ) ನಿರ್ದೇಶಕರು 
(ವಿಭಾಗೀಯ ಮಟ್ಟದಲ್ಲಿ) 
ನಿರ್ದೇಶಕರು (೪) ರಿಂದ(1॥11) ಸರ್ಕಾರ 
ಅಸಿಸ್ಟೆ೦ಟ್‌ ಕಮೀಷನರ್‌ (11) doದ(ivo) ವಿಭಾಗಾಧಿಕಾರಿ 
ವಿಭಾಗಾಧಿಕಾರಿ ವಿಭಾಗಾಧಿಕಾರಿ (11) ರಿಂದ(1111) ಸರ್ಕಾರ 
ದಸರಾ ವಸ್ತು ಪ್ರದರ್ಶನ ಸಮಿತಿ ಕಚೇರಿ 
ನಿರ್ದೇಶಕರ ಕಚೇರಿ, ಗಂಧದೆಣ್ಣೆ ಕಾರ್ಬಾನೆಗಳು, ಬೆಂಗಳೂರು 
ಮ್ಯಾನೇಜರ್‌, ಗುಮಾಸ್ತರು. ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರು ಕೈಗಾರಿಕೆ ಮತ್ತು ವಾಣಿಜ್ಯ ಜಂಟಿ ಸಹಾಯಕ ನಿರ್ದೇಶಕರು, (ಹಣಕಾಸು) (11) ರಿಂದ(ivಎ) ನಿರ್ದೇಶಕರು 
ನಿರ್ದೇಶಕರು ಮತ್ತು ಗಂಧದೆಣ್ಣೆ ಕಾರ್ಲಾನೆಗಳು ಗಂಧದೆಣ್ಣೆ 
ನಿರ್ದೇಶಕರು, ಗಂಧದೆಣ್ಣೆ ಕಾರ್ಬಾನೆ ಕಾರ್ಯಾನೆಗಳು 
ನಿರ್ದೇಶಕರು, ಗಂಧದೆಣ್ಣೆ ಕಾರ್ಬಾನೆಗಳು | (೪) ರಿ೦ದ(1೪11) ಸರ್ಕಾರ 
ಎಲ್ಲ ಕಾರ್ಯನಿರ್ವಾಹಕ ನಾನ್‌ಗೆಜೆಟೆಡ್‌ ಹುದ್ದೆಗಳು, ಮಾರಾಟ ಕೈಗಾರಿಕೆ ಮತ್ತು ವಾಣಿಜ್ಯ ಜ೦ಟಿ ನಿರ್ದೇಶಕರು (11) ರಿ೦ದ(1111) ಸರ್ಕಾರ 


ಅಧಿಕಾರಿ 





ನಿರ್ದೇಶಕರು, ಮತ್ತು ನಿರ್ದೇಶಕರು, 


ಗಂಧದೆಣ್ಣೆ ಕಾರ್ಯಾನೆಗಳು 





ಗಂಧದೆಣ್ಣೆ ಕಾರ್ಬಾನೆಗಳು 

















೧೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ನ್ಯಾಯಾಂಗ ಇಲಾಖೆ 





ನಗರ ಸಿವಿಲ್‌ ನ್ಯಾಯಾಲಯಗಳು, ಬೆಂಗಳೂರು : 





























ತೀರ್ಪು ಬರಹಗಾರರು ರಿಜಿಸ್ಟಾರ್‌ ಪ್ರಧಾನ ನಗರ ಸಿವಿಲ್‌ ನ್ಯಾಯಧೀಶರು, (10) ರಿಂದ(11ಎ) ಉಚ್ಚ ನ್ಯಾಯಲಯ 
ಉಚ್ಚ ನ್ಯಾಯಾಲಯ ಬೆಂಗಳೂರು 
ರಿಜಿಸ್ಟಾರ್‌, (1) ರಿ೦ದ(1111) ಉಚ್ಚ ನ್ಯಾಯಾಲಯ 
ಉಚ್ಚ ನ್ನಾಯಾಲಯ 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 87, ದಿನಾಂಕ 15.9.93ರ ಮೂಲಕ ಪ್ರತ್ಯಾಯೋಜಿಸಲಾಗಿದೆ. 
ಶಿರಸ್ತೇದಾರರು, ನಗದು ಗುಮಾಸ್ತರು, ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ | ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, ಪ್ರಧಾನ ನಗರ ಸಿವಿಲ್‌ (ii) ರಿಂದ (viii) ಉಚ್ಚ ನ್ಯಾಯಾಲಯ 
ಸಹಾಯಕರು, ಪ್ರತಿ ತಯಾರಕ- ಪರೀಕ್ಷಕ, ದರ್ಜೆ-1], ಕಿರಿಯ ಬೆಂಗಳೂರು ನ್ಯಾಯಾಧೀಶರು, 
ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಬೆಂಗಳೂರು 
ಪ್ರತಿ ತಯಾರಕ, ಬೇಲಿಫ್‌ಗಳು, ಪ್ರೋಸಸ್‌ ಸರ್ವರ್‌ಗಳು 
[ಲಘು ವ್ಯಾಜ್ಯಗಳ ನ್ಯಾಯಾಲಯ, ಬೆಂಗಳೂರು ನಗರ 
ಮುಖ್ಯ ಆಡಳಿತಾಧಿಕಾರಿಗಳು ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು, (11) ರಿಂದ(ivಎ) ಉಚ್ಚ ನ್ಯಾಯಾಲಯ 
ಲಘು ವ್ಯಾಜ್ಯಗಳ ನ್ಯಾಯಾಲಯ, 
ಬೆಂಗಳೂರು ನಗರ, 
ಉಚ್ಚ ನ್ಯಾಯಾಲಯ (೪) ರಿ೦ದ(1111) ಉಚ್ಚ ನ್ಯಾಯಾಲಯ 








ಶಿರಸ್ತೇದಾರರು, ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು, ಪ್ರತಿ ಮುಖ್ಯ ನ್ಯಾಯಾಧೀಶರು, ಲಘು ವ್ಯಾಜ್ಯಗಳ ಮುಖ್ಯ ನ್ಯಾಯಾಧೀಶರು, ಲಘು 


ತಯಾರಕ- ಪರೀಕ್ಷಕ, 1ನೇ ದರ್ಜೆ, ಕಿರಿಯ ಶೀಘ್ರಲಿಪಿಗಾರರು, ನ್ಯಾಯಾಲಯ ವ್ಯಾಜ್ಯಗಳ ನ್ಯಾಯಾಲಯ, 


ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಬೆ೦ಗಳೂರು ನಗರ ಬೆ೦ಗಳೂರು ನಗರ 


ಪ್ರತಿ ತಯಾರಕ, ಬೇಲಿಫ್‌ಗಳು, ಪ್ರೋಸಸ್‌ ಸರ್ವರ್‌ಗಳು 











(1) ರಿಂದ (viii 





ಉಚ್ಚ ನ್ಯಾಯಾಲಯ] 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 99, ದಿನಾ೦ಕ 16.10.2002, ಕೆಜಿಡಿ 24.10.2002ರ ಮೂಲಕ ಪ್ರತಿಯೋಜಿಸಲಾಗಿದೆ. 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೭೭ 





ಮೆಟ್ರೋಪಾಲಿಟನ್‌ ಮ್ಯಾಜಿಸ್ಟೇಟರ ನ್ಯಾಯಾಲಯ, ಬೆಂಗಳೂರು 





ಶಿರಸ್ನೇದಾರರು, ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು, 





ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, 


ಸಂಬಂಧಪಟ್ಟ ನ್ಯಾಯಾಲಯಗಳ 


(11) ರಿಂದ(ivಎ) 


ಪ್ರಧಾನ ನಗರ ಸಿವಿಲ್‌ 




















ಪ್ರತಿ ತಯಾರಕ- ಪರೀಕ್ಷಕ ದರ್ಜೆ-11, ಕಿರಿಯ ಶೀಘ್ರಲಿಪಿಗಾರರು, ಬೆಂಗಳೂರು ಪೀಠಾಸೀನ ನ್ಯಾಯಾಧೀಶರು ನ್ಯಾಯಾಧೀಶರು, 
ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರ, ಬೆಂಗಳೂರು 
ಪ್ರತಿ ತಯಾರಕರು 
ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, | (೪) ರಿ೦ದ(1111) ಉಚ್ಚ ನ್ಯಾಯಾಲಯ 
ಬೆಂಗಳೂರು 
[ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ 
ತೀರ್ಪು ಬರಹಗಾರರು ರಿಜಿಸ್ಟಾರ್‌ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು (10) dಿಂದ(iva) ಉಚ್ಚ ನ್ಯಾಯಾಲಯ 
ಉಚ್ಚ ನ್ಯಾಯಲಯ ರಿಜಿಸ್ಟಾರ್‌, (೪) ರಿ೦ದ(1111) ಉಚ್ಚ ನ್ಯಾಯಾಲಯ 
ಉಚ್ಚ ನ್ಯಾಯಲಯ 
ಶಿರಸ್ತೇದಾರರು, ಶೀಘ್ರಲಿಪಿಗಾರರು, ನಗದು ಗುಮಾಸ್ತರು ಪ್ರಥಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು | (1) ರಿಂದ(1) ಉಚ್ಚ ನ್ಯಾಯಾಲಯ 


ದರ್ಜೆ ಸಹಾಯಕರು, ಪ್ರತಿ ತಯಾರಕ-ಪರೀಕ್ಷಕರು - ದರ್ಜೆ 11, 
ಕಿರಿಯ ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ 
ಸಹಾಯಕರು, ಬೆರಳಚ್ಚುಗಾರ- ಪ್ರತಿ ತಯಾರಕರು, ಬೇಲೀಫ್‌ರು, 


ಪ್ರೋಸಸ್‌ ಸರ್ವರ್‌ಗಳು 




















1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 87, ದಿನಾಂಕ 15.09.93ರ ಮೂಲಕ ಪ್ರತಿಯೋಜಿಸಲಾಗಿದೆ. 





ಇತರೆ ನ್ಯಾಯಾಲಯಗಳು 








ಶಿರಸ್ತೇದಾರರು, ಶೀಘ್ರಲಿಪಿಗಾರರು, ನಗದು ಗುಮಾಸ್ತರು, ಪ್ರಥಮ ದರ್ಜೆ 
ಸಹಾಯಕರು, ಪ್ರತಿ ತಯಾರಕ- ಪರೀಕ್ಷಕರು 1ನೇ ದರ್ಜೆ, ಕಿರಿಯ 
ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರ- ಪ್ರತಿ ತಯಾರಕರು, ಬೇಲೀಫ್‌ರು, ಪ್ರೋಸಸ್‌ 
ಸರ್ವರ್‌ಗಳು 


ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು 








ಸಂಬಂಧಪಟ್ಟ ನ್ಯಾಯಾಲಯಗಳ 
ಪೀಠಾಸೀನ ನ್ಯಾಯಾಧೀಶರು 


ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು 





(11) ರಿಂದ(ivಎ) 


(೪) ರಿ೦ದ(1111) 





ಜಿಲ್ಲಾ ಮತ್ತು ಸೆಷನ್ಸ್‌ 


ಣು 


ನ್ಯಾಯಾಧೀಶರು 


ಉಚ್ಚ ನ್ಯಾಯಲಯ] 







































































೧೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

ಕರ್ನಾಟಕ ಅಪೀಲು ನ್ಯಾಯಾಧಿಕರಣ 
ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು ಮತ್ತು 1ನೇ ದರ್ಜೆಯ | ಅಧ್ಯಕ್ಷರು ಕಾರ್ಯದರ್ಶಿ (i) ರಿಂದ(ivಎ) ಅಧ್ಯಕ್ಷರು 
ಶೀಘಲಿಪಿಗಾರರು, 

ಅಧ್ಯಕ್ಷರು (1) ರಿ೦ದ(1111) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬೆರಳಚ್ಚುಗಾರರು ಕಾರ್ಯದರ್ಶಿ ಕಾರ್ಯದರ್ಶಿ (11) ರಿಂದ (iil) ಅಧ್ಯಕ್ಷರು 
ಸರಕಾರಿ ಕಾನೂನು ಮಹಾವಿದ್ಯಾಲಯ, ಬೆಂಗಳೂರು 
ಮುಖ್ಯ ಗುಮಾಸ್ತ, ಅಕೌಂಟೆಂಟ್‌, ಪ್ರಥಮ ಮತ್ತು ದ್ವಿತೀಯ ದರ್ಜೆ ಪ್ರಾಂಶುಪಾಲರು, ಸರ್ಕಾರಿ ಕಾನೂನು ಪ್ರಾಂಶುಪಾಲರು, ಸರ್ಕಾರಿ ಕಾನೂನು (11) ರಿಂದ (111) ಸರ್ಕಾರ 
ಸಹಾಯಕರು ಮಹಾವಿದ್ಯಾಲಯ, ಮಹಾವಿದ್ಯಾಲಯ, ಬೆಂಗಳೂರು 
ಬೆ೦ಗಳೂರು 

ರಾಷ್ಟೀಯ ಕೆಡೆಟ್‌ ದಳ ಇಲಾಖೆ 

(ರಾಷ್ಟೀಯ ಕೆಡೆಟ್‌ ದಳ ಘಟಕ) 
ಲೆಕ್ಕ ಅಧೀಕ್ಷಕರು, ಮ್ಯಾನೇಜರ್‌, ಪ್ರಥಮ ದರ್ಜೆ ಸಹಾಯಕರು, ಸರ್ಕಾರ ಆಡಳಿತಾಧಿಕಾರಿ (11) ರಿಂದ(ivಎ) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ಸರ್ಕಾರ (1) ರಿಂದ(111) ರಾಜ್ಯಪಾಲರು 
ಏರೋ ಮಾಡಲಿಂಗ್‌ ಶಿಕ್ಷಕರು, ಷಿಪ್‌ ಮಾಡಲಿಂಗ್‌ ಶಿಕ್ಷಕರು 
ಹಿರಿಯ ವಾಹನ ಚಾಲಕ, ವಾಹನ ಚಾಲಕ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ (11) ರಿಂದ (1111) ಸರ್ಕಾರ 

















ಎನ್‌.ಸಿ.ಸಿ. ಇಲಾಖೆಯನ್ನು, ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 34 ಎಸ್‌ಡಿಇ 85, ದಿನಾಂಕ 12ನೇ ಫೆಬ್ರವರಿ 1986ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. 





ಕರ್ನಾಟಕ ರಾಜ್ಯ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ ಹಾಗೂ ಜಿಲ್ಲಾ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ 
1. ಕರ್ನಾಟಕ ರಾಜ್ಯ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಳಿ ಕಚೇರಿ : 














ಮ್ಯಾನೇಜರ್‌ ಕಾರ್ಯದರ್ಶಿ ಕಾರ್ಯದರ್ಶಿ (11) ರಿಂದ (1111) ಸರ್ಕಾರದ ಕಾರ್ಯದರ್ಶಿ 
ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ ಗೃಹ ಇಲಾಖೆ 

ಅಕೌಂಟೆಂಟ್‌, ಕಾರ್ಯದರ್ಶಿ ಕಾರ್ಯದರ್ಶಿ (11) ರಿಂದ (1111) ಸರ್ಕಾರದ ಕಾರ್ಯದರ್ಶಿ 
ಕೆ.ಎಸ್‌.ಎಸ್‌. ಎಸ್‌.ಎ ಮಂಡಲಿ ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ ಗೃಹ ಇಲಾಖೆ 

ಸಹಾಯಕ (ಪ್ರಥಮದರ್ಜೆ ಗುಮಾಸ್ತ) ಕಾರ್ಯದರ್ಶಿ ಕಾರ್ಯದರ್ಶಿ (11) ರಿಂದ (1111) ಸರ್ಕಾರದ ಕಾರ್ಯದರ್ಶಿ 





ಕೆ.ಎಸ್‌.ಎಸ್‌. ಎಸ್‌.ಎ ಮಂಡಲಿ 





ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ 








ಗೃಹ ಇಲಾಖೆ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೭೯ 








ಕಿರಿಯ ಸಹಾಯಕ (ದ್ವಿತೀಯ ದರ್ಜೆ ಗುಮಾಸ್ತ) 


ಕಾರ್ಯದರ್ಶಿ 


ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ 


ಕಾರ್ಯದರ್ಶಿ 


ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ 


(1) ರಿಂದ (viii 


ಸರ್ಕಾರದ ಕಾರ್ಯದರ್ಶಿ 
ಗೃಹ ಇಲಾಖೆ 





























ಬೆರಳಚ್ಚುಗಾರರು ಕಾರ್ಯದರ್ಶಿ, ಕೆ.ಎಸ್‌.ಎಸ್‌.ಎಸ್‌.ಎ ಕಾರ್ಯದರ್ಶಿ, (11) ರಿಂದ (1111) ಸರ್ಕಾರದ ಕಾರ್ಯದರ್ಶಿ 
ಮಂಡಲಿ ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ ಗೃಹ ಇಲಾಖೆ 
ಜಿಲ್ಲಾ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ ಕಚೇರಿಗಳು 
ದ್ವಿತೀಯ ದರ್ಜೆ ಸಹಾಯಕರು ಜಿಲ್ಲಾಧಿಕಾರಿ ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿ, ಜಿಲ್ಲಾ ಸೈನಿಕರ, ನಾವಿಕರ (11) doದ(iva) ಜಿಲ್ಲಾಧಿಕಾರಿ ಮತ್ತು 
ಜಿಲ್ಲಾ ಸೈನಿಕರ, ನಾವಿಕರ ಮತ್ತು ಮತ್ತು ವೈಮಾನಿಕರ ಮಂಡಲಿ ಡಿ.ಎಸ್‌.ಎಸ್‌.ಎ ಮಂಡಲಿಯ 
ವೈಮಾನಿಕರ ಮಂಡಲಿ ಅಧ್ಯಕ್ಷರು 
ಜಿಲ್ಲಾಧಿಕಾರಿ ಮತ್ತು ಅಧ್ಯಕ್ಷರು, (೪) ರಿ೦ದ(1111) ಸರ್ಕಾರದ ಕಾರ್ಯದರ್ಶಿ, 
ಡಿ.ಎಸ್‌.ಎಸ್‌.ಎ. ಮಂಡಲಿ ಗೃಹ ಇಲಾಖೆ 
ಕಲ್ಯಾಣ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮತ್ತು ಅಧ್ಯಕ್ಷರು ಕಾರ್ಯದರ್ಶಿ, ಜಿಲ್ಲಾ ನಾವಿಕರ, ಸೈನಿಕರ (11) doದ(iva) ಜಿಲ್ಲಾಧಿಕಾರಿ ಮತ್ತು 





ಜಿಲ್ಲಾ ಸೈನಿಕರ, ನಾವಿಕರ ಹಾಗೂ 
ವೈಮಾನಿಕರ ಮಂಡಲಿ 


ಮತ್ತು ವೈಮಾನಿಕ ಮಂಡಲಿ 


ಡಿ.ಎಸ್‌.ಎಸ್‌.ಎ ಮಂಡಲಿಯ 
ಅಧ್ಯಕರು 
“`ಎ 








ಜಿಲ್ಲಾಧಿಕಾರಿ ಮತ್ತು ಅಧ್ಯಕ್ಷರು 





(೪) ರಿ೦ದ(1111) 





ಸರ್ಕಾರದ ಕಾರ್ಯದರ್ಶಿ, 








ಜಿಲ್ಲಾ ನಾವಿಕರ, ಸೈನಿಕರ ಮತ್ತು ಗೃಹ ಇಲಾಖೆ 
ವೈಮಾನಿಕರ ಮಂಡಲಿ 
ನಗರ ಯೋಜನಾ ಇಲಾಖೆ 
1 ಕಿರಿಯ ನಗರ ಯೋಜಕರು ನಗರ ಯೋಜನೆ ನಿರ್ದೇಶಕರು ನಗರ ಯೋಜನಾ (11) ರಿಂದ(/ಎ) ನಗರ ಯೋಜನಾ 
ಉಪ ನಿರ್ದೇಶಕರು / ನಿರ್ದೇಶಕರು 





2 ನಗರ ಯೋಜನೆ ಮೇಲ್ವಿಚಾರಕರು 





3 ಹೆಡ್‌ ಡ್ರಾಫ್ಟ್ಸ್‌ಮನ್‌ 








4 ತನಿಖೆಗಾರ 








ನಗರ ಯೋಜನಾ ಅಧಿಕಾರಿಗಳು/ 
ನಗರ ಯೋಜನಾ ಸಹಾಯಕ 
ನಿರ್ದೇಶಕರು (ಸಂಬಂಧಪಟ್ಟ) 
































೧೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
5 ಡ್ರಾಫ್ಟ್ಸ್‌ಮನ್‌ 
6 ಪ್ರಥಮ ದರ್ಜೆ ಸಹಾಯಕರು ನಗರ ಯೋಜನಾ ನಿರ್ದೇಶಕರು (೪) ರಿ೦ದ(1111) ಸರ್ಕಾರ 





7 ದಿತೀಯ ದರ್ಜೆ ಸಹಾಯಕರು 





8 ಶೀಘಲಿಪಿಗಾರರು 





9 ಬೆರಳಚ್ಚುಗಾರರು 





10 | ಟ್ರೇಸರುಗಳು 








11 ನೀಲ ನಕ್ಷೆ ಮುದಕ 

















ಕೇಂದ್ರ ಕಚೇರಿ, ಬೆಂಗಳೂರು : 


* ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 





ದ್ವಿತೀಯ ದರ್ಜೆ ಸಹಾಯಕರ/ ಬೋಧಕರ ದರ್ಜೆಯ 
'ಸಿ' ಸಮೂಹದ ಎಲ್ಲ ಹುದ್ದೆಗಳು 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಸಹಾಯಕ ನಿರ್ದೇಶಕರು 
(ಆಡಳಿತ) 

ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


(11) ರಿಂದ(ivಎ) 


(೪) ರಿ೦ದ(1111) 


ಜಂಟಿ ನಿರ್ದೇಶಕರು 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ ಶಾಲೆಗಳ 
ಮುಖ, ಪರಿವೀಕ್ಷಕರು 





ಪ್ರಥಮ ದರ್ಜೆ ಸಹಾಯಕರು ಮತ್ತು ಅದಕ್ಕೂ ಮೇಲಿನ 
ದರ್ಜೆಯ ಎಲ್ಲ ಸಿ ಸಮೂಹದ ಹುದ್ದೆಗಳು 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ ಮುಖ್ಯ ಪರಿವೀಕ್ಷಕರು 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ ಶಾಲೆಗಳ 
ಮುಖ, ಪರಿವೀಕ್ಷಕರು 


(11) ರಿಂದ(ivಎ) 


(೪) ರಿ೦ಂದ(1111) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ ಶಾಲೆಗಳ 
ಮುಖ್ಯ ಪರಿವೀಕ್ಷಕರು 


ಸರ್ಕಾರ 





ವಾಹನ ಚಾಲಕರು 





ಸಹಾಯಕ ನಿರ್ದೇಶಕರು 
(ಆಡಳಿತ) 





ಸಹಾಯಕ ನಿರ್ದೇಶಕರು 
(ಆಡಳಿತ) 





(1) ರಿಂದ (viii 





ಜಂಟಿ ನಿರ್ದೇಶಕರು 
(ಆಡಳಿತ) 








" ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 30 ಎಸ್‌ಡಿ 88 ದಿನಾಂಕ 10.02.1989ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೮೧ 





ಜಿಲ್ತಾ ಕಚೇರಿಗಳು: 





ದ್ವಿತೀಯ ದರ್ಜೆ ಸಹಾಯಕರ, ಶಿಕ್ಷಕರ/ ಬೋಧಕರ 
ದರ್ಜೆಯ ಎಲ್ಲ "ಸಿ' ಸಮೂಹದ ಹುದ್ದೆಗಳು 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕಚೇರಿ 

ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


(11) ರಿಂದ(ivಎ) 


(೪) ರಿ೦ದ(1111) 


ಜಂಟಿ ನಿರ್ದೇಶಕರು 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ ಮುಖ್ತ ಪರಿವೀಕ್ಷಕರು 





ಪ್ರಥಮ ದರ್ಜೆ ಸಹಾಯಕರ ಮತ್ತು ಅದಕ್ಕೂ ಮೇಲಿನ 
ದರ್ಜೆಯ ಎಲ್ಲ ಸಿ ಸಮೂಹದ ಹುದ್ದೆಗಳು 


ಪರಿವೀಕ್ಷಕರು 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿರ್ದೇಶಕರು 
ಮತ್ತು ಪ್ರಮಾಣಿತ ಶಾಲೆಗಳ ಮುಖ್ಯ 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ ಮುಖ್ತ ಪರಿವೀಕ್ಷಕರು 


(11) ರಿಂದ(ivಎ) 


(೪) ರಿ೦ದ(1111) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ ಮುಖ್ಯ ಪರಿವೀಕ್ಷಕರು 


ಸರ್ಕಾರ 





ವಾಹನ ಚಾಲಕರು 


ಸಹಾಯಕ ನಿರ್ದೆಶಕರು, 
ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳು 





ಸಹಾಯಕ ನಿರ್ದೇಶಕರು 
ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳು 





(1) ರಿಂದ(೪11) 





ಜಂಟಿ ನಿರ್ದೇಶಕರು 
(ಆಡಳಿತ) 








ಕ್ಷೇತ್ರ ಕಚೇರಿಗಳು : 





ದ್ವಿತೀಯ ದರ್ಜೆ ಸಹಾಯಕರ/ ಶಿಕ್ಷಕರ/ ಬೋಧಕರ 
ದರ್ಜೆಯ ಎಲ್ಲ ಸಿ ಸಮೂಹದ ಹುದ್ದೆಗಳು 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಸಂಸ್ಥೆಯ / ಕಚೇರಿಗಳ ಮುಖ್ಯಸ್ಥರು 
(ಗೆಜೆಟೆಡ್‌) 


ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕಚೇರಿಗಳು 


(11) ರಿಂದ(ivಎ) 


(11) ರಿಂದ(ivಎ) 


ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕಚೇರಿಗಳು 


ಜಂಟಿ ನಿರ್ದೇಶಕರು 














ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 





(೪) ರಿ೦ಂದ(1111) 





ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ 

ಮುಖ್ಯ ಪರಿವೀಕ್ಷಕರು 








೧೨೮೨ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 








ಪ್ರಥಮ ದರ್ಜೆ ಸಹಾಯಕರು ಮತ್ತು ಅದಕ್ಕೂ 
ಮೇಲಿನ ದರ್ಜೆಯ ಎಲ್ಲ ಸಿ ಸಮೂಹದ ಹುದ್ದೆಗಳು 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿರ್ದೇಶಕರು 
ಮತ್ತು ಪ್ರಮಾಣಿತ ಶಾಲೆಗಳ ಮುಖ್ಯ 
ಪರಿವೀಕ್ಷಕರು 


ಜಂಟಿ ನಿರ್ದೇಶಕರು 
(ಕೇಂದ್ರ ಕಾರ್ಯಸ್ಥಾನ) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ ಶಾಲೆಗಳ 
ಮುಖ, ಪರಿವೀಕ್ಷಕರು 


(11) ರಿಂದ(ivಎ) 


(೪) ರಿ೦ದ(1111) 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ನಿರ್ದೇಶಕರು ಮತ್ತು ಪ್ರಮಾಣಿತ 
ಶಾಲೆಗಳ 

ಮುಖ್ಯ ಪರಿವೀಕ್ಷಕರು 


ಸರ್ಕಾರ 





ವಾಹನ ಚಾಲಕರು 








ಸಹಾಯಕ ನಿರ್ದೇಶಕರು, 


ಸಂಬಂಧಪಟ್ಟ ಜಿಲ್ಲಾ ಕಚೇರಿ 





ಸಹಾಯಕ ನಿರ್ದೇಶಕರು, ಸಂಬಂಧಪಟ್ಟ 
ಜಿಲ್ಲಾ ಕಚೇರಿಗಳು 





(1) ರಿಂದ(111) 





ಜಂಟಿ ನಿರ್ದೇಶಕರು 
(ಆಡಳಿತ) 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 17 ಎಸ್‌ಡಿಇ 2007, 


[ಸರಕು ಖರೀದಿ ಇಲಾಖೆ XXX] 
ದಿನಾಂಕ 26.12.2007ರ ಮೂಲಕ 16.01.2004 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 





ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು) 

















ಅಧೀಕ್ಷಕರು ಮಹಾ ನಿರ್ದೇಶಕರು ಜಂಟಿ ನಿರ್ದೇಶಕರು (11) ರಿಂದ (1೪ಎ) ಮಹಾ ನಿರ್ದೇಶಕರು 
ಮಹಾ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಕಾರ್ಯಕ್ರಮ ಸಹಾಯಕ, ಹಿರಿಯ ಗ್ರಂಥಪಾಲಕ, ಪ್ರಥಮ ದರ್ಜೆ ಸಹಾಯಕರು, | ಮಹಾ ನಿರ್ದೇಶಕರು ಜಂಟಿ ನಿರ್ದೇಶಕರು (11) ರಿಂದ (1೪ಎ) ಮಹಾ ನಿರ್ದೇಶಕರು 
ಶೀಘ್ರಲಿಪಿಗಾರರು, ಹಿರಿಯ ಬೆರಳಚ್ಚುಗಾರರು, ಹಿರಿಯ ವಾಹನ ಚಾಲಕರು, ದ್ವಿತೀಯ 
ದರ್ಜೆ ಸಹಾಯಕರು, ಟೆಲಿಫೋನ್‌ ಆಪರೇಟರ್‌, ಬೆರಳಚ್ಚುಗಾರ, ವಾಹನ ಚಾಲಕ ಮಹಾ ನಿರ್ದೇಶಕರು (೪) ರಿಂದ (viii ಸರ್ಕಾರ 
ಗ್ರಂಥಪಾಲಕ, ಬೋಧಕರು, ದೈಹಿಕ ತರಬೇತಿ ಶಿಕ್ಷಕರು, ಲೆಕ್ಕಪತ್ರ ಗುಮಾಸ್ತ, | ಮಾತೃ ಇಲಾಖೆಯ ನೇಮಕ ಜಂಟಿ ನಿರ್ದೇಶಕರು (i) ರಿಂದ (ಎ) ಮಹಾ ನಿರ್ದೇಶಕರು 
ತೋಟಗಾರಿಕೆ ಸಹಾಯಕ ಪ್ರಾಧಿಕಾರಿ 
ಮಾತೃ ಇಲಾಖೆಯ ನೇಮಕ (1) ರಿಂದ (iil) ಮಾತೃ ಇಲಾಖೆಯಲ್ಲಿನ 








ಪ್ರಾಧಿಕಾರಿ 





ಸಂಬಂಧಪಟ್ಟ ಅಪೀಲು 


ಪ್ರಾಧಿಕಾರಿ]' 











1. ಅಧಿಸೂಚನೆ ಸಂಖೆ. ಡಿಪಿಎಆರ್‌ 6 ಎಸ್‌ಡಿಇ 2005, ದಿನಾಂಕ 25.11.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಶ್ರಿ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೮೩ 





“ತೂಕ ಮತ್ತು ಅಳತೆಗಳ ಇಲಾಖೆ 












































ತೂಕ ಮತ್ತು ಅಳತೆಗಳ ನಿಯಂತ್ರಕರ ಕಚೇರಿ : 
ಎ) ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಲಿಪಿಗಾರರು ತೂಕ ಮತ್ತು ಅಳತೆಗಳ ಜಂಟಿ | ತೂಕ ಮತ್ತು ಅಳತೆಗಳ ಹಿರಿಯ (॥)ರಿ೦ದ (iv ಎ) ತೂಕ ಮತ್ತು ಅಳತೆಗಳ ಜಂಟಿ 
ನಿಯಂತ್ರಕರು ಸಹಾಯಕ ನಿಯಂತ್ರಕರು (ಆಡಳಿತ) ನಿಯಂತ್ರಕರು 
ಬಿ) ದ್ವಿತೀಯ ದರ್ಜೆ ಸಹಾಯಕರು ಮತ್ತು 1ನೇ ದರ್ಜೆ ತೂಕ ಮತ್ತು ಅಳತೆಗಳ (ರಿ೦ದ (viii) ತೂಕ ಮತ್ತು ಅಳತೆಗಳ 
ಬೆರಳಚ್ಚುಗಾರರು ಜ೦ಟಿ ನಿಯಂತ್ರಕರು ನಿಯಂತ್ರಕರು 
ಸಿ) ಕೇಂದ್ರ ಪ್ರಯೋಗ ಶಾಲೆಗೆ ಸೇರಿದ ಅಳತೆ ಮತ್ತು ತೂಕಗಳ 
ಹಿರಿಯ ಪರಿವೀಕ್ಷಕರು 
ತೂಕ ಮತ್ತು ಅಳತೆಗಳ ಉಪನಿಯಂತ್ರಕರ ವಿಭಾಗೀಯ ಕಚೇರಿಗಳು : 

ಎ) ದ್ವಿತೀಯ ದರ್ಜೆ ಸಹಾಯಕರು ಮತ್ತು 11ನೇ | ತೂಕ ಮತ್ತು ಅಳತೆಗಳ ತೂಕ ಮತ್ತು ಅಳತೆಗಳ ಉಪನಿಯಂತ್ರಕರು (1)ರಿ೦ದ (viii) ತೂಕ ಮತ್ತು ಅಳತೆಗಳ ಜಂಟಿ 
ದರ್ಜೆಯ ಬೆರಳಚ್ಚುಗಾರರು ಉಪ ನಿಯಂತ್ರಕರು ನಿಯಂತ್ರಕರು 

ತೂಕ ಮತ್ತು ಅಳತೆಗಳ (iರಂದ (iV ಎ) ತೂಕ ಮತ್ತು ಅಳತೆಗಳ ಜಂಟಿ 

ಉಪ ನಿಯಂತ್ರಕರು ನಿಯಂತ್ರಕರು 
ಬಿ) ಪ್ರಥಮ ದರ್ಜೆ ಸಹಾಯಕರು ಮತ್ತು ತೂಕ ಮತ್ತು ಅಳತೆಗಳ ಜಂಟಿ | ತೂಕ ಮತ್ತು ಅಳತೆಗಳ ಜಂಟಿ ನಿಯಂತ್ರಕರು (Wooದ (viii) ತೂಕ ಮತ್ತು ಅಳತೆಗಳ 
ಶೀಘ್ರಲಿಪಿಗಾರರು ನಿಯಂತ್ರಕರು ನಿಯಂತ್ರಕರು 

ತೂಕ ಮತ್ತು ಅಳತೆಗಳ ಸಹಾಯಕ ನಿಯಂತ್ರಕರ ಕಚೇರಿ : 

ಎ) ದ್ವಿತೀಯ ದರ್ಜೆ ಸಹಾಯಕರು ಮತ್ತು 11ನೇ | ತೂಕ ಮತ್ತು ಅಳತೆಗಳ ತೂಕ ಮತ್ತು ಅಳತೆಗಳ ಸಹಾಯಕ ನಿಯಂತ್ರಕರು | (ರಿಂದ (1/ಎ) ತೂಕ ಮತ್ತು ಅಳತೆಗಳ ಉಪ 


ದರ್ಜೆಯ ಬೆರಳಚ್ಚುಗಾರರು 





ಉಪ ನಿಯಂತ್ರಕರು 


ಅಥವಾ ಸಂದರ್ಭಾನುಸಾರ ತೂಕ ಮತ್ತು 
ಅಳತೆಗಳ ಹಿರಿಯ ಸಹಾಯಕ ನಿಯಂತ್ರಕರು 











ನಿಯಂತ್ರಕರು 













































































೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ತೂಕ ಮತ್ತು ಅಳತೆಗಳ (ರಿ೦ದ (viii ತೂಕ ಮತ್ತು ಅಳತೆಗಳ ಜಂಟಿ 
ಉಪ ನಿಯಂತ್ರಕರು ನಿಯಂತ್ರಕರು 
ಬಿ) ತೂಕ ಮತ್ತು ಅಳತೆಗಳ ಹಿರಿಯ ಪರಿವೀಕ್ಷಕರು ತೂಕ ಮತ್ತು ಅಳತೆಗಳ ತೂಕ ಮತ್ತು ಅಳತೆಗಳ (1ರಿಂದ (iV ಎ) ತೂಕ ಮತ್ತು ಅಳತೆಗಳ ಜಂಟಿ 
ಮತ್ತು ತೂಕ ಮತ್ತು ಅಳತೆಗಳ ಪರಿವೀಕ್ಷಕ. ಜಂಟಿ ನಿಯಂತ್ರಕರು ಉಪ ನಿಯಂತ್ರಕರು ನಿಯಂತ್ರಕರು 
ಮಗಳು ತೂಕ ಮತ್ತು ಅಳತೆಗಳ (Woo (vii) ತೂಕ ಮತ್ತು... ಅಳತೆಗಳ 
ಜ೦ಟಿ ನಿಯಂತ್ರಕರು ನಿಯಂತ್ರಕರು 
" ಅಗ್ನಿಶಾಮಕ ದಳ ಇಲಾಖೆ 
ಮ್ಯಾನೇಜರ್‌ ನಿರ್ದೇಶಕರು ಉಪ ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿಂದ (iv ಎ) ನಿರ್ದೇಶಕರು, 
ಅಗ್ವಿಶಾಮಕ ದಳ 
ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿ೦ದ (vill) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ನಿರ್ದೇಶಕರು ಉಪ ನಿರ್ದೇಶಕರು, ಅಗ್ನಿಶಾಮಕ ದಳ (ರಿಂದ (iv ಎ) ನಿರ್ದೇಶಕರು, 
(ಅಕೌಂಟೆಂಟರುಗಳು, ದಾಸ್ತಾನು ಪಾಲಕರು, ಅಗ್ನಿ ಶಾಮಕ ದಳ 
ಸಿಬ್ಬಂದಿ ಗುಮಾಸ್ತರು, ಸಾಮಾನ್ಯ ಶಾಖೆ ಗುಮಾಸ್ತ ನಿರ್ದೇಶಕರು, ಅಗ್ನಿಶಾಮಕ ದಳ (Wರಿಂದ (111) ಸರ್ಕಾರ 
ಮುಂತಾದವರು) 
ದ್ವಿತೀಯ ದರ್ಜೆ ಸಹಾಯಕರು ಉಪ ನಿರ್ದೇಶಕರು ಉಪ ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿಂದ (iv ಎ) ನಿರ್ದೇಶಕರು, ಅಗ್ನಿಶಾಮಕ ದಳ 
ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿ೦ದ (vill) ಸರ್ಕಾರ 
ಕಿರಿಯ ಶೀಘ್ರಲಿಪಿಗಾರ (ಇಂಗ್ಲಿಷ್‌) ಉಪ ನಿರ್ದೇಶಕರು ಉಪ ನಿರ್ದೇಶಕರು (ರಿಂದ (iv ಎ) ನಿರ್ದೇಶಕರು, ಅಗ್ನಿ ಶಾಮಕ ದಳ 
ನಿರ್ದೇಶಕರು, ಅಗ್ನಿಶಾಮಕ ದಳ (ರಿ೦ದ (vill) ಸರ್ಕಾರ 
ದ್ವಿತೀಯ ದರ್ಜೆ ಗುಮಾಸ್ತ- ಹಾಗೂ- | ಉಪ ನಿರ್ದೇಶಕರು ಉಪ ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿಂದ (iv ಎ) ನಿರ್ದೇಶಕರು, ಅಗ್ನಿ ಶಾಮಕ ದಳ 
ಬೆರಳಚ್ಚುಗಾರ ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿ೦ದ (viii) ಸರ್ಕಾರ 
ಬೆರಳಚ್ಚುಗಾರರು ಉಪ ನಿರ್ದೇಶಕರು ಉಪ ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿಂದ (iv ಎ) ನಿರ್ದೇಶಕರು, ಅಗ್ನಿ ಶಾಮಕ ದಳ 
ನಿರ್ದೇಶಕರು, ಅಗ್ನಿ ಶಾಮಕ ದಳ (ರಿ೦ದ (vill) ಸರ್ಕಾರ 




















* ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಜಿಎಡಿ 8 ಎಸ್‌.ಎಸ್‌.ಆರ್‌. 74, ದಿನಾಂಕ 24ನೇ ಮೇ 1974ನ್ನು ನೋಡಿ. 











ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೮೫ 





ಪಠ್ಯ ಪುಸ್ತಕಗಳ ನಿರ್ದೇಶಕರ ಮತ್ತು ಸಾ 


ದು 


ಪಠ್ಯ ಪುಸ್ತಕಗಳ ಇಲಾಖೆ 


ಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಉಪನಿರ್ದೇಶಕರ ಕಚೇರಿ, ಬೆಂಗಳೂರು 








1ನೇ ಮತ್ತು 11ನೇ ದರ್ಜೆಯ ಮ್ಯಾನೇಜರ್‌, ಲೆಕ್ಕಪತ್ರಗಳ ಮತ್ತು ಪಠ್ಯ ಪುಸ್ತಕಗಳ ಪಠ್ಯ ಪುಸ್ತಕಗಳ ಉಪ ನಿರ್ದೇಶಕರು (ರಾಜ್ಯ ಶೈಕ್ಷಣಿಕ (i) ರಿಂದ (!/ಎ) ಪಠ್ಯ ಪ ಪುಸ್ತಕಗಳ ನಿರ್ದೇಶಕರು 
ಲೆಕ್ಕ ಪರಿಶೋಧನೆ ಅಧೀಕ್ಷಕರು, ಆಯ್ಕೆ ಶ್ರೇಣಿ ಶೀಘಲಿಪಿಗಾರರು, | ನಿರ್ದೇಶಕರು ಸಂಶೋಧನಾ ವಿಭಾಗ) ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿ 

ಅಕ್ಕಾಡೆಮಿಕ್‌ ಸಹಾಯಕ, ಕಲಾವಿದ/ ಅಧೀಕ್ಷಕರು/ ಗ್ರಂಥಪಾಲಕ/ ಅಭಿವೃದ್ಧಿ ಉಪ ನಿರ್ದೇಶಕರು 

ತ ಸು ನ ಲೆಕ್ಕ ಪಠ್ನ ಪುಸಕಗಳ ನಿರ್ದೇಶಕರು (1) ರಿಂದ (iil) ಸರ್ಕಾರ 

ಪರಿಶೋಧನೆ ಗುಮಾಸ್ತರು, 1ನೇ ದರ್ಜೆಯ ಶೀಘ್ರಲಿಪಿಗಾರರು ಶ್ರ 

ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಶೀಘಲಿಪಿಕಾರರು 


ಮತ್ತು ಬೆರಳಚ್ಚುಕಾರರು 

















ಪಠ್ಯ ಪುಸ್ತಕ ಮುಖ್ಯ ವಿತರಣಾ ಕೇಂದ್ರ, ಮೈಸೂರು ಇದೂ ಸೇರಿ ಪಠ್ಯ ಪುಸ್ತಕಗಳ (ಮುದ್ರಣ) ಜಂಟಿ ನಿರ್ದೇಶಕರ ಕಚೇರಿ, ಸರ್ಕಾರಿ ಪಠ್ಯ 


ಪುಸ್ತಕ ಮುದ್ರಣಾಲಯ, ಮೈಸೂರು: 





ಮ್ಯಾನೇಜರ್‌, ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನಾ ಅಧೀಕ್ಷಕರು, ಚೀಫ್‌ 
ಅಕೌಂಟೆಂಟ್‌, ಸೀನಿಯರ್‌ ಕಾಸ್ಟ್‌ ಅಕೌಂಟೆಂಟ್‌, ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ 
ಗುಮಾಸ್ತರು, 1ನೇ ದರ್ಜೆಯ ಸಹಾಯಕರು, ಶೀಘ್ರಲಿಪಿಗಾರರು- ದರ್ಜೆ 1 ಮೇಲ್ವಿಚಾರಕರು, 
ಹಿರಿಯ ಘೋರ್‌ಮೆನ್‌/ ಘೋರ್‌ಮೆನ್‌, 1ನೇ ದರ್ಜೆಯ ಔದ್ಯಮಿಕ ಗುಮಾಸ್ತರು/ ವರ್ಕ್ಸ್‌ 
ಕ್ಪರ್ಕ್‌ಗಳು / 1ನೇ ದರ್ಜೆಯ ರವಾನೆಗಾರ/ 1ನೇ ದರ್ಜೆಯ ಎಣಿಕೆದಾರ/ ಉಪ ಮುಖ್ಯ 


ಪರೀಕ್ಷಕ / 


ಕಾಸ್‌ 
ಬ 





ಶ್ರ 


ಪಠ್ಯ ಪುಸ್ತಕಗಳ ಪಠ್ಯ ಪುಸ್ತಕಗಳ (ii) ರಿಂದ (ivಎ) ಪಠ್ಯ ಪುಸ್ತಕಗಳ 
ನಿರ್ದೇಶಕರು ಜಂಟಿ ನಿರ್ದೇಶಕರು ನಿರ್ದೇಶಕರು 
ಪಠ್ಯ ಪುಸ್ತಕಗಳ ನಿರ್ದೇಶಕರು (1) ರಿಂದ (iil) ಸರ್ಕಾರ 








ಪದವೀಧರ ಕರಡಚ್ಚು ಪರಿಶೀಲಕ (ಹಿರಿಯ ಕರಡಚ್ಚು ಪರಿಶೀಲಕ) ಹಿರಿಯ ಸಂಸ್ಕೃತ ಕರಡಚ್ಚು 
ಪರಿಶೀಲಕ/ ಎಲೆಕ್ಟ್ರೀಷಿಯನ್‌ (ಆಯ್ಕೆ ಶ್ರೇಣಿ)/ ಎಲೆಕ್ಟ್ರೀಷಿಯನ್‌/ ಹಿರಿಯ ಮೆಕ್ಕಾನಿಕ್‌/ 
ಪ್ರೋಸೆಸ್‌ ಕ್ಯಾಮರಾ ಆಪರೇಟರ್‌/ ಎಚರ್‌/ 
ಆರ್ಟಿಸ್ಟ್‌/ ಸಹಾಯಕ ಆರ್ಟಿಸ್ಟ್‌! ಕೆತ್ತನೆಗಾರ ಮತ್ತು ಜೋಡಣೆದಾರ/ ಹಿರಿಯ ಆಫ್‌ ಸೆಟ್‌ 

ಲೈನೋ 
ಟೈಪ್‌ ಆಪರೇಟರ್‌, ಹಿರಿಯ ಕಂಪೋಜಿಟರ್‌ / ಹಿರಿಯ ಮೆಷಿನ್‌ ಮೈಂಡರ್‌ / ಹಿರಿಯ 
ಬೈಂಡರ್‌/ ಮುಖ್ಯ ಸಮಯ ಪಾಲಕ/ ಮೆಕಾನಿಕಲ್‌ ಓವರ್‌ಸೀಯರ್‌ 


ಕ್ಯಾಮರಾ ಆಪರೇಟರ್‌/ ಸಹಾಯಕ ಪ್ರೊಸೆಸ್‌ 


ಮಷಿನ್‌ ಮೈಂಡರ್‌ / ಫೋಲ್ಡಿಂಗ್‌ ಮಷಿನ್‌ ಆಪರೇಟರ್‌/ ಸೂಪರ್‌ ಟೈಪ್‌ ಕ್ಯಾಸ್ಟರ್ಸ್‌/ 




















೧೨೮೬ 


ಮೆ 





11ನೇ ದರ್ಜೆಯ ಸಹಾಯಕರು/ ಬೆರಳಚ್ಚುಗಾರರು/ 11ನೇ ದರ್ಜೆಯ ಔದ್ಯಮಿಕ ಗುಮಾಸ್ತರು/ 
11ನೇ ದರ್ಜೆ ವರ್ಕ್ಸ್‌ ಕ್ಷರ್ಕ್‌/ 11ನೇ ದರ್ಜೆಯ ರವಾನೆದಾರ/ 11ನೇ ದರ್ಜೆಯ ಎಣಿಕೆದಾರ/ 
ಕಿರಿಯ ಕರಡಚ್ಚು ಪರಿಶೀಲಕ/ ಪ್ರಗತಿ ದಾಖಲೆದಾರ/ ಮೆಕ್ಕಾನಿಕ್‌/ ಲೇಥ್‌ ಅಟೆಂಡಂಟ್‌/ ನೈಫ್‌ 
ಗ್ರೈಂಡರ್‌/ ಪ್ರೋಸೆಸ್‌ ಫ್ಲೇಟ್‌ ಮೇಕರ್‌/ ಡಾರ್ಕ್‌ ರೂಂ ಸಹಾಯಕ/ ಆಫ್‌ಸೆಟ್‌ ಮಶಿನ್‌ 
ೈ೦ಡರ್‌/ ಆಫ್‌ ಸೆಟ್‌ ಫ್ಲೇಟ್‌ ಗ್ರೈನರ್‌/ ತಂತಿಹೊಲಿಗೆ ಆಪರೇಟರ್‌/ ಸಹಾಯಕ ಮಷಿನ್‌ 
ಆಪರೇಟರ್‌/ ಕಟಿಂಗ್‌ ಮೆಷಿನ್‌ ಆಪರೇಟರ್‌/ ಬಡಗಿಗಳು/ ಟೈಪ್‌ 
ಜೋಡಣೆದಾರ/ ಮಷಿನ್‌ ಮೈಂಡರ್‌/ ಬೈಂಡರ್‌/ ಸಮಯ ಪಾಲಕ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಕ್ಯಾಸ್ಟರ್‌/ ಅಕ್ಷರ 





ಪಠ್ಯ ಪುಸ್ತಕಗಳ ಜಂಟಿ 


ನಿರ್ದೇಶಕರು 


ಭಾಗ - ೪ಎ 
ಲಿಪಿಕ ಹುದ್ದೆಗಳ ಸಂಬಂಧದಲ್ಲಿ | (1ರಿಂದ (vಎ) 
ಸಹಾಯಕ ಲೆಕ್ಕಪತ್ರಗಳ ಅಧಿಕಾರಿ 
/ ತಾಂತ್ರಿಕ ಸಿಬ್ಬಂದಿಯ 
ಸಂಬಂಧದಲ್ಲಿ ಸಹಾಯಕ 
ಅಧೀಕ್ಷಕರು (ತಾಂತ್ರಿಕ) 
ಪಠ್ಯ ಪುಸ್ತಕಗಳ ಜಂಟಿ | (ರಿಂದ (1/1 
ನಿರ್ದೇಶಕರು 











ಪಠ್ಯ ಪುಸ್ತಕಗಳ 


ಜಂಟಿನಿರ್ದೇಶಕರು 


ಪಠ್ಯ ಪುಸ್ತಕಗಳ 


ನಿರ್ದೇಶಕರು 








ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಮತ್ತು ಪಠ ಪುಸ್ತಕಗಳ ಪದನಿಮಿತ್ತ ಜಂಟಿ ನಿರ್ದೇಶಕರ ಕಚೇರಿ, ಗುಲ್ಬರ್ಗ ಮತ್ತು ಬೆಳಗಾವಿ: 


ದ 








ಮ್ಯಾನೇಜರ್‌ / 1ನೇ ದರ್ಜೆ ಸಹಾಯಕರು 


ಪಠ್ಯ ಪುಸ್ತಕಗಳ 


ನಿರ್ದೇಶಕರು 











ಪಠ್ಯ ಪುಸ್ತಕಗಳ ಜಂಟಿ ನಿರ್ದೇಶಕರು (ಮುದ್ರಣ) | (ರಿಂದ (iv ಎ) ಪಠ್ಯ ಪುಸ್ತಕಗಳ 
ಮೈಸೂರು ನಿರ್ದೇಶಕರು 
ಪಠ್ಯ ಪುಸ್ತಕಗಳ ನಿರ್ದೇಶಕರು (ರಿ೦ದ (vill) ಸರ್ಕಾರ 











ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಮತ್ತು ಪ 


ದ್‌ 
ತ್ಯ ಪು 


ಸ್ತಕಗಳ ಪದನಿಮಿತ್ತ ಉಪನಿರ್ದೇಶಕರ ಕಚೇರಿ, ಬಳ್ಳಾರಿ, 


ಬೀದರ್‌, ಬಿಜಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಕೊಡಗು, ಧಾರವಾಡ, ಹಾಸನ, ಕಾರವಾರ, ಕೋಲಾರ, ಮಂಡ್ಯ, 
ಮಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು: 
































ಉಗ್ರಾಣ ಪಾಲಕರು ಪಠ್ಯ ಪುಸ್ತಕಗಳ ಪಠ್ಯ ಪುಸ್ತಕಗಳ ಜ೦ಟಿ ನಿರ್ದೇಶಕರು (ಮುದ್ರಣ) (10ರಿಂದ (iv) ಪಠ್ಯ ಪುಸ್ತಕಗಳ 

ನಿರ್ದೇಶಕರು ಮೈಸೂರು, ನಿರ್ದೇಶಕರು 

ಪಠ್ಯ ಪುಸ್ತಕಗಳ ನಿರ್ದೇಶಕರು (1ರಿ೦ದ (iil) ಸರ್ಕಾರ 

'ಕರ್ನಾಟಕ ಪೌರಾಡಳಿತ ಸೇವೆ 

ಜೀಫ್‌ ಆಫೀಸರ್‌ ದರ್ಜೆ-1 ಪೌರಾಡಳಿತ ನಿರ್ದೇಶಕರು ಪೌರಾಡಳಿತ ನಿರ್ದೇಶಕರು (10ರಿಂದ (% 11) ಸರ್ಕಾರ 
ಜೀಫ್‌ ಆಫೀಸರ್‌ ದರ್ಜೆ-11 ಪೌರಾಡಳಿತದ ನಿರ್ದೇಶಕರು | ಜಿಲ್ಲಾಧಿಕಾರಿಗಳು (ರಿಂದ (iv ಎ) ಪೌರಾಡಳಿತ 
ನಿರ್ದೇಶಕರು 

ಜೀಫ್‌ ಆಫೀಸರ್‌ ದರ್ಜೆ-111 ಮತ್ತು ಚೀಫ್‌ ಆಫೀಸರ್‌ ದರ್ಜೆ-॥V ನಿರ್ದೇಶಕರು ಪೌರಾಡಳಿತ ನಿರ್ದೇಶಕರು (ರಿ೦ದ (vill) ಸರ್ಕಾರ 





ಯಾರೆಂದರೆ ವಿಭಾಗಾಧಿಕಾರಿಯವರು. 


ಸೂಚನೆ:- ಚೀಫ್‌ ಆಫೀಸರ್‌ ದರ್ಜೆ-1 ಇವರನ್ನು ವಿಭಾಗಾಧಿಕಾರಿಗಳು ನೇಮಕ ಮಾಡಿದ್ದರೆ, 8ನೇ ನಿಯಮದ (೪) ರಿಂದ (1ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳನ್ನು ವಿಧಿಸಲು ಅಧಿಕಾರ ಪಡೆದ ಪ್ರಾಧಿಕಾರಿ 








* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 88, ದಿನಾಂಕ 30.7.88ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೮೭ 





1. ಗೃಹ ರಕ್ಷಕ ದಳ: 
[0 


ಗೃಹರಕ್ಷಕ ಮತ್ತು ನಾಗರಿಕ ರಕ್ಷಣಾ ಇಲಾಖೆ 
ಖೈ ಎಬಿ ನ 


ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ಪದನಿಮಿತ್ತ ನಿರ್ದೇಶಕರ ಕಚೇರಿ, ಬೆಂಗಳೂರು 






























































ಅಧೀಕ್ಷಕರು ಕಮಾಂಡೆಂಟ್‌ ಜನರಲ್‌ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ (1) ರಿಂದ (iv ಎ) ಕಮಾಂಡೆಂಟ್‌ ಜನರಲ್‌ 
ಕಮಾಂಡೆಂಟ್‌ ಜನರಲ್‌ (1) ರಿಂದ (iil) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು ಕಮಾಂಡೆಂಟ್‌ ಜನರಲ್‌ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ (1) ರಿಂದ (iv ಎ) ಕಮಾಂಡೆಂಟ್‌ ಜನರಲ್‌ 
ಕಮಾಂಡೆಂಟ್‌ ಜನರಲ್‌ (1) ರಿಂದ (iil) ಸರ್ಕಾರ 
ಶೀಘಲಿಪಿಗಾರರು ಕಮಾಂಡೆಂಟ್‌ ಜನರಲ್‌ ಡೆಷ್ನುಟಿ ಕಮಾಂಡೆಂಟ್‌ ಜನರಲ್‌ (1) ರಿಂದ (iv ಎ) ಕಮಾಂಡೆಂಟ್‌ ಜನರಲ್‌ 
ಕಮಾಂಡೆಂಟ್‌ ಜನರಲ್‌ (1) ರಿಂದ (iil) ಸರ್ಕಾರ 
ಕಿರಿಯ ಶೀಘಲಿಪಿಕಾರರು ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ (1) ರಿಂದ (1/1) ಕಮಾಂಡೆಂಟ್‌ ಜನರಲ್‌ 
ದ್ವಿತೀಯ ದರ್ಜೆ ಸಹಾಯಕರು ಡೆಪ್ನುಟಿ ಕಮಾಂಡೆಂಟ್‌ ಜನರಲ್‌ ಡೆಪ್ನುಟಿ ಕಮಾಂಡೆಂಟ್‌ ಜನರಲ್‌ (1)ರಿ೦ದ (viii) ಕಮಾಂಡೆಂಟ್‌ ಜನರಲ್‌ 
ಬೆರಳಚ್ಚುಗಾರರು ಡೆಪ್ನುಟಿ ಕಮಾಂಡೆಂಟ್‌ ಜನರಲ್‌ ಡೆಪ್ನುಟಿ ಕಮಾಂಡೆಂಟ್‌ ಜನರಲ್‌ (1)ರಿ೦ದ (vill) ಕಮಾಂಡೆಂಟ್‌ ಜನರಲ್‌ 
॥l - ನಾಗರಿಕ ರಕ್ಷಣೆ 
ಡ್ರಾಫ್ಟ್‌ ಮನ್‌ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ | ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ (1)ರಿ೦ದ (iv ಎ) ಕಮಾಂಡೆಂಟ್‌ ಜನರಲ್‌ ಗೃಹ ರಕ್ಷಕ 
ದಳ ಮತ್ತು ನಾಗರಿಕ ರಕ್ಷಣೆ ರಕ್ಷಣೆ ಪದನಿಮಿತ್ತ ದಳ ಮತ್ತು ನಾಗರಿಕ ರಕ್ಷಣೆ 
ಪದನಿಮಿತ್ತ ನಿರ್ದೇಶಕರು ಉಪ ನಿರ್ದೇಶಕರು ಪದನಿಮಿತ್ತ ನಿರ್ದೇಶಕರು 
ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ (1ರಿಂದ (viii) ಸರ್ಕಾರ 
ಪದನಿಮಿತ್ತ ನಿರ್ದೇಶಕರು 
ಶಿಕ್ಷಕ (ಸಂಪರ್ಕ) ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ | ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ (1) ರಿಂದ (ಗ) ಕಮಾಂಡೆಂಟ್‌ ಜನರಲ್‌ ಗೃಹ ರಕ್ಷಕ 
ದಳ ಮತ್ತು ನಾಗರಿಕ ರಕ್ಷಣೆ ರಕ್ಷಣೆ ಪದನಿಮಿತ್ತ ಉಪ ನಿರ್ದೇಶಕರು ದಳ ಮತ್ತು ನಾಗರಿಕ ರಕ್ಷಣೆ 
ಪದನಿಮಿತ್ತ ನಿರ್ದೇಶಕರು ಪದನಿಮಿತ್ತ ನಿರ್ದೇಶಕರು 
ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ (ರಿಂದ (viii) ಸರ್ಕಾರ 
ಪದನಿಮಿತ್ತ ನಿರ್ದೇಶಕರು 



































೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಲೆಕ್ಕಪತ್ರಗಳು-ಹಾಗೂ- ಸಿಬ್ಬಂದಿ ಗುಮಾಸ್ತ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ (i) ರಿಂದ (ಎ) ಕಮಾಂಡೆಂಟ್‌ ಜನರಲ್‌ ಗೃಹ ರಕ್ಷಕ 
ದಳ ಮತ್ತು ನಾಗರಿಕ ರಕ್ಷಣೆ ರಕ್ಷಣೆ ಪದನಿಮಿತ್ತ ದಳ ಮತ್ತು ನಾಗರಿಕ ರಕ್ಷಣೆ 
ಪದನಿಮಿತ್ತ ನಿರ್ದೇಶಕರು ಉಪ ನಿರ್ದೇಶಕರು ಪದನಿಮಿತ್ತ ನಿರ್ದೇಶಕರು 
ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆಯ (1ರಿಂದ (viii) ಸರ್ಕಾರ 
ಪದನಿಮಿತ್ತ ನಿರ್ದೇಶಕರು 
ಕಿರಿಯ ಶೀಘಲಿಪಿಕಾರ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌, ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌, ಗೃಹರಕ್ಷಕ ದಳ ಮತ್ತು ನಾಗರಿಕ (1)ರಿ೦ದ (%॥) ಕಮಾಂಡೆಂಟ್‌ ಜನರಲ್‌ ಗೃಹ ರಕ್ಷಕ 
ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ಪದನಿಮಿತ್ತ ನಿರ್ದೇಶಕರು ದಳ ಮತ್ತು ನಾಗರಿಕ ರಕ್ಷಣೆ 
ರಕ್ಷಣೆ ಪದನಿಮಿತ್ತ ನಿರ್ದೇಶಕರು ಪದನಿಮಿತ್ತ ನಿರ್ದೇಶಕರು 
ರಕ್ಷಣಾ ವಾಹನಗಳು, ಸಿಬ್ಬಂದಿ ಕಾರು, ಕಮಾಂಡೆಂಟ್‌, ಕಮಾಂಡೆಂಟ್‌, (i) ರಿಂದ (iil) ಕಮಾಂಡೆಂಟ್‌ ಜನರಲ್‌ ಗೃಹ ರಕ್ಷಕ 
ಆಂಬ್ಯುಲೆನ್ಸ್‌ ಮುಂತಾದವುಗಳ ವಾಹನ ತರಬೇತಿ ಸಂಸ್ಥೆ ತರಬೇತಿ ಸಂಸ್ಥೆ ದಳ ಮತ್ತು ನಾಗರಿಕ ರಕ್ಷಣೆ 
ಚಾಲಕರು ಪದನಿಮಿತ್ತ ನಿರ್ದೇಶಕರು 
ಚೀಫ್‌ ಆರ್ಕೋರರ್‌, ಅಸಿಸ್ಟೆಂಟ್‌ ಕಮಾಂಡೆಂಟ್‌, ಕಮಾಂಡೆಂಟ್‌, (1)ರಿ೦ದ (%॥) ಕಮಾಂಡೆಂಟ್‌ ಜನರಲ್‌ 
ಆರ್ಮೋರರ್‌, ಸೈನಿಕರು, ಬಡಗಿ, ಅಗ್ನಿಶಾಮಕ | ತರಬೇತಿ ಸಂಸ್ಥೆ ತರಬೇತಿ ಸಂಸ್ಥೆ 
ಎಂಜಿನ್‌ ಚಾಲಕ, ವಾಹನ ಚಾಲಕರು 
(ವ್ಯಾನು, ಟ್ರಕ್ಕು ಜೀಪು ಮುಂತಾದವು) 
ಮೋಟಾರು ಸೈಕಲ್‌ (ಸವಾರಿ ರವಾನೆದಾರ) 














ಕಮಾಂಡೆಂಟ್‌ರ ಕಚೇರಿ, ಜಿಲ್ಲೆಗಳ ಗೃಹರಕ್ಷಕ ದ 


ಛು 











ಅಧೀಕ್ಷಕರು ಕಮಾಂಡೆಂಟ್‌ ಜನರಲ್‌ ಡೆಪುಟಿ ಕಮಾಂಡೆಂಟ್‌ ಜನರಲ್‌ (1) ರಿಂದ (ಗ) ಕಮಾಂಡೆಂಟ್‌ ಜನರಲ್‌ 
ಕಮಾಂಡಂಟ್‌ ಜನರಲ್‌ (1) ರಿಂದ (iil) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರುಗಳು ಕಮಾಂಡಂಟ್‌ ಜನರಲ್‌ ಜಿಲ್ಲಾ ಕಮಾಂಡಂಟ್‌ (i) ರಿಂದ (iil) ಡೆಷ್ಕುಟಿ ಕಮಾಂಡೆಂಟ್‌ ಜನರಲ್‌ 


ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 


ಕಮಾಂಡಂಟ್‌ ಜನರಲ್‌ 








ದ್ವಿತೀಯ ದರ್ಜೆ ಸಹಾಯಕರುಗಳು, 
ಗುಮಾಸ್ತ - ಹಾಗೂ- ಬೆರಳಚ್ಚುಗಾರರು 





ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 


ಜಿಲ್ಲಾ ಕಮಾಂಡಂಟ್‌ 
ಡೆಷ್ಕುಟಿ ಕಮಾಂಡಂಟ್‌ ಜನರಲ್‌ 
ಡೆಪ್ಬುಟಿ ಕಮಾಂಡಂಟ್‌ ಜನರಲ್‌ 


(11ಎ) ಇಂದ (ಎ) 
(1) ರಿಂದ (iil) 
( ಮತ್ತು (1) 
(ills) ಇಂದ (1) 
(11ಎ) ಇಂದ (!/ಎ) 


ಕಮಾಂಡಂಟ್‌ ಜನರಲ್‌ 
ಸರ್ಕಾರ 
ಡೆಷ್ಕುಟಿ ಕಮಾಂಡೆಂಟ್‌ ಜನರಲ್‌ 


ಕಮಾಂಡಂಟ್‌ ಜನರಲ್‌ 
ಕಮಾಂಡಂಟ್‌ ಜನರಲ್‌ 








ಕಮಾಂಡಂಟ್‌ ಜನರಲ್‌ 





(1) ರಿಂದ (viii) 





ಸರ್ಕಾರ 








ಭಾಗ - ೪ಎ 


ಸಹಾಯಕ ಶಿಕ್ಷಕರು / ಜೀಪ್‌ ಚಾಲಕರು 


ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಜಿಲ್ಲಾ ಕಮಾಂಡಂಟ್‌ 


ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 


(1) ರಿಂದ (iii) 


(11ಎ) ಇಂದ (viii 


ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ 


ಕಮಾಂಡಂಟ್‌ ಜನರಲ್‌ 


೧೨೮೯ 





ಮೋಟಾರು ಸೈಕಲ್‌ ಸವಾರಿ ರವಾನೆದಾರ 


ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ 


ಜಿಲ್ಲಾ ಕಮಾಂಡೆಂಟ್‌ 


(1) ಮತ್ತು (i 


ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ 





ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 


(11ಎ) ಇಂದ (viil 

















ಕಮಾಂಡಂಟ್‌ ಜನರಲ್‌ 





ಕಮಾಂಡಂಟ್‌ರ ಕಚೇರಿ, ಸಂಯುಕ್ತ ಕೇಂದ್ರ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ತರಬೇತಿ ಸಂಸ್ಥೆ, ಬೆಂಗಳೂರು: 












































ಮುಖ್ಯ ಶಿಕ್ಷಕ ಕಮಾಂಡಂಟ್‌ ಜನರಲ್‌ ಕಮಾಂಡೆಂಟ್‌ ಜನರಲ್‌ (ipooದ (will ಸರ್ಕಾರ 

ಉಪ ಮುಖ್ಯ ಶಿಕ್ಷಕ, ರಕ್ಷಣಾ ಶಿಕ್ಷಕ, ಅಗ್ನಿಶಾಮಕ ಶಿಕ್ಷಕ, ಕಮಾಂಡೆಂಟ್‌ ಜನರಲ್‌ ಕಮಾಂಡೆಂಟ್‌, ತರಬೇತಿ ಸಂಸ್ಥೆ (1)ರಿ೦ಂದ (ive) ಕಮಾಂಡೆಂಟ್‌ ಜನರಲ್‌ 
ಆಯುಧ ತರಬೇತಿ ಶಿಕ್ಷಕ ಕಮಾಂಡೆಂಟ್‌ ಜನರಲ್‌ (ರಿ೦ದ (viii) ಸರ್ಕಾರ 
ಪ್ರಾತ್ಯಕ್ಷಿಕೆದಾರರು ಕಮಾಂಡೆಂಟ್‌ ಜನರಲ್‌ ಕಮಾಂಡೆಂಟ್‌, ತರಬೇತಿ ಸಂಸ್ಥೆ (1)ರಿ೦ಂದ (ive) ಕಮಾಂಡೆಂಟ್‌ ಜನರಲ್‌ 

ಕಮಾಂಡೆಂಟ್‌ ಜನರಲ್‌ (ರಿ೦ದ (vill) ಸರ್ಕಾರ 

ಜೀಫ್‌ ಆರ್ಕೋರರ್‌, ಅಸಿಸ್ಟೆಂಟ್‌ ಆರ್ಕೋರರ್‌, ಸೈನಿಕರು, ಬಡಗಿ, | ಕಮಾಂಡೆಂಟ್‌, ತರಬೇತಿ ಸಂಸ್ಥೆ ಕಮಾಂಡೆಂಟ್‌, ತರಬೇತಿ ಸಂಸ್ಥೆ (1)ರಿ೦ದ (viii) ಕಮಾಂಡಂಟ್‌ ಜನರಲ್‌ 
ಅಗ್ನಿಶಾಮಕ ಎಂಜಿನ್‌ ಚಾಲಕ, ವಾಹನ ಚಾಲಕರು (ವ್ಯಾನು, 

ಟ್ರಕ್ಕು ಜೀಪು ಮುಂತಾದವು) ಮೋಟಾರು ಸೈಕಲ್‌ ಸವಾರಿ 

ರವಾನೆದಾರ 

ಯುವಜನ ಸೇವಾ ಇಲಾಖೆ 

ಯುವಜನ ಸೇವೆಗಳ ನಿರ್ದೇಶಕರ ಕಚೇರಿ: 

ಮ್ಯಾನೇಜರ್‌ (ದರ್ಜೆ -11) ಯುವಜನ ಸೇವೆಗಳ ನಿರ್ದೇಶಕರು ಯುವಜನ ಸೇವೆಗಳ ಸಹಾಯಕ (i) ರಿಂದ (iV) ಯುವಜನ ಸೇವೆಗಳ 
ಲೆಕ್ಕಪತ್ರಗಳ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ನಿರ್ದೇಶಕರು (ಆಡಳಿತ) ನಿರ್ದೇಶಕರು 
ಅಕೌಂಟೆಂಟರುಗಳು, ಶೀಘ್ರಲಿಪಿಕಾರರು, ದಾಸ್ತಾನು ಪಾಲಕರು, ವಾರ್ಡನ್‌, 

ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಗ್ರಂಥಪಾಲಕರು 

ಮು ಹಯ ಯ ಭು ಬ ಪು ಚು ಯುವಜನ ಸೇವೆಗಳ ನಿರ್ದೇಶಕರು | (೪ಎ) ಇಂದ (il) ಸರ್ಕಾರ 


ಸಹಾಯಕ ಯುವಜನ ಸೇವಾ ಅಧಿಕಾರಿಗಳು (ಎನ್‌.ಎಸ್‌. ಶಿಕ್ಷಕರು) 
ಕಚೇರಿ ಅಧೀಕ್ಷಕರು, ಎಸ್ಟೇಟ್‌ ಅಧಿಕಾರಿ ಹಾಗೂ ವಾರ್ಡನ್‌ 















































೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಯುವಜನ ಸೇವಾ ಉಪ ನಿರ್ದೇಶಕರ ಕಚೇರಿ :- 
ದ್ವಿತೀಯ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು, ಸಹಾಯಕ ಯುವಜನ ಸೇವಾ ಯುವಜನ ಸೇವೆಗಳ (i) ರಿಂದ (iv) ಯುವಜನ ಸೇವೆಗಳ 
ಯುವಜನ ಸೇವಾ ಅಧಿಕಾರಿಗಳು, ವಿದ್ಯಾರ್ಥಿ ನಿಲಯದ ವಾರ್ಡನ್‌, ನಿರ್ದೇಶಕರು ಉಪ ನಿರ್ದೇಶಕರು ನಿರ್ದೇಶಕರು 
ತ ಯುವಜನ ಸೇವೆಗಳ ನಿರ್ದೇಶಕರು (ve) ಇಂದ (೪) ಸರ್ಕಾರ 
ಜಿಲ್ಲಾ ಯುವಜನ ಸೇವಾ ಅಧಿಕಾರಿಯ ಕಚೇರಿ: 
ದ್ವಿತೀಯ ದರ್ಜೆ ಸಹಾಯಕರು ಯುವಜನ ಸೇವಾ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ (1) ಮತ್ತು (iil ಯುವಜನ ಸೇವೆಗಳ ಉಪ 
ನಿರ್ದೇಶಕರು ನಿರ್ದೇಶಕರು 
ಯುವಜನ ಸೇವೆಗಳ (11ಎ) ರಿಂದ (iv) ಯುವಜನ ಸೇವೆಗಳ 
ಉಪ ನಿರ್ದೇಶಕರು ನಿರ್ದೇಶಕರು 
ಯುವಜನ ಸೇವೆಗಳ ನಿರ್ದೇಶಕರು (ive) ಇಂದ (vill ಸರ್ಕಾರ 





ಶೀಘಲಿಪಿಗಾರರು 


ಯುವಜನ ಸೇವೆಗಳ 
ನಿರ್ದೇಶಕರು 








ಜಿಲ್ಲಾ ಯುವಜನ ಸೇವೆಗಳ ಅಧಿಕಾರಿ (1) ಮತ್ತು (iil ಯುವಜನ ಸೇವೆಗಳ ಉಪ 
ನಿರ್ದೇಶಕರು 

ಯುವಜನ ಸೇವೆಗಳ (ೇವಎ)ಮತ್ತು () ಯುವಜನ ಸೇವೆಗಳ 

ಉಪ ನಿರ್ದೇಶಕರು ನಿರ್ದೇಶಕರು 

ಯುವಜನ ಸೇವೆಗಳ ನಿರ್ದೇಶಕರು (ive) ರಿ೦ದ (iil) ಸರ್ಕಾರ 





ಸಹಾಯಕ ಯುವಜನ ಸೇವಾ ಅಧಿಕಾರಿಗಳು 








ಯುವಜನ ಸೇವೆಗಳ 
ನಿರ್ದೇಶಕರು 


ಜಿಲ್ಲಾ ಯುವಜನ ಸೇವೆಗಳ ಅಧಿಕಾರಿ 


(1) 


ಯುವಜನ ಸೇವೆಗಳ ಉಪ 
ನಿರ್ದೇಶಕರು 





ಯುವಜನ ಸೇವೆಗಳ 


ಉಪ ನಿರ್ದೇಶಕರು 


(ii), (11ಎ) ಮತ್ತು (iv) 


ಯುವಜನ ಸೇವೆಗಳ 
ನಿರ್ದೇಶಕರು 








ಯುವಜನ ಸೇವೆಗಳ ನಿರ್ದೇಶಕರು 





(ive) ಇಂದ (vill) 





ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೯೧ 





ಲೋಕಾಯುಕ್ತ ಸಿಬಂದಿ 


ಬ 







































































ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಶೀಘಲಿಪಿಕಾರರು, ದ್ವಿತೀಯ ದರ್ಜೆ ಸಹಾಯಕರು, ರಿಜಿಸ್ಟಾರ್‌ ರಿಜಿಸ್ಟಾರ್‌ (1)ರಿ೦ದ (viii) ಲೋಕಾಯುಕ್ತ 
ಬೆರಳಚ್ಚುಗಾರರ ದರ್ಜೆಯ ಗುಮಾಸ್ತರು, ಬೆರಳಚ್ಚುಗಾರರು. ವಾಹನ ಚಾಲಕರು ಮತ್ತು ಇತರೆ ಎಲ್ಲಾ ಸಿ 
ಸಮೂಹದ ಹುದ್ದೆಗಳು 
ಕರ್ನಾಟಕ ರಾಜ್ಯ ಪತ್ರಾಗಾರ 
ಕರ್ನಾಟಕ ರಾಜ್ಯ ಪತ್ರಾಗಾರ ನಿರ್ದೇಶಕರ ಕಚೇರಿ : 
ಹಿರಿಯ ದಾಖಲೆ ಸಹಾಯಕ, ಲೆಕ್ಕಪತ್ರಗಳ ಅಧೀಕ್ಷಕರು, ಗ್ರಂಥಾಲಯ ಸಹಾಯಕ, ನಕಲು ತೆಗೆಯುವ ನಿರ್ದೇಶಕರು ನಿರ್ದೇಶಕರು (1) ರಿಂದ (1/1) ಸರ್ಕಾರ 
ತಾಂತ್ರಿಕ ಸಹಾಯಕ, ಘೋರ್‌ಮನ್‌, (ರಟ್ಟು ಕಟ್ಟುವಿಕೆ, ದಾಖಲೆ ಸಹಾಯಕ, ಪ್ರಥಮ ದರ್ಜೆ 
ಸಹಾಯಕರು, ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಛಾಯಾಚಿತ್ರ ಸಹಾಯಕ, 
ಬೆರಳಚ್ಚುಗಾರರು, ಬೈಂಡರ್‌ ದರ್ಜೆ- 1 
ಪ್ರಾಸಿಕ್ಯೂಷನ್‌ ಇಲಾಖೆ 

ಪ್ರಾಸಿಕ್ಯೂಷನ್‌ ನಿರ್ದೇಶಕರ ಕಚೇರಿ, ಬೆಂಗಳೂರು : 
ಲೆಕ್ಕಪತ್ರಗಳ ಅಧೀಕ್ಷಕರು ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು (1) ರಿಂದ (vii ಸರ್ಕಾರ 
ಅಕೌಂಟೆಂಟರುಗಳು ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರು ಪ್ರಾಸಿಕ್ಯೂಷನ್ಸ್‌ ಜ೦ಟಿ ನಿರ್ದೇಶಕರು (i) ರಿಂದ (ಎ) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 

(ಆಡಳಿತ) 

ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರು (1/) ರಿಂದ (iil) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು / ಪ್ರಾಸಿಕ್ಯೂಷನ್ಸ್‌ ಜಂಟಿನಿರ್ದೇಶಕರು ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರ (1) ರಿಂದ (!/ಎ) ಪ್ರಾಸಿಕ್ಯೂಷನ್ಸ್‌ ಜ೦ಟಿ ನಿರ್ದೇಶಕರು 
ಶೀಘ್ರಲಿಪಿಕಾರರು (ಆಡಳಿತ) ಕೇಂದ್ರ ಕಾರ್ಯಸ್ಥಾನ ಸಹಾಯಕರು (ಆಡಳಿತ) 

ಪ್ರಾಸಿಕ್ಯೂಷನ್‌ ಜ೦ಟಿ ನಿರ್ದೇಶಕರು (೪) ರಿಂದ (wil) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕರು / ಪ್ರಾಸಿಕ್ಕೂಷನ್ಸ್‌ ಜಂಟಿ ನಿರ್ದೇಶಕರು (ಆಡಳಿತ) | ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರ ಕೇಂದ್ರ ಕಾರ್ಯಸ್ಥಾನ (1) ರಿಂದ (ಬ) ಪ್ರಾಸಿಕ್ಯೂಷನ್ಸ್‌ ಜ೦ಟಿ ನಿರ್ದೇಶಕರು 
ಬೆರಳಚ್ಚುಗಾರರು/ ವಾಹನಚಾಲಕರು ಸಹಾಯಕ (ಆಡಳಿತ) 

ಪ್ರಾಸಿಕ್ಯೂಷನ್ಸ್‌ ಜ೦ಟಿ ನಿರ್ದೇಶಕರು (೪) ರಿಂದ (wil) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 








(ಆಡಳಿತ) 

















೧೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಪ್ರಾಸಿಕ್ಯೂಷನ್ಸ್‌ ಉಪ ನಿರ್ದೇಶಕರ / ಪಬ್ಲಿಕ್‌ ಪ್ರಾಸಿಕ್ಯೂಟರರ/ ಪ್ರಾಸಿಕ್ಯೂಷನ್ಸ್‌ ಸಹಾಯಕ ನಿರ್ದೇಶಕರ ಕಚೇರಿಗಳು : 














ಅಧೀಕ್ಷಕರು / ಅಕೌಂಟೆಂಟರುಗಳು/ ಮ್ಯಾನೇಜರ್‌ ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು | ಪ್ರಾಸಿಕ್ಯೂಷನ್ಸ್‌ ಉಪ ನಿರ್ದೇಶಕರು (i) ರಿಂದ (!/ಎ) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 
ದರ್ಜೆ-1 / ಮ್ಯಾನೇಜರ್‌ ದರ್ಜೆ-1 ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು (೪) ರಿಂದ (viii) ಸರ್ಕಾರ 

ಮ್ಯಾನೇಜರ್‌ ದರ್ಜೆ-111/ ಪ್ರಥಮ ದರ್ಜೆ ಪ್ರಾಸಿಕ್ಕೂಷನ್ಸ್‌ ಪ್ರಾಸಿಕ್ಯೂಷನ್ಸ್‌ ಉಪ ನಿರ್ದೇಶಕರು (1) ರಿಂದ (vಎ) ಪ್ರಾಸಿಕ್ಯೂಷನ್ಸ್‌ ಜಂಟಿ ನಿರ್ದೇಶಕರು 
ಸಹಾಯಕರು / ಶೀಘ್ರಲಿಪಿಗಾರರು / ದ್ವಿತೀಯ ದರ್ಜೆ | ಉಪ ನಿರ್ದೇಶಕರು (ಆಡಳಿತ) 

ಸಹಾಯಕರು/ ಬೆರಳಚ್ಚುಗಾರರು/ ವಾಹನ ಚಾಲಕರು ಡ್‌ 

ತ ಆ ಜಟ ಜಟ ಪ್ರಾಸಿಕ್ಕೂಷನ್ಸ್‌ ಉಪ ನಿರ್ದೇಶಕರು (೪) ರಿಂದ (vii) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 























ಅಡ್ವೋಕೇಟ್‌ ಜನರಲ್‌ ರವರ ಕಚೇರಿ 





ಹಿರಿಯ ಗ್ರಂಥಪಾಲಕ, ಪ್ರಥಮ ದರ್ಜೆ ಸಹಾಯಕರು, ವಿಷಯಸೂಚಿ ಅಡ್ವೋಕೇಟ್‌ ಜನರಲ್‌ ಆಡಳಿತಾಧಿಕಾರಿ (i) ರಿಂದ (ಎ) ಅಡ್ವೋಕೇಟ್‌ ಜನರಲ್‌ 





ತಯಾರಕ, ಶೀಘ್ರಲಿಪಿಗಾರರು, ಅಕೌಂಟೆಂಟ್‌, ದ್ವಿತೀಯ ದರ್ಜೆ ಸಹಾಯಕರು ಅಡೋಕೇಟ್‌ ಜನರಲ್‌ () ರಿಂದ (viii) ಸರ್ಕಾರ 
ಖ 
(ದಾಖಲೆ ಪಾಲಕ ಹುದ್ದೆಯೂ ಸೇರಿದಂತೆ) 





ಬೆರಳಚ್ಚುಗಾರರು, ಗ್ರಂಥಾಲಯ ಸಹಾಯಕರು ಮತ್ತು ಇತರೆ ಎಲ್ಲ "ಸಿ" ಅಡ್ವೋಕೇಟ್‌ ಜನರಲ್‌ ಆಡಳಿತಾಧಿಕಾರಿ (i) ರಿಂದ (ಎ) ಅಡ್ವೋಕೇಟ್‌ ಜನರಲ್‌ 





ಸಮೂಹದ ಹುದ್ದೆಗಳು ಅಡ್ವೋಕೇಟ್‌ ಜನರಲ್‌ (V) ರಿ೦ದ (iii) ಸರ್ಕಾರ 























ಡಿಪಿಎಆರ್‌ 5 ಎಸ್‌ಡಿಇ 82 / 22.5.82ರಲ್ಲಿ ತಿದ್ದುಪಡಿಯಾದಂತೆ ಪ್ರಾಸಿಕ್ಯೂಷನ್ಸ್‌ ಇಲಾಖೆ 


ಡಿಪಿಎಆರ್‌ 17 ಎಸ್‌ಡಿಇ 85 / 5.12.85ರಲ್ಲಿ ತಿದ್ದುಪಡಿಯಾದಂತೆ ಅಡ್ವೋಕೇಟ್‌ ಜನರಲ್‌ ಕಚೇರಿ. 


ನೌಕರರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) ಇಲಾಖೆ 
ನಿರ್ದೇಶಕರ ಕಚೇರಿ, ನೌಕರರ ರಾಜ್ಯ ವಿಮಾ ಯೋಜನೆ, (ವೈದ್ಯಕೀಯ) ಬೆಂಗಳೂರು: 





ಲೆಕ್ಕಪತ್ರಗಳ ಅಧೀಕ್ಷಕ, ಅಧೀಕ್ಷಕರು ದರ್ಜೆ-[ ಮತ್ತು 11 ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಗೆಜೆಟೆಡ್‌ | (1) ನಿರ್ದೇಶಕರು 
ದರ್ಜೆ ಸಹಾಯಕರು, ಶೀಘ್ರಲಿಪಿಕಾರರು, ಬೆರಳಚ್ಚುಗಾರರು, ಫಾರ್ಮಸಿಸ್ಟ್‌, ವಾಹನ ಚಾಲಕರು ಸಹಾಯಕರು 





ನಿರ್ದೇಶಕರು (iil) ರಿಂದ (viii) ಸರ್ಕಾರ 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೯೩ 





ಅಧೀಕ್ಷಕರ ಕಚೇರಿ, ನೌಕರರ ರಾಜ್ಯ ವಿಮಾ ಆಸ್ಪತ್ರೆ, ಬೆಂಗಳೂರು : 

























































































ಅಧೀಕ್ಷಕರು ದರ್ಜೆ 1 ಮತ್ತು 11, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ನಿರ್ದೇಶಕರು ಅಧೀಕ್ಷಕರು (1) ರಿಂದ (1/) ನಿರ್ದೇಶಕರು 
ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ಆಹಾರ ಮೇಲ್ವಿಚಾರಕರು, ನರ್ಸಿಂಗ್‌ ಅಧೀಕ್ಷಕರು ದರ್ಜೆ- 11. 
ಸ್ಟಾಫ್‌ ನರ್ಸ್‌ಗಳು, ಆರೋಗ್ಯ ಸಂದರ್ಶಕರು, ದಂತ ಆರೋಗ್ಯ ತಜ್ಞ, ಶಾರೀರಿಕ ಚಿಕಿತ್ಸಾ ತಜ್ಞ 
ಇಲೆಕ್ಟ್ರೀಷಿಯನ್‌, ಕ್ಷಕಿರಣ ತಂತ್ರಜ್ಞ ಆಯುರ್ವೇದ ವೈದ್ಯ ಆಹಾರ ಪಥ್ಯ ತಜ್ಞ ಮನೋರೋಗ ನಿರ್ದೇಶಕರು (ive) ಇ೦ದ (iil) ಸರ್ಕಾರ 
ಚಿಕಿತ್ಸಕ, ಸಾಮಾಜಿಕ ಕಾರ್ಯಕರ್ತ, ಕ್ಲಿನಿಕಲ್‌ ಮನೋರೋಗ ಶಾಸ್ತ್ರಜ್ಞ ವಾಕ್‌ ಚಿಕಿತ್ಸಕ, ಫಾರ್ಮಾಸಿಸ್ಟ್‌, 
ಹಿರಿಯ ಫಾರ್ಮಾಸಿಸ್ಟ್‌, ಕಿರಿಯ ಸಹಾಯಕ ನರ್ಸ್‌/ ಸೂಲಗಿತ್ತಿಯರು, ವಾಹನ ಚಾಲಕರು, ಮೇಲೆ 
ಸೇರದಿರುವ "ಸಿ" ಗುಂಪಿನ ಸೇವೆಗಳಲ್ಲಿನ ಎಲ್ಲ ಇತರ ಹುದ್ದೆಗಳು. 
ವಿಮಾ ಇಲಾಖೆಯ ವೈದ್ಯಕೀಯ ಅಧಿಕಾರಿಗಳು, ನೌಕರರ ರಾಜ್ಯ ವಿಮಾ ಔಷಧಾಲಯಗಳು : 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಸ್ಟಾಫ್‌ ನರ್ಸ್‌ಗಳು, ಫಾರ್ಮಾಸಿಸ್ಟ್‌, ನಿರ್ದೇಶಕರು ವಿಮಾ ವೈದ್ಯಾಧಿಕಾರಿ (il) ನಿರ್ದೇಶಕರು 
ಪ್ರಯೋಗಾಲಯ ತಂತ್ರಜ್ಞ ಮೇಲೆ ಸೇರಿರದ "ಸಿ" ಸಮೂಹದ ಸೇವೆಗಳಲ್ಲಿನ ಎಲ್ಲಾ ಇತರ ಹುದ್ದೆಗಳು ನಿರ್ದೇಶಕರು (11) ರಿ೦ದ (iil) ಸರ್ಕಾರ 
ಸರ್ಕಾರಿ ಗಣಕ ಕೇಂದ್ರ 
ಜ್ಯೂನಿಯರ್‌ ಪ್ರೋಗ್ರಾಮರ್‌ಗಳು ಮ್ಯಾನೇಜರ್‌ ಸಿಸ್ಟಮ್ಸ್‌ ಮ್ಯಾನೇಜರ್‌ (1) ಮತ್ತು (i) ಮ್ಯಾನೇಜರ್‌ 
ಮ್ಯಾನೇಜರ್‌ (11ಎ) ರಿ೦ದ (viii) ಸರ್ಕಾರ 
ಹಿರಿಯ ನಿಯಂತ್ರಣ ಘಟಕದ ಕಾರ್ಯನಿರ್ವಾಹಕ (ಸೀನಿಯರ್‌ ಕನ್ಸೋಲ್‌ ಮ್ಯಾನೇಜರ್‌ ಆಪರೇಷನ್ಸ್‌ ಮ್ಯಾನೇಜರ್‌ (ಕನ್ನೊಲ್‌) (1) ಮತ್ತು (1) ಮ್ನಾನೇಜರ್‌ 
ಆಪರೇಟರ್‌) ಮ್ಯಾನೇಜರ್‌ (11ಎ) ಇಂದ (viii) ಸರ್ಕಾರ 
ಸಹಾಯಕ ಮ್ಯಾನೇಜರ್‌ (ಕಂಟ್ರೋಲ್ಡ್‌) ಮ್ಯಾನೇಜರ್‌ ಆಪರೇಷನ್ಸ್‌ ಮ್ಯಾನೇಜರ್‌ (ಕನ್ನೊಲ್‌) (1) ಮತ್ತು (i) ಮ್ಯಾನೇಜರ್‌ 
ಮ್ಯಾನೇಜರ್‌ (11ಎ) ಇಂದ (11) ಸರ್ಕಾರ 
ಮೇಲ್ವಿಚಾರಕರು (ದತ್ತಮಾಹಿತಿ) ಮ್ಯಾನೇಜರ್‌ ಆಪರೇಷನ್ಸ್‌ ಮ್ಯಾನೇಜರ್‌ (ಕನ್ಸೊಲ್‌) (1) ಮತ್ತು (i) ಮ್ಯಾನೇಜರ್‌ 
ಮ್ನಾನೇಜರ್‌ (11ಎ) ಇಂದ (ili) ಸರ್ಕಾರ 
ಜೂನಿಯರ್‌ ಕನ್ಸೋಲ್‌ ಆಪರೇಟರ್‌ಗಳು ಮ್ಯಾನೇಜರ್‌ ಆಪರೇಷನ್ಸ್‌ ಮ್ಯಾನೇಜರ್‌ (ಕನ್ಸೊಲ್‌) (1) ಮತ್ತು (i) ಮ್ಯಾನೇಜರ್‌ 
(ills) ಇಂದ (viii) ಸರ್ಕಾರ 








ಮ್ಯಾನೇಜರ್‌ 

















೧೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





























ದತ್ತ ಮಾಹಿತಿ ಸಹಾಯಕರು, ಪಂಚ್‌/ ವೆರಿಫೈಯರ್‌ ಆಪರೇಟರ್‌ಗಳು ದರ್ಜೆ | ಮ್ಯಾನೇಜರ್‌ ಆಪರೇಷನ್ಸ್‌ ಮ್ಯಾನೇಜರ್‌ (1) ರಿಂದ (iil) ಮ್ಯಾನೇಜರ್‌ 
-L ಪಂಚ್‌/ ವೆರಿಫೈಯರ್‌ ಆಪರೇಟರ್‌ಗಳು ದರ್ಜೆ- 11 (ಪಂಚಿಂಗ್‌ ಘಟಕ) 

ಮ್ಯಾನೇಜರ್‌ (ills) ಇಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಮ್ಯಾನೇಜರ್‌ ಮ್ಯಾನೇಜರ್‌ (1) ರಿ೦ದ (will) ಸರ್ಕಾರ 
ಶೀಘ್ರಲಿಪಿಕಾರರು, ಬೆರಳಚ್ಚುಗಾರರು, ಎಲೆಕ್ಟೀಷಿಯನ್‌-ಕಂ- ಏರ್‌ 
ಕಂಡೀಷನಿಂಗ್‌ ಆಪರೇಟರ್‌, ವಾಹನ ಚಾಲಕ 

ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ 
ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ನಿರ್ದೇಶಕರ ಕಚೇರಿ : 

ಮ್ಯಾನೇಜರ್‌ ಮತ್ತು ಅಧೀಕ್ಷಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಹಾಯಕ ನಿರ್ದೇಶಕರು (1) ರಿಂದ (ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 


ಸಾಂಖ್ಯಿಕ ಸಹಾಯಕ 


ಹೋಮಿಯೋಪಥಿ ನಿರ್ದೇಶಕರು 


ಹೋಮಿಯೋಪಥಿ ನಿರ್ದೇಶಕರು 












































ಹೋಮಿಯೋಪಥಿ ನಿರ್ದೇಶಕರು 








ಭಾರತೀಯ ವೈದ್ಯ ಪದ್ಧತಿ ಮತ್ತು (1) ರಿಂದ (wil) ಸರ್ಕಾರ 
ಹೋಮಿಯೋಪಥಿ ನಿರ್ದೇಶಕರು 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಹಾಯಕ ನಿರ್ದೇಶಕರು (1) ರಿಂದ (ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಸಹಾಯಕರು, ಶೀಘಲಿಪಿಕಾರರು, ಬೆರಳಚ್ಚುಗಾರರು ಹೋಮಿಯೋಪಥಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (1)ರಿ೦ದ (11) ಸರ್ಕಾರ 
ಹೋಮಿಯೋಪಥಿ ನಿರ್ದೇಶಕರು 
ಔಷಧಗಳ ಲೈಸನ್ಸ್‌ ನೀಡಿಕೆ ಪ್ರಾಧಿಕಾರಿಯವರ ಕಚೇರಿ: 
ದ್ವಿತೀಯ ದರ್ಜೆ ಸಹಾಯಕರು, ಗುಮಾಸ್ತರು-ಹಾಗೂ- ಭಾರತೀಯ ವೈದ್ಯ ಪದ್ಧತಿ ಮತ್ತು ಔಷಧಗಳ ಪರಿವೀಕ್ಷಕರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಬೆರಳಚ್ಚುಗಾರರು ಹೋಮಿಯೋಪಥಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (೪) ರಿ೦ದ (1/1) ಸರ್ಕಾರ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೯೫ 





ಮುಖ್ಯ ಅಧೀಕ್ಷಕರ ಕಚೇರಿ, ಸರ್ಕಾರಿ ಕೇಂದ್ರೀಯ ಔಷಧ ಮಳಿಗೆ, ಬೆಂಗಳೂರು ಮತ್ತು ಔಷಧಿಗಳ ಪರೀಕ್ಷಾ ಪ್ರಯೋಗಾಲಯ : 

































































ಅಧೀಕ್ಷಕರು ಮತ್ತು ಮ್ಯಾನೇಜರ್‌, ಪ್ರಥಮ ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಹೋಮಿಯೋಪಥಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಸಹಾಯಕರು, ಮೆಕಾನಿಕ್‌, ಬೆರಳಚ್ಚುಗಾರರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (೪) ರಿ೦ದ (11) ಸರ್ಕಾರ 
ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯಪದ್ಧತಿ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರ ಕಚೇರಿಗಳು ಮತ್ತು ಸಂಬಂಧಿಸಿದ ಆಸ್ಪತ್ರೆಗಳು : 
ತಾಂತ್ರಿಕೇತರ ಹುದ್ದೆಗಳು : ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಅಧೀಕ್ಷಕರು ಮತ್ತು ಮ್ಯಾನೇಜರ್‌ ಹೋಮಿಯೋಪಥಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (1) ರಿಂದ (wil) ಸರ್ಕಾರ 
ಹೋಮಿಯೋಪಥಿ ನಿರ್ದೇಶಕರು 
ತಾಂತ್ರಿಕ ಹುದ್ದೆಗಳು : 
ನರ್ಸಿಂಗ್‌ ಅಧೀಕ್ಷಕರು ದರ್ಜೆ-11 ಜೂನಿಯರ್‌ | ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು / (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಫಿಜೀಷಿಯನ್‌, ಸ್ಟಾಫ್‌ ನರ್ಸ್‌, ಎಎನ್‌ಎಂಗಳು, | ಹೋಮಿಯೋಪತಿ ನಿರ್ದೇಶಕರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಹೋಮಿಯೋಪಥಿ ನಿರ್ದೇಶಕರು 
ಘಫಾರ್ಮಸಿಸ್ಟ್‌ಗಳು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (V)doದ (vill) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
"ಸಿ" ಸಮೂಹದ ಎಲ್ಲಾ ಇತರ ತಾಂತ್ರಿಕ ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹುದ್ದೆಗಳು ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (V)doದ (vill) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಆಸ್ಪತ್ರೆಯ ಪ್ರಭಾರದಲ್ಲಿರುವ ಸೀನಿಯರ್‌ ಫಿಜಿಷಿಯನ್‌ರ ಕಚೇರಿ : 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಭಾರತೀಯ ವೈದ್ಯ ಪದ್ಧತಿ ಮತ್ತು ಸೀನಿಯರ್‌ ಫಿಜಿಷಿಯನ್‌ (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 


ಸಹಾಯಕರು, ಬೆರಳಚ್ಚುಗಾರರು 


ಹೋಮಿಯೋಪತಿ ನಿರ್ದೇಶಕರು 











ಹೋಮಿಯೋಪಥಿ ನಿರ್ದೇಶಕರು 
















































































೧೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಭಾರತೀಯ ವೈದ್ಯ ಪದ್ಧತಿ ಮತ್ತು (1) ರಿಂದ (wil) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
ಸ್ಟಾಫ್‌ ನರ್ಸ್‌, ಫಾರ್ಮಾಸಿಸ್ಟ್‌, "ಸಿ" ಸಮೂಹದ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹಿರಿಯ ವೈದ್ಯರು (1) ರಿಂದ (ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ತಾಂತ್ರಿಕ ಹುದ್ದೆಗಳು ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (1)ರಿ೦ದ (11) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಆಸ್ಪತ್ರೆಯ ಪ್ರಭಾರದಲ್ಲಿರುವ ಫಿಜಿಷಿಯನ್ನರ ಕಚೇರಿ : 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಭಾರತೀಯ ವೈದ್ಯ ಪದ್ಧತಿ ಮತ್ತು ಫಿಜಿಷಿಯನ್‌ (1) ರಿಂದ (ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಸಹಾಯಕರು, ಬೆರಳಚ್ಚುಗಾರರು, "ಸ" ಸಮೂಹದ | ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಎಲ್ಲಾ ಇತರ ತಾಂತ್ರಿಕ ಹುದ್ದೆಗಳು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (1)ರಿ೦ದ (vill) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
ಔಷಧಾಲಯಗಳ ಪ್ರಭಾರದಲ್ಲಿರುವ ಫಿಜಿಷಿಯನ್ನರ ಕಚೇರಿ : 
ಫಾರ್ಮಾಸಿಸ್ಟ್‌ ಮತ್ತು "ಸಿ" ಸಮೂಹದ ಇತರ ಭಾರತೀಯ ವೈದ್ಯ ಪದ್ಧತಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ತಾಂತ್ರಿಕ ಹುದ್ದೆಗಳು ಹೋಮಿಯೋಪತಿ ನಿರ್ದೇಶಕರು ಕಲ್ಯಾಣಾಧಿಕಾರಿ ಹೋಮಿಯೋಪಥಿ ನಿರ್ದೇಶಕರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು (೫)ರಿ೦ದ (|) ಸರ್ಕಾರ 
ಹೋಮಿಯೋಪತಿ ನಿರ್ದೇಶಕರು 
ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು : 
ಅಧೀಕ್ಷಕರು, ಮುಖ್ಯ ಗುಮಾಸ್ತ -ಹಾಗೂ - ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (!/ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಅಕೌಂಟೆಂಟ್‌, ದ್ವಿತೀಯ ದರ್ಜೆ ಸಹಾಯಕರು, ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 
ಬೆರಳಚ್ಚುಗಾರರು ಸಾ 
ಜ ಭಾರತೀಯ ವೈದ್ಯ ಪದ್ಧತಿ ಮತ್ತು (W)doದ (iil) ಸರ್ಕಾರ 








ಹೋಮಿಯೋಪತಿ ನಿರ್ದೇಶಕರು 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೯೭ 





ಸಹಾಯಕ ನಿರ್ದೇಶಕರ ಕಚೇರಿ, ಸರ್ಕಾರಿ ಹೋಮಿಯೋಹಥಿ ಆಸ್ಪತ್ರೆ, ಬೆಂಗಳೂರು : 






























































ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ | ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಸಹಾಯಕರು, ಬೆರಳಚ್ಚುಗಾರರು ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ 
ನಿರ್ದೇಶಕರು 

ಭಾರತೀಯ ವೈದ್ಯ ಪದ್ಧತಿ ಮತ್ತು (೫)ರಿ೦ದ (iil) ಸರ್ಕಾರ 

ಹೋಮಿಯೋಪತಿ ನಿರ್ದೇಶಕರು 
ಜೂನಿಯರ್‌ ಫಿಸಿಷಿಯನ್‌, ಸ್ಟಾಫ್‌ ನರ್ಸ್‌ಗಳು, | ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಂಸ್ಥೆಯ ಮುಖ್ಯಸ್ಥರು (1) ರಿಂದ (iv ಎ) ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಫಾರ್ಮಾಸಿಸ್ಟ್‌ರು ಹೋಮಿಯೋಪತಿ ನಿರ್ದೇಶಕರು ಹೋಮಿಯೋಪಥಿ ನಿರ್ದೇಶಕರು 

ಭಾರತೀಯ ವೈದ್ಯ ಪದ್ಧತಿ ಮತ್ತು (೫)ರಿ೦ದ (|) ಸರ್ಕಾರ 

ಹೋಮಿಯೋಪತಿ ನಿರ್ದೇಶಕರು 

ಮುಖ್ಯ ಸಂಪಾದಕರು, ಕರ್ನಾಟಕ ಗೆಜೆಟಿಯರ್‌ 
ಸಂಪಾದಕೀಯ ಸಿಬ್ಬಂದಿ: ಹಿರಿಯ ಸಂಪಾದಕರು, | ಮಾತೃ ಇಲಾಖೆ ಮುಖ್ಯ ಸಂಪಾದಕರು (1) ರಿಂದ (iv ಎ) ಮಾತ್ಯ ಇಲಾಖೆ ನೇಮಕ ಪ್ರಾಧಿಕಾರಿ 
ಸಂಪಾದಕರು, ಅನ್ವೇಷಣಾ ಸಿಬ್ಬಂದಿ, ಅನ್ವೇಷಕರು, | ನೇಮಕ ಪ್ರಾಧಿಕಾರಿ 
ಈಷಿಕ್ರ ಸಬ್ಬಂಿ ಕಬೀರ ಅಧಿಟ್ಛಕರು, ಮಾತೃ ಇಲಾಖೆ (ರಿಂದ (viii) ಸರ್ಕಾರ 
ಸಹಾಯಕರು, ಕಿರಿಯ ಸಹಾಯಕರು, ನೇಮಕ ಪ್ರಾಧಿಕಾರ 
ಶೀಘಲಿಪಿಗಾರರು, ಬೆರಳಚ್ಚುಗಾರರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 

ಪ್ರಧಾನ ಕಚೇರಿ : 
ಹಿರಿಯ ಭಾಷಾ೦ತರಕಾರರು, ಲೆಕ್ಕಪತ್ರಗಳ ಅಧೀಕ್ಷಕರು, ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ಸು ಸು ಸ ನಿರ್ದೇಶಕರು (V)doದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದಾಸ್ತಾನು ಪಾಲಕರು, ಹಿರಿಯ ಸಹಾಯಕರು, ಕನ್ನಡ ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ಶೀಘಲಿಪಿಗಾರರು, ಲೆಕ್ಕಪತ್ರಗಳ ಗುಮಾಸ್ತರು, ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರರು ಮತ್ತು ವಾಹನ ಚಾಲಕರು ನಿರ್ದೇಶಕರು (1) ರಿಂದ (iil) ಸರ್ಕಾರ 



















































































೧೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಅಕಾಡೆಮಿಗಳು 
ಪ್ರದರ್ಶನಾ ಕಲಾವಿದ ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ನಿರ್ದೇಶಕರು (1) ರಿ೦ದ (iil) ಸರ್ಕಾರ 
ಅಕೌಂಟೆಂಟರುಗಳು, ಪ್ರಥಮ ದರ್ಜೆ ಸಹಾಯಕರು, ಸಾಹಿತ್ಯ ಸಹಾಯಕರು, ಕನ್ನಡ ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ಶೀಘಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು ವಾಹನ 
ನಿರ್ದೇಶಕರು (V) ರಿ೦ದ (iil) ಸರ್ಕಾರ 
ಚಾಲಕರು 
ರವೀಂದ್ರ ಕಲಾಕ್ಷೇತ್ರ 
ಇಂಜಿನಿಯರ್‌ (ಎಲೆಕ್ಟಿಕಲ್‌), ಮುಖ್ಯ ಎಲೆಕ್ಟಿಕಲ್‌ / ಮೆಕ್ಕಾನಿಕಲ್‌ ಸಹಾಯಕ ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ನಿರ್ದೇಶಕರು (1) ರಿ೦ದ (iil) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ಬೆರಳಚ್ಚುಗಾರರು ಮತ್ತು ಸಹಾಯಕ ಎಲೆಕ್ಟೀಷಿಯನ್‌ 
ನಿರ್ದೇಶಕರು (1) ರಿಂದ (iil) ಸರ್ಕಾರ 
ವಿಭಾಗೀಯ ಕಚೇರಿಗಳು, ಬೆಂಗಳೂರು, ಮೈಸೂರು, ಗುಲ್ಬರ್ಗ ಮತ್ತು ಬೆಳಗಾವಿ: 
ಕನ್ನಡ ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, ಮತ್ತು ವಾಹನ ಚಾಲಕರು ನಿರ್ದೇಶಕರು ಉಪ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ನಿರ್ದೇಶಕರು (1/) ರಿಂದ (iil) ಸರ್ಕಾರ 
ಜಿಲ್ಲಾ ಕಚೇರಿಗಳು : 
ಗುಮಾಸ್ತರು- ಹಾಗೂ- ಬೆರಳಚ್ಚುಗಾರರು ನಿರ್ದೇಶಕರು ಸಹಾಯಕ ನಿರ್ದೇಶಕರು (1) ರಿಂದ (iv ಎ) ನಿರ್ದೇಶಕರು 
ನಿರ್ದೇಶಕರು (1%) ರಿಂದ (wil) ಸರ್ಕಾರ 


























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೨೯೯ 





ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ 







































































ಪ್ರಧಾನ ಕಚೇರಿ : 
1) ಲೆಕ್ಕಪತ್ರಗಳ ಅಧೀಕ್ಷಕರು ನಿಯಂತ್ರಕರು ಜ೦ಟ ನಿರ್ದೇಶಕರು (il) ನಿರ್ದೇಶಕರು 
ರಾಜ್ಯ ಲೆಕ್ಕಪತ್ರಗಳ ಇಲಾಖೆ ನಿರ್ದೇಶಕರು (11) ರಿಂದ (1ಎ) ಸರ್ಕಾರ 
ನಿಯಂತ್ರಕರು, (1) ರಿಂದ (iil) ಸರ್ಕಾರ 
ರಾಜ್ಯ ಲೆಕ್ಕಪತ್ರಗಳ ಇಲಾಖೆ 
2) ಕಚೇರಿ ಅಧೀಕ್ಷಕರು / ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iV ಎ) ನಿರ್ದೇಶಕರು 
ಪರಿವೀಕಣಾ ಸಹಾಯಕರು ವ 
ES ನಿರ್ದೇಶಕರು (೪)ರಿ೦ದ (viii) ಸರ್ಕಾರ 
3) ಪ್ರಥಮ ದರ್ಜೆ ಸಹಾಯಕರು / ಶೀಘಲಿಪಿಗಾರರು, ದ್ವಿಶೀಯ ದರ್ಜೆ | ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iV ಎ) ನಿರ್ದೇಶಕರು 
ಸಹಾಯಕರು / ಬೆರಳಚ್ಚುಗಾರ ನಿರ್ದೇಶಕರು (W)doದ (viii) ಸರ್ಕಾರ 
4) ವಾಹನ ಚಾಲಕರು ಜಂಟಿ ನಿರ್ದೇಶಕರು ಉಪ ನಿರ್ದೇಶಕರು (ಆಡಳಿತ) (1) ರಿಂದ (iV ಎ) ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು (V)doದ (vill) ನಿರ್ದೇಶಕರು 
ಜಿಲ್ಲಾ ಮಟ್ಟದ ಕಚೇರಿಗಳು : 
1. ಕಚೇರಿ ಅಧೀಕ್ಷಕರು ನಿರ್ದೇಶಕರು ಜಿಲ್ಲೆ ಅಧಿಕಾರಿ (1) ರಿಂದ (iv ಎ) ಜಂಟಿ ನಿರ್ದೇಶಕರು 
ನಿರ್ದೇಶಕರು (V)doದ (viii) ಸರ್ಕಾರ 
2. ಪ್ರಥಮ ದರ್ಜೆ ಸಹಾಯಕರು / ವಾರ್ಡನ್‌/ ಹಿಂದುಳಿದ ವರ್ಗಗಳ ನಿರ್ದೇಶಕರು ಜಿಲ್ಲೆ ಅಧಿಕಾರಿ (1) ರಿಂದ (iv ಎ) ಜಂಟಿ ನಿರ್ದೇಶಕರು 
ಪರಿವೀಕ್ಷಕರು ನಿರ್ದೇಶಕರು (V)oo (viii) ಸರ್ಕಾರ 
3. ದ್ವಿತೀಯ ದರ್ಜೆ ಸಹಾಯಕರು / ಅಧೀಕ್ಷಕರು, ಮೆಟ್ರಿಕ್‌ ಪೂರ್ವ ಹಾಸ್ಟೆಲ್‌ / ನಿರ್ದೇಶಕರು ಜಿಲ್ಲೆ ಅಧಿಕಾರಿ (1) ರಿಂದ (iv ಎ) ಜಂಟಿ ನಿರ್ದೇಶಕರು 
ಬೆರಳಚ್ಚುಗಾರರು / ಮಹಿಳಾ ಕಲ್ಯಾಣ ಸಂಘಟಕರು / ಆಶ್ರಮ ಶಾಲಾ ಶಿಕ್ಷಕರು ನಿರ್ದೇಶಕರು (V)doದ (viii) ಸರ್ಕಾರ 
4. ಶಿಕ್ಷಕಿಯರು, ಹೊಲಿಗೆ ತರಬೇತಿ ಕೇಂದ್ರಗಳು / ಪರಿವೀಕ್ಷಕ, ಬಡಗಿ- ನಿರ್ದೇಶಕರು ಜಿಲ್ಲೆ ಅಧಿಕಾರಿ (1) ರಿಂದ (iv ಎ) ಜಂಟಿ ನಿರ್ದೇಶಕರು 
ಹಾಗೂ- ಉತ್ಪಾದನಾ ಕೇಂದ್ರ 
ನಿರ್ದೇಶಕರು (V)doದ (viii) ಸರ್ಕಾರ 


























































































































೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
5. ವಾಹನ ಚಾಲಕರು ಜ೦ಟ ನಿರ್ದೇಶಕರು ಜಿಲ್ಲೆ ಅಧಿಕಾರಿ (1) ರಿಂದ (iv ಎ) ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು (V)doದ (vill) ನಿರ್ದೇಶಕರು 
6. ಮುಖ್ಯ ಶಿಕ್ಷಕಿಯರು, ಶೀಘಲಿಪಿ/ ಹೊಲಿಗೆ ತರಬೇತಿ ಕೇಂದ್ರಗಳು / ನಿರ್ದೇಶಕರು ಪ್ರಾಂಶುಪಾಲರು (1) ಜ೦ಟಿ ನಿರ್ದೇಶಕರು 
ಅಕೌಂಟೆಂಟ್‌, ದ್ವಿತೀಯ ದರ್ಜೆಯ ಗುಮಾಸ- ಹಾಗೂ -ಬೆರಳಚ್ಚುಗಾರ ಘೌ 
ನ | ಜ 4 ಜಿಲ್ಲೆ ಅಧಿಕಾರಿ (11) ರಿಂದ (1/ ಎ) ನಿರ್ದೇಶಕರು 
ಶೀಘ್ರಲಿಪಿ/ ಹೊಲಿಗೆ ತರಬೇತಿ ಕೇಂದ್ರಗಳಲ್ಲಿ ಸಹಾಯಕ ಶಿಕ್ಷಕಿಯರು 
ನಿರ್ದೇಶಕರು (W)doದ (1) ಸರ್ಕಾರ 
ತರಬೇತಿ ಕೇಂದ್ರ: 
ಕಚೇರಿ ಅಧೀಕ್ಷಕರು / ಪ್ರಥಮ ದರ್ಜೆ ಸಹಾಯಕರು / ದ್ವಿತೀಯ ದರ್ಜೆ ನಿರ್ದೇಶಕರು ಪ್ರಾಂಶುಪಾಲರು (1) ಜ೦ಟಿ ನಿರ್ದೇಶಕರು 
ಸಹಾಯಕರು / ಬೆರಳಚ್ಚುಗಾರ ಜ೦ಟಿ ನಿರ್ದೇಶಕರು (ill) ರಿಂದ ( ಎ) ನಿರ್ದೇಶಕರು 
ನಿರ್ದೇಶಕರು (V) ರಿಂದ (iil) ಸರ್ಕಾರ 
* ಕರ್ನಾಟಕ ಆಡಳಿತ ನ್ಯಾಯಮಂಡಲಿ 
ಎಲ್ಲ "ಸಿ" ಸಮೂಹದ ಹುದ್ದೆಗಳು ರಿಜಿಸ್ಟಾರ್‌ ಆಡಳಿತ ಪ್ರಭಾರದಲ್ಲಿರುವ ಡೆಪ್ಯುಟಿ (1) ರಿಂದ (iv ಎ) ರಿಜಿಸ್ಟಾರ್‌ 
ರಿಜಿಸ್ಟಾರ್‌ 
ರಿಜಿಸ್ಟಾರ್‌ (1) ರಿಂದ (wil) ಸರ್ಕಾರ 
** ವಿದ್ಯುತ್‌ ಪರಿವೀಕ್ಷಣಾಲಯ 
ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆಂಗಳೂರು 
ಸಹಾಯಕ ಲೆಕ್ಕಪತ್ರಗಳ ಅಧಿಕಾರಿ, ಅಧೀಕ್ಷಕರು, ಪ್ರಥಮ ದರ್ಜೆ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (iv ಎ) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಸಹಾಯಕ, ಶೀಘಲಿಪಿಗಾರ (ಕೇಂದ್ರ ಕಾರ್ಯಸ್ಥಾನ) 
ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (wil) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರರು ವಿದ್ಯುತ್‌ ಪರಿವೀಕ್ಷಕರು ಲೆಕ್ಕಪತ್ರಗಳ ಅಧಿಕಾರಿ (1) ರಿಂದ (iv ಎ) ವಿದ್ಯುತ್‌ ಪರಿವೀಕ್ಷಕರು 
(ಕೇಂದ್ರ ಕಾರ್ಯಸ್ಥಾನ) (ಕೇಂದ್ರಕಾರ್ಯಸ್ಥಾನ) 
ವಿದ್ಯುತ್‌ ಪರಿವೀಕ್ಷಕರು (1)ರಿಂದ (viii) ಮುಖ್ಯ ವಿದ್ಯುತ್‌ ಪರಿವೀಕಕರು 
0 ಶಿ ಠಿ ಖ 








(ಕೇಂದ್ರ ಕಾರ್ಯಸ್ಥಾನ) 























೧೩೦೧ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ವಿದ್ಯುತ್‌ ಪರಿವೀಕ್ಷಕರು (i) ರಿಂದ (॥) ಮುಖ್ಯ ವಿದ್ದುತ್‌ ಪರಿವೀಕ್ಷಕರು 
0 ಶಿ ಠಿ 0 


ಹೆಲ್ಪರ್‌/ ಮೆಕ್ಕಾನಿಕ್‌- ಹಾಗೂ- ವಾಹನ ಚಾಲಕ 


ವಿದ್ಯುತ್‌ ಪರಿವೀಕ್ಷಕರು 
(ಕೇಂದ್ರ ಕಾರ್ಯಸ್ಥಾನ) 





(ಕೇಂದ್ರ ಕಾರ್ಯಸ್ಥಾನ) 





* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 33 ಎಸ್‌ಡಿಇ. ದಿನಾಂಕ 4.9.86ರಲ್ಲಿ ಸೇರಿಸಲಾಗಿದೆ. 
** ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 8 ಎಸ್‌ಡಿಇ 87, ದಿನಾಂಕ 27.10.87ರಲ್ಲಿ ಸೇರಿಸಲಾಗಿದೆ. 


ವಿದ್ಯುತ್‌ ಪರಿವೀಕ್ಷಕರ ಕಚೇರಿ : 






















































































ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರರು ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (iv ಎ) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು (1)ರಿ೦ದ (11) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, ವಿದ್ಯುತ್‌ ಪರಿವೀಕ್ಷಕರು ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (iil) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಹೆಲ್ಪರ್‌, ವಾಹನ ಚಾಲಕ, ಮೆಕ್ಕಾನಿಕ್‌- ಹಾಗೂ - ವಿದ್ಯುತ್‌ ಪರಿವೀಕ್ಷಕರು ವಿದ್ಯುತ್‌ ಪರಿವೀಕ್ಷಕರು (1/)ರಿ೦ದ (viii) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ವಾಹನ ಚಾಲಕ 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ : 
ಪ್ರಥಮ ದರ್ಜೆ ಸಹಾಯಕ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಸಂಬಂಧಪಟ್ಟ ವಿಭಾಗದ ವಿದ್ಯುತ್‌ (1) ರಿಂದ (iv ಎ) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಪರಿವೀಕ್ಷಕರು 
ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು (1)ರಿ೦ದ (11) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ, ಹೆಲ್ಪರ್‌, ವಾಹನ ಚಾಲಕ, ಸಂಬಂಧಿಸಿದ ವಿಭಾಗದ ವಿದ್ಯುತ್‌ | ಉಪ ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (iv ಎ) ವಿದ್ಯುತ್‌ ಪರಿವೀಕ್ಷಕರು 
ಮೆಕ್ಕಾನಿಕ್‌- ಹಾಗೂ- ವಾಹನ ಚಾಲಕ ಪರಿವೀಕ್ಷಕರು ತ ಷ್‌ 
ಸಂಬಂಧಿಸಿದ ವಿಭಾಗದ ವಿದ್ಯುತ್‌ (V)doದ (11) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಪರಿವೀಕ್ಷಕರು 
"ಸಾರ್ವಜನಿಕ ಗ್ರಂಥಾಲಯಗಳ ಇಲಾಖೆ 
ತಾಂತ್ರಿಕ ವಿಭಾಗಗಳ ಮುಖ್ಯಸ್ಥರು, ಗ್ರಂಥಾಲಯ ವಿಜ್ಞಾನ ತರಬೇತಿ ನಿರ್ದೇಶಕರು ನಿರ್ದೇಶಕರು (1) ರಿ೦ದ (will) ಸರ್ಕಾರ 
ಶಾಲೆಯ ಉಪನ್ಯಾಸಕರು, ಗ್ರಂಥಪಾಲಕರು, ಸಹಾಯಕ ಗ್ರಂಥಪಾಲಕರು, 
ಲೆಕ್ಕಪತ್ರಗಳ ಅಧೀಕ್ಷಕರು, ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, 
ಶೀಘಲಿಪಿಗಾರರು. 
ಸಾಂಖ್ಯಿಕ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, | ನಿರ್ದೇಶಕರು ಮುಖ್ಯ ಗ್ರಂಥಪಾಲಕರು (1) ರಿಂದ (ಎ) ನಿರ್ದೇಶಕರು 
ಮ ನ ಸಷ ಸ ನಿರ್ದೇಶಕರು (V)doದ (viii) ಸರ್ಕಾರ 
* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 8 ಎಸ್‌ಡಿಇ 87, ದಿನಾಂಕ 27.10.87 ಮತ್ತು ಡಿಪಿಎಆರ್‌ 10 ಎಸ್‌ಡಿಇ 88, ದಿನಾಂಕ 30.7.1988ರಲ್ಲಿ ಸೇರಿಸಲಾಗಿದೆ. 







































































೧೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
” ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆ 
ಪ್ರಧಾನ ಕಚೇರಿ: 
ಅಭಿವೃದ್ಧಿ ಅಧಿಕಾರಿ, ಸಹಾಯಕ ಅಭಿವೃದ್ಧಿ ಅಧಿಕಾರಿ, ಶೀಘ್ರಲಿಪಿಗಾರ, ಬೆರಳಚ್ಚುಗಾರರು, ದ್ವಿತೀಯ | ನಿರ್ದೇಶಕರು ಉಪ ನಿರ್ದೇಶಕರು (1) ರಿಂದ (iia) ನಿರ್ದೇಶಕರು 
ದರ್ಜೆ ಸಹಾಯಕರು, ಫಿಲಂ ಆಪರೇಟರ್‌, ವಾಹನ ಚಾಲಕ (ಆಡಳಿತ) 
ನಿರ್ದೇಶಕರು (1/)ರಿ೦ದ (111) ಸರ್ಕಾರ 
ವಿಭಾಗೀಯ ಮತ್ತು ಜಿಲ್ಲಾ ಕಚೇರಿಗಳು : 
ಅಭಿವೃದ್ಧಿ ಅಧಿಕಾರಿ, ಸಹಾಯಕ ಅಭಿವೃದ್ಧಿ ಅಧಿಕಾರಿ, ಗುಮಾಸ್ತ- ಹಾಗೂ- ಬೆರಳಚ್ಚುಗಾರ, ನಿರ್ದೇಶಕರು ಉಪ ನಿರ್ದೇಶಕರು (1) ರಿಂದ (1ಎ) ನಿರ್ದೇಶಕರು 
ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, ವಾಹನ ಚಾಲಕ (ಆಡಳಿತ) 
ನಿರ್ದೇಶಕರು (॥)ರಿ೦ದ (viii) ಸರ್ಕಾರ 
** ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 31 ಎಸ್‌ಡಿಇ. 87, ದಿನಾಂಕ 18.1.88ರಲ್ಲಿ ಸೇರಿಸಲಾಗಿದೆ. 
* ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ 
ಸಹಕಾರ ಲೆಕ್ಕಪರಿಶೋಧನಾ ನಿರ್ದೇಶಕರ ಕಚೇರಿ : 
ಹಿರಿಯ ಲೆಕ್ಕ ಪರಿಶೋಧಕರು / ಲೆಕ್ಕ ಪರಿಶೋಧಕರು ಸಹಕಾರ ಲೆಕ್ಕ ಪರಿಶೋಧನಾ ಸಹಕಾರ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರು | (1) ರಿಂದ (ಎ) ಸಹಕಾರ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು (ಆಡಳಿತ ಮತು ಸಿಬಂದಿ) ನಿರ್ದೇಶಕರು 
ff) ಬ 
ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು (W)doದ (viii) ಸರ್ಕಾರ 
* ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 31 ಎಸ್‌ಡಿಇ 83, ದಿನಾಂಕ 23.5.88ರಲ್ಲಿ ಸೇರಿಸಲಾಗಿದೆ. 
ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು, ದ್ವಿತೀಯ | ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಗೆಜೆಟೆಡ್‌ (1) ರಿಂದ (iv ಎ) ಸಹಕಾರ ಲೆಕ್ಕ ಪರಿಶೋಧನಾ 
ದರ್ಜೆ ಸಹಾಯಕರು, ಬೆರಳಚ್ಚುಗಾರರು/ ವಾಹನ ಚಾಲಕ ನಿರ್ದೇಶಕರು, ಬೆ೦ಗಳೂರು ವಿಭಾಗ, ಆಪ್ತಸಹಾಯಕ / ಸಂಬಂಧಿಸಿದ ವಿಭಾಗದ ಸಹಕಾರ ಉಪ ನಿರ್ದೇಶಕರು 
ಪ ಐ ಸಹಾ 
ಬೆಂಗಳೂರು ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರು (ಆಡಳಿತ ಮತ್ತು ಸಿಬ್ಬಂದಿ) 
ಸಹಕಾರ ಲೆಕ್ಕಪರಿಶೋಧನಾ (W) ರಿಂದ (wil) ಸಹಕಾರ ಲೆಕ್ಕಪರಿಶೋಧನಾ 








ಜಂಟಿ ನಿರ್ದೇಶಕರು, ಬೆಂಗಳೂರು ವಿಭಾಗ, 
ಬೆಂಗಳೂರು 








ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೦೩ 





ಬೆಂಗಳೂರು/ ಮೈಸೂರು / ಬೆಳಗಾಂ / ಗುಲ್ಬರ್ಗ ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ ನಿರ್ದೇಶಕರ ಕಚೇರಿ : 


















































ಹಿರಿಯ ಲೆಕ್ಕ ಪರಿಶೋಧಕರು/ ಲೆಕ್ಕ ಸಹಕಾರ ಲೆಕ್ಕ ಪರಿಶೋಧನಾ ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ (1 ರಿಂದ (1/ಎ) ಸಹಕಾರ ಲೆಕ್ಕ ಪರಿಶೋಧನಾ 
ಪರಿಶೋಧಕರು ನಿರ್ದೇಶಕರು ನಿರ್ದೇಶಕರು ನಿರ್ದೇಶಕರು 
ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು (V)doದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ | ಸಹಕಾರ ಲೆಕ್ಕ ಪರಿಶೋಧನಾ (1 ರಿಂದ (V ಎ) ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ 
ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಜ೦ಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಜ೦ಟಿನಿರ್ದೇಶಕರು 
ಸಹಾಯಕರು, ಬೆರಳಚ್ಚುಗಾರರು, ವಾಹನ (ಕೇಂದ್ರ ಕಾರ್ಯಸ್ಥಾನ) 
ಚಾಲಕರು ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ (V)doದ (vill) ಸಹಕಾರ ಲೆಕ್ಕಪರಿಶೋಧನಾ ನಿರ್ದೇಶಕರು 
ನಿರ್ದೇಶಕರು 
ಜಿಲ್ಲೆಯ ಸಹಕಾರ ಲೆಕ್ಕಪರಿಶೋಧನಾ ಉಪನಿರ್ದೇಶಕರ ಕಚೇರಿ : 
ಹಿರಿಯ ಲೆಕ್ಕ ಪರಿಶೋಧಕರು / ಸಹಕಾರ ಲೆಕ್ಕ ಪರಿಶೋಧನಾ ಜಿಲ್ಲೆಗಳ ಸಹಕಾರ ಲೆಕ್ಕ ಪರಿಶೋಧನಾ ಉಪ (1) ರಿಂದ (1ಎ) ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ 
ಲೆಕ್ಕಪರಿಶೋಧಕರು ನಿರ್ದೇಶಕರು ನಿರ್ದೇಶಕರು ಜಂಟಿನಿರ್ದೇಶಕರು 
ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು (1) ರಿಂದ (wil) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ಶೀಘಲಿಪಿಗಾರರು, | ವಿಭಾಗದ ಸಹಕಾರ ಜಿಲ್ಲೆಗಳ ಸಹಕಾರ ಲೆಕ್ಕ ಪರಿಶೋಧನಾ ಉಪ (1) ರಿಂದ (ಎ) ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಲೆಕ್ಕ ಪರಿಶೋಧನಾ ನಿರ್ದೇಶಕರು ಜಂಟಿನಿರ್ದೇಶಕರು 
ವಾಹನ ಚಾಲಕರು ಜಂಟಿ ನಿರ್ದೇಶಕರು ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ (೪) ರಿ೦ದ (1/1) ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು 








ನಿರ್ದೇಶಕರು 











ಉಪ ವಿಭಾಗದ ಸಹಕಾರ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತು ತಾಲೂಕುಗಳ ಸಹಕಾರ ಸಂಘಗಳ ಹಿರಿಯ ಲೆಕ್ಕಪರಿಶೋಧಕರ ಕಚೇರಿ : 





ಹಿರಿಯ ಲೆಕ್ಕ ಪರಿಶೋಧಕರು / 
ಲೆಕ್ಕಪರಿಶೋಧಕರು 





ಸಹಕಾರ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು 











ಜಿಲ್ಲೆಗಳ ಸಹಕಾರ ಲೆಕ್ಕ ಪರಿಶೋಧನಾ ಉಪ (1) ರಿಂದ (iv ಎ) ವಿಭಾಗದ ಸಹಕಾರ ಲೆಕ್ಕ 
ನಿರ್ದೇಶಕರು ಪರಿಶೋಧನೆಯ 

ಜಂಟಿ ನಿರ್ದೇಶಕರು 
ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ (1) ರಿಂದ (1) ಸರ್ಕಾರ 
ನಿರ್ದೇಶಕರು 












































೧೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಥಮ ದರ್ಜೆ ಸಹಾಯಕರು, ಶೀಘಲಿಪಿಗಾರರು, | ವಿಭಾಗದ ಸಹಕಾರ ಉಪ ವಿಭಾಗದ ಸಹಕಾರ (1) ರಿಂದ (iv ಎ) ಜಿಲ್ಲೆಯ ಸಹಕಾರ 
ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು, ಲೆಕ್ಕ ಪರಿಶೋಧನಾ ಲೆಕ್ಕ ಪರಿಶೋಧನಾ ಲೆಕ್ಕ ಪರಿಶೋಧನೆಯ 
ಜಂಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಉಪ ನಿರ್ದೇಶಕರು 
ವಿಭಾಗದ ಸಹಕಾರ ಲೆಕ್ಕ ಪರಿಶೋಧನಾ (W)doದ (vill) ಸಹಕಾರ ಲೆಕ್ಕ ಪರಿಶೋಧನಾ ಜಂಟಿ 
ಜಂಟಿನಿರ್ದೇಶಕರು ನಿರ್ದೇಶಕರು 
[ಪದವಿಪೂರ್ವ ಶಿಕ್ಷಣ ಇಲಾಖೆ ಆಯುಕ್ತರ/ ನಿರ್ದೇಶಕರ ಕಚೇರಿ 
1 2 3 4 5 
ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಪದವಿಪೂರ್ವ ಶಿಕ್ಷಣ ಇಲಾಖೆಯ ಪದವಿಪೂರ್ವ ಶಿಕ್ಷಣ ಇಲಾಖೆ ಜ೦ಟಿ ನಿರ್ದೇಶಕರು (1) ರಿಂದ (ಓ)ಎ ಪದವಿಪೂರ್ವ ಶಿಕ್ಷಣ ಇಲಾಖೆ 


ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ 
ಸಹಾಯಕರು, ಹಿರಿಯ ಬೆರಳಚ್ಚುಗಾರರು, 
ಗುಮಾಸ್ತ-ಹಾಗೂ -ಬೆರಳಚ್ಚುಗಾರರು, ವಾಹನ 
ಚಾಲಕರು 


ಆಯುಕ್ತರು/ ನಿರ್ದೇಶಕರು 


(ಕೇಂದ್ರ ಕಚೇರಿ) 


ಆಯುಕ್ತರು/ ನಿರ್ದೇಶಕರು 





ಪದವಿಪೂರ್ವ ಶಿಕ್ಷಣ ಇಲಾಖೆ ಆಯುಕ್ತರು/ 
ನಿರ್ದೇಶಕರು 


(1) ರಿ೦ದ (1೪111) 


ಸರ್ಕಾರ 





ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರ/ ನಿರ್ದೇಶಕರ ನಿಯಂತ್ರಣದಲ್ಲಿರುವ ಕಚೇರಿಗಳು 





ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, 
ಹಿರಿಯ ಬೆರಳಚ್ಚುಗಾರರು, ಗುಮಾಸ್ತ-ಹಾಗೂ - 
ಬೆರಳಚ್ಚುಗಾರ ಮತ್ತು ವಾಹನ ಚಾಲಕರು 








ಪದವಿಪೂರ್ವ ಶಿಕ್ಷಣ ಇಲಾಖೆಯ 
ಆಯುಕ್ತರು/ ನಿರ್ದೇಶಕರು 


ಪದವಿಪೂರ್ವ ಶಿಕ್ಷಣ ಇಲಾಖೆಯ ಜಂಟಿ 
ನಿರ್ದೇಶಕರು (ಕೇಂದ್ರ ಕಚೇರಿ) 


(11) ರಿಂದ (17ಎ 


ಪದವಿಪೂರ್ವ ಶಿಕ್ಷಣ ಇಲಾಖೆಯ 
ಆಯುಕ್ತರು/ ನಿರ್ದೇಶಕರು 








ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರು/ 
ನಿರ್ದೇಶಕರು 





(1) ರಿಂದ (1೪111) 


ಸರ್ಕಾರ] 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 2007, ದಿನಾಂಕ 28.1.2008ರ ಮೂಲಕ ಸೇರಿಸಲಾಗಿದೆ. 



































ಅನುಸೂಚಿ - ॥| 
ಹುದ್ದೆಗಳ ವರ್ಗ ನೇಮಕ ಮಾಡಲು ಅಧಿಕಾರವುಳ್ಳ ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹುದಾದ ಅಪೀಲು ಪ್ರಾಧಿಕಾರಿ 
ಪ್ರಾಧಿಕಾರಿ ದಂಡನೆಗಳು 
ಪ್ರಾಧಿಕಾರಿ ದಂಡನೆಗಳು 
(8ನೇ ನಿಯಮ ನೋಡಿ) 
1 2 3 4 5 
ರಾಜ್ಯಪಾಲರ ಸಚಿವಾಲಯ 
ಎಲ್ಲ "ಡಿ" ಸಮೂಹದ ಹುದ್ದೆಗಳು ರಾಜ್ಯಪಾಲರ ಕಾರ್ಯದರ್ಶಿ ಸಂಬಂಧಿಸಿದ ಅಧೀನ ಕಾರ್ಯದರ್ಶಿ (1 ರಿಂದ ( ಎ) ರಾಜ್ಯಪಾಲರ ಕಾರ್ಯದರ್ಶಿ 
ರಾಜ್ಯಪಾಲರ ಕಾರ್ಯದರ್ಶಿ (WV) ರಿಂದ (1/1) ಮುಖ್ಯ ಕಾರ್ಯದರ್ಶಿ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೦೫ 





ಕರ್ನಾಟಕ ಸರ್ಕಾರದ ಸಚಿವಾಲಯ 





1 


2 


3 


4 





[ಸಚಿವಾಲಯದ ಎಲ್ಲ ಸಮೂಹ-ಡಿ ಹುದ್ದೆಗಳು (ಸಚಿವ ಸಂಪುಟ 
ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯಲ್ಲಿರುವವರನ್ನು ಹಾಗೂ ಸ್ಥಾನಿಕ ಆಯುಕ್ತರು, ಕರ್ನಾಟಕ 
ಭವನ, ನವದೆಹಲಿ ಇವರ ಕಚೇರಿಯಲ್ಲಿರುವವರನ್ನು 
ಹೊರತುಪಡಿಸಿ) 


ಉಪ ಕಾರ್ಯದರ್ಶಿ/ ಜಂಟಿ 
ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆ (ಆಡಳಿತ) 


ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ 
ಅಧೀನ ಕಾರ್ಯದರ್ಶಿ 


ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ 
ಉಪ ಕಾರ್ಯದರ್ಶಿ/ ಜಂಟಿ 


ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ 


(1) ರಿಂದ (ivಎ) 
ವರೆಗೆ 


(೪) ರಿಂದ (viii)ರ 
ವರೆಗೆ 


ಸಂಬಂಧಪಟ್ಟ ಇಲಾಖೆಯ 


ಸರ್ಕಾರದ ಉಪಕಾರ್ಯದರ್ಶಿ 


ಸಂಬಂಧಪಟ್ಟ ಇಲಾಖೆಯ 
ಸರ್ಕಾರದ ಕಾರ್ಯದರ್ಶಿ 





. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 43 ಎಸ್‌ಡಿಇ 2008, ದಿನಾಂಕ 27.0 


8.2009ರ ಮೂಲಕ ಪ್ರತಿಯೋಜಿಸಲಾಗಿದೆ. 














ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು | ಸಕಾರದ ಉಪ ಕಾರ್ಯದರ್ಶಿ/ ಜಂಟಿ | ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ (1) ರಿಂದ ಸರ್ಕಾರದ ಉಪ ಕಾರ್ಯದರ್ಶಿ/ 
ಆಡಳಿತ ಸುಧಾರಣಾ ಇಲಾಖೆಯ ಎಲ್ಲ ಸಮೂಹ-ಡಿ ಹುದ್ದೆಗಳು ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, | ಇಲಾಖೆಯಲ್ಲಿನ ಸಂಬಂಧಪಟ್ಟ ಅಧೀನ (1೪ಎ)ವರೆಗೆ ಜಂಟಿ ಕಾರ್ಯದರ್ಶಿ/ ಅಪರ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಕಾರ್ಯದರ್ಶಿ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಇಲಾಖೆ ಆಡಳಿತ ಸುಧಾರಣಾ ಇಲಾಖೆ 
(ಆಡಳಿತ) 
ಸರ್ಕಾರದ ಉಪ ಕಾರ್ಯದರ್ಶಿ/ ಜಂಟಿ | (೪) ರಿಂದ (೪೫11ರ ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ 
ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, | ವರೆಗೆ ಮತ್ತು ಆಡಳಿತ ಸುಧಾರಣಾ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ಇಲಾಖೆ (ಆಡಳಿತ) 
ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಇವರ ಸ್ಥಾನಿಕ ಆಯುಕ್ತರು, ಕರ್ನಾಟಕ ಉಪಸ್ಥಾನಿಕ ಆಯುಕ್ತರು, ಕರ್ನಾಟಕ | () ರಿಂದ ಸ್ಥಾನಿಕ ಆಯುಕ್ತರು, ಕರ್ನಾಟಕ 
ಕಚೇರಿಯಲ್ಲಿನ ಡಿಸ್‌ಪ್ಯಾಚ್‌ ರೈಡರ್‌, ಜವಾನರು ಮತ್ತು ಇತರ ಎಲ್ಲ | ಭವನ, ನವದೆಹಲಿ ಭವನ, ನವದೆಹಲಿ (1೪ಎ)ವರೆಗೆ ಭವನ 


ಸಮೂಹ-ಡಿ ಹುದ್ದೆಗಳು 








ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, 


ನವದೆಹಲಿ 





(೪) ರಿಂದ (೪೫11ರ 
ವರೆಗೆ 





ಅಪರ ಮುಖ್ಯ ಕಾರ್ಯದರ್ಶಿ 








೧೩೦೬ 


ಮುಖ್ಯ ಮಂತ್ರಿಗಳ/ ಸಚಿವರ/ ರಾಜ್ಯ ಸಚಿವರ ಆಪ್ತ ಸಿಬ್ಬಂದಿವರ್ಗದ 
ಎಲ್ಲ ಸಮೂಹ-ಡಿ ಹುದ್ದೆಗಳು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಉಪ ಕಾರ್ಯದರ್ಶಿ/ ಜಂಟಿ 
ಕಾರ್ಯದರ್ಶಿ / ಅಪರ 
ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆ 


(ಆಡಳಿತ) 


ಭಾಗ - ೪ಎ 


ಮುಖ್ಯ ಮಂತ್ರಿಯವರ/ ಸಚಿವರ/ ರಾಜ್ಯ 
ಸಚಿವರ ಆಪ್ತ ಕಾರ್ಯದರ್ಶಿ 


(1 ರಿಂದ 
(1೪ಎ)ವರೆಗೆ 


ಉಪ ಕಾರ್ಯದರ್ಶಿ/ ಜಂಟಿ 
ಕಾರ್ಯದರ್ಶಿ/ ಅಪರ 
ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆ 


(ಆಡಳಿತ) 





ಉಪ ಕಾರ್ಯದರ್ಶಿ/ ಜಂಟಿ 
ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 


ಇಲಾಖೆ (ಆಡಳಿತ) 


(೪) ರಿಂದ (೪೫11ರ 
ವರೆಗೆ 


ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 


ಆಡಳಿತ ಸುಧಾರಣಾ ಇಲಾಖೆ 





ಮುಖ್ಯ ಚುನಾವಣಾಧಿಕಾರಿಯವರ ಕಚೇರಿ- ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಪ್ರತಿನಿಯೋಜನೆಯ ಮೇಲಿರುವ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ 

















ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 


ಇಲಾಖೆ (ಆಡಳಿತ) 








1 2 3 4 5 
ಎಲ್ಲ ಸಮೂಹ-ಡಿ ಹುದ್ದೆಗಳು ಸರ್ಕಾರದ ಉಪ ಕಾರ್ಯದರ್ಶಿ/ ಸರ್ಕಾರದ ಅಧೀನ ಕಾರ್ಯದರ್ಶಿ (1) ರಿಂದ ಸರ್ಕಾರದ ಉಪ ಕಾರ್ಯದರ್ಶಿ/ 
ಜಂಟಿ ಕಾರ್ಯದರ್ಶಿ/ ಅಪರ (ಚುನಾವಣೆಗಳು) (1೪ಎ)ವರೆಗೆ ಜಂಟಿ ಕಾರ್ಯದರ್ಶಿ/ ಅಪರ 
ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಕಾರ್ಯದರ್ಶಿ, (ಚುನಾವಣೆಗಳು) 
ಆಡಳಿತ ಸುಧಾರಣಾ ಇಲಾಖೆ 
(ಆಡಳಿತ) ಉಪ ಕಾರ್ಯದರ್ಶಿ/ ಜಂಟಿ (೪) ರಿಂದ ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ 
ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, (೪111 ವರೆಗೆ ಮತ್ತು ಆಡಳಿತ ಸುಧಾರಣಾ 


ಇಲಾಖೆ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೦೭ 





ಪರಂತು, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರಿಂದ ಅಥವಾ ಇವರ ದರ್ಜೆಯ ಮತ್ತು ಇವರ 


ದರ್ಜೆಗಿಂತ ಮೇಲ್ಪಟ್ಟ 


ದರ್ಜೆಯ ಅಧಿಕಾರಿಯಿಂದ ನೇಮಕಗೊಂಡಿರುವಂತಹ ನೌಕರರಿಗೆ ಸಂಬಂಧಪಟ್ಟಂತೆ 8ನೇ ನಿಯಮದ (೪) ರಿಂದ (೪॥೫)ರ 


ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಕಠಿಣ ದಂಡನೆಯನ್ನು ಸಂಬಂಧಪಟ್ಟ ಇಲಾಖೆಯ ಉಪ ಕಾರ್ಯದರ್ಶಿ/ ಜಂಟಿ 


ಕಾರ್ಯದರ್ಶಿ/ ಅಪರ 


(0 


(0) 


ಕಾರ್ಯದರ್ಶಿಯವರು ವಿಧಿಸತಕ್ಕದ್ದಲ್ಲ. 


ವಿವರಣೆ: 


“ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ” ಎಂದರೆ ಕರ್ನಾಟಕ ಸರ್ಕಾರ ಸಚಿವಾಲಯದ 
ಸಮೂಹ-ಡಿ ಸಿಬ್ಬಂದಿಯ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ವಿಷಯಗಳ ಪ್ರಭಾರದಲ್ಲಿರುವ, ಸಚಿವ ಸಂಪುಟ ವ್ಯವಹಾರಗಳ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ. 


“ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿ” ಎಂದರೆ ಈ ನಿಯಮಗಳ ಮೇರೆಗೆ ಕ್ರಮ ಕೈಗೊಳ್ಳುವ ಕಾಲದಲ್ಲಿ ಸಂಬಂಧಪಟ್ಟ 
ಸಮೂಹ-ಡಿ ನೌಕರನು, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯನ್ನು ಹೊರತುಪಡಿಸಿ, ಸಚಿವಾಲಯದ ಯಾವುದೇ ಇಲಾಖೆಯಲ್ಲಿ ಸರ್ಕಾರದ ಯಾವ ಅಧೀನ 
ಕಾರ್ಯದರ್ಶಿಯವರಿಗೆ ಅಧೀನನಾಗಿರುವನೋ ಆ ಯಾವುದೇ ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು 
ಸರ್ಕಾರದ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಉಪಕಾರ್ಯದರ್ಶಿಯವರ ಆಪ್ತ ಸಿಬ್ಬಂದಿ ವರ್ಗದ 
ಸಮೂಹ-ಡಿ ನೌಕರನ ಸಂದರ್ಭದಲ್ಲಿ ಆ ಇಲಾಖೆಯ ಸಿಬ್ಬಂದಿ ವಿಷಯಗಳ ಪ್ರಭಾರದಲ್ಲಿರುವ ಸರ್ಕಾರದ ಅಧೀನ 
ಕಾರ್ಯದರ್ಶಿ] 





೧೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸರ್ಕಾರಿ ಅತಿಥಿ ಗೃಹಗಳು - ಬೆಂಗಳೂರು, ಊಟಿ, ನಂದಿಬೆಟ್ಟ ಕ 


ಸರ್ಕಾರಿ ಅತಿಥಿ ಸತ್ಕಾರ ವ್ಯವಸ್ಥೆ 
































ಬಟ್ಟರ್‌ ದರ್ಜೆ-ಓ ದರ್ಜೆ-1, ಅಡಿಗೆಯವರು ದರ್ಜೆ-1 ದರ್ಜೆ ||, | ವಿಶೇಷಾಧಿಕಾರಿ, ಅಧೀಕ್ಷಕರು, (1 ರಿಂದ (ಎ) ವಿಶೇಷಾಧಿಕಾರಿ, 

ಫಿಟ್ಟರ್‌, ಪರಿಚಾರಕರು (ವೇಟರ್‌), ಬೇರರ್‌, ರೂಮ್‌ ಬಾಯ್‌, ರಾಜ್ಯ ಅತಿಥಿ ಗೃಹಗಳು ರಾಜ್ಯ ಅತಿಥಿ ಗೃಹಗಳು ರಾಜ್ಯ ಅತಿಥಿ ಗೃಹ 

ಕೇರ್‌ಟೇಕರ್‌, ದಲಾಯತ್‌, ವಾಜ್‌ಮನ್‌, ಜವಾನ, ಕ್ಷೀನರ್‌, ಟರ್ನ್‌ 

ಕೀ, ಸ್ಕೂಟರ್‌ ಮೆಸೆಂಜರ್‌, ಕಿಚನ್‌ಮೇಟಿ/ ಕುಕ್‌ಮೇಟಿ / ಮೇಟಿ, ವಿಶೇಷಾಧಿಕಾರಿ, (೪) ರಿ೦ದ (1/1) ಸರ್ಕಾರದ ಉಪಕಾರ್ಯದರ್ಶಿ, ಸಚಿವ 

ತೋಟದ ಮಾಲಿ, ಸ್ವೀಪರ್ಸ್‌, ದೋಬಿ ಮತ್ತು ಎಲ್ಲ 'ಡಿ" ಸಮೂಹದ ರಾಜ್ಯ ಅತಿಥಿ ಗೃಹಗಳು ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 

ಹುದ್ದೆಗಳು- ಕರ್ನಾಟಕ ಭವನದಲ್ಲಿರುವವರನ್ನು ಹೊರತುಪಡಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆ (ಶಿಷ್ಟಾಚಾರ) 

ಸರ್ಕಾರಿ ಅತಿಥಿ ಗೃಹ — ಮೈಸೂರು 

ಬಟ್ಟರ್‌ ದರ್ಜೆ-1, ದರ್ಜೆ-1 ಅಡಿಗೆಯವರು ದರ್ಜೆ-1 ದರ್ಜೆ 1. ವೇಟರ್‌, ವಿಭಾಗಾಧಿಕಾರಿಯವರ ಅಧೀಕ್ಷಕರು, (1 ರಿಂದ (1ಎ) ವಿಭಾಗಾಧಿಕಾರಿಯವರ 

ದಲಾಯತ್‌, ವಾಚ್‌ಮನ್‌, ಜವಾನ, ಕ್ಷೀನರ್‌, ಮೇಟಿ ಮತ್ತು ಎಲ್ಲ ಇತರೆ "ಡಿ" ಗೆಜೆಟೆಡ್‌ ಸಹಾಯಕ ಗೆಜೆಟೆಡ್‌ ಸಹಾಯಕ 


ಸಮೂಹದ ಹುದ್ದೆಗಳು- ಕರ್ನಾಟಕ ಭವನದಲ್ಲಿರುವವರನ್ನು ಹೊರತುಪಡಿಸಿ, 





ರಾಜ್ಯ ಅತಿಥಿ ಗೃಹಗಳು 












































ವಿಭಾಗಾಧಿಕಾರಿಯವರ ಗೆಜೆಟೆಡ್‌ | (೪) ರಿಂದ (ಬ) ವಿಭಾಗಾಧಿಕಾರಿ 
ಸಹಾಯಕ 
ಕರ್ನಾಟಕ ಭವನ - ನವದೆಹಲಿ 
ಬಟ್ಟರ್‌ ದರ್ಜೆ-1], ಎಲೆಕ್ಟ್ರೀಷಿಯನ್‌- ಹಾಗೂ- ಪ್ಲಂಬರ್‌, ಅಟೆಂಡರ್‌, ಉಪ ವಿಶೇಷ ಆಯುಕ್ತರು, ಮ್ಯಾನೇಜರ್‌, (1 ರಿಂದ (1) ಉಪ ವಿಶೇಷ ಆಯುಕ್ತರು 
ಪ್ಲಂಬರ್‌, ಎಲೆಕ್ಟ್ರಿಷಿಯನ್‌, ಅಡಿಗೆಯವರು -ದರ್ಜೆ1L ಜವಾನ/ ಕರ್ನಾಟಕ ಭವನ ಕರ್ನಾಟಕ ಭವನ 
ಮುನು ಬು ಸನ ಜು ನ ಕಿಟನೇ ಮೇ ಮೊಲಾಕ್‌ ಉಪ ವಿಶೇಷ ಆಯುಕ್ತರು, (iil) ರಿಂದ (vii) ವಿಶೇಷ ಆಯುಕ್ತರು. 
ಬೇರರ್‌ ಮತ್ತು ಎಲ್ಲ ಇತರೆ 'ಡಿ" ಸಮೂಹದ ಹುದ್ದೆಗಳು - ಕರ್ನಾಟಕ ಕರ್ನಾಟಕ ಭವನ ಕರ್ನಾಟಕ ಭವನ 
ಭವನದಲ್ಲಿರುವವರನ್ನು ಹೊರತುಪಡಿಸಿ 
ವಾರ್ತಾ ಇಲಾಖೆ 
ಎಲ್ಲ "ಡಿ" ಸಮೂಹದ ಹುದ್ದೆಗಳು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಹಾಯಕ ನಿರ್ದೇಶಕರು (1 ರಿಂದ ( ಎ) ನಿರ್ದೇಶಕರು 
ನಿರ್ದೇಶಕರು ನಿರ್ದೇಶಕರು (1) ರಿಂದ (wil) ಕಾರ್ಯದರ್ಶಿ, 














ಒಳಾಡಳಿತ ಇಲಾಖೆ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೦೯ 





ಕಂದಾಯ ಇಲಾಖೆ 





[ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


1 ತಹಶೀಲ್ದಾರ್‌/ ವಿಶೇಷ ತಹಶೀಲ್ದಾರ್‌ 

2) ಜಿಲ್ಲಾಧಿಕಾರಿಯ ಕೇಂದ್ರ ಕಾರ್ಯಸ್ಥಾನ ಸಹಾಯಕ 
(ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿರುವ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ) 
3) ಅಸಿಸ್ಟೆಂಟ್‌ ಕಮೀಷನರ್‌ (ತಮ್ಮ ಕಚೇರಿಯಲ್ಲಿರುವ ಸಿಬ್ಬಂದಿಗೆ 


(1ರಿಂದ (1೪ಎ) 


(1ರಿಂದ (1೪ಎ) 


(1ರಿಂದ (1೪ಎ) 


ಅಸಿಸೆ೦ಟ್‌ ಕಮೀಷನರ್‌ 


ಜಿಲ್ಲಾಧಿಕಾರಿ/ ವಿಶೇಷ 


ಪ್ರಾದೇಶಿಕ ಆಯುಕ್ತರು 


ಸಂಬಂಧಪಟ್ಟಂತೆ) 


ಸಂಬಂಧಪಟ್ಟಂತೆ) 
4) ಹೆಚ್ಚುವರಿ ಆಯುಕ್ತರು. ಪ್ರಾದೇಶಿಕ ಆಯುಕ್ತರ ಕಚೇರಿ (ಪ್ರಾದೇಶಿಕ | (ರಿ೦ದ (1೪ಎ) 
ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ 











ಜಿಲ್ತಾಧಿಕಾರಿ 


5) ವಿಶೇಷ ಜಿಲ್ಲಾಧಿಕಾರಿ 


(1ರಿಂದ (1೪ಎ) 





(1೪ಎ) ಯಿಂದ 





ಜಿಲ್ಲಾಧಿಕಾರಿ 
(viii ಪ್ರಾದೇಶಿಕ ಆಯುಕ್ತರು] 








1. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 10, ಎಸ್‌ಡಿಇ 2006, ದಿನಾಂಕ 25.01.2007ರ ಮೂಲಕ 


ಪ್ರತ್ಯಾಯೋಜಿಸಲಾಗಿದೆ. 








ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ 























ವಾಹನ ಚಾಲಕರು ಭೂ ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಕೇಂದ್ರ ಕಾರ್ಯಸ್ಥಾನ ಸಹಾಯಕ/ ತಾಂತ್ರಿಕ ಸಹಾಯಕ (1) ರಿಂದ (ಎ) ನಿರ್ದೇಶಕರು 

ನಿರ್ದೇಶಕರು 
ನಿರ್ದೇಶಕರು (W) ರಿಂದ (wil) ಸರ್ಕಾರ 

ಭೂದಾಖಲೆಗಳ ಜಂಟಿ ನಿರ್ದೇಶಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು (1) ರಿ೦ದ (iil) ನಿರ್ದೇಶಕರು 
(ತನ್ನ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಿಸಿದಂತೆ) (ತನ್ನ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಿಸಿದಂತೆ) 
ಪ್ರಾಂಶುಪಾಲರು, ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆ ತರಬೇತಿ ಪ್ರಾಂಶುಪಾಲರು, ಭೂ ಮಾಪನ ಮತ್ತು ಕಂದಾಯ ವ್ಯವಸ್ಥೆ (1) ರಿ೦ದ (iil) ನಿರ್ದೇಶಕರು 
ಸಂಸ್ಥೆ (ತನ್ನ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಿಸಿದಂತೆ) ತರಬೇತಿ ಸಂಸ್ಥೆ 
ಭೂದಾಖಲೆಗಳ ಅಧೀಕ್ಷಕರು (ತನ್ನ ಸಿಬ್ಬಂದಿ ವರ್ಗಕ್ಕೆ ಭೂ ದಾಖಲೆಗಳ ಅಧೀಕ್ಷಕರು (1) ರಿಂದ (ill) ನಿರ್ದೇಶಕರು 
ಸಂಬಂಧಿಸಿದಂತೆ) 
ಭೂದಾಖಲೆಗಳ ಸಹಾಯಕ ಅಧೀಕ್ಷಕರು, (ತನ್ನ ಸಿಬ್ಬಂದಿ ವರ್ಗಕ್ಕೆ ಭೂ ದಾಖಲೆಗಳ ಸಹಾಯಕ ಅಧೀಕ್ಷಕರು (1) ರಿ೦ದ (iil) ನಿರ್ದೇಶಕರು 








ಸಂಬಂಧಿಸಿದಂತೆ) 
























































೧೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಎಲ್ಲ "ಡಿ" ಸಮೂಹದ ಭೂ ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಕೇಂದ್ರ ಕಾರ್ಯಸ್ಥಾನ ಸಹಾಯಕ/ ತಾಂತ್ರಿಕ ಸಹಾಯಕ (1 ರಿಂದ ( ಎ) ನಿರ್ದೇಶಕರು 
ಹುದ್ದೆಗಳು ನಿರ್ದೇಶಕರು ನಿರ್ದೇಶಕರು 
ನಿರ್ದೇಶಕರು (೪ರಿ೦ದ (viii) ಸರ್ಕಾರ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು, ಭೂದಾಖಲೆಗಳು (1) ರಿಂದ (vill) ನಿರ್ದೇಶಕರು 
(ತನ್ನ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಿಸಿದಂತೆ) 
ಪ್ರಾಂಶುಪಾಲರು, ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆ ತರಬೇತಿ ಪ್ರಾಂಶುಪಾಲರು, ಭೂ ಮಾಪನ ಮತ್ತು ಕಂದಾಯ ವ್ಯವಸ್ಥೆ (1 ರಿಂದ (wi) ನಿರ್ದೇಶಕರು 
ಸಂಸ್ಥೆ ತರಬೇತಿ ಸಂಸ್ಥೆ 
ಭೂದಾಖಲೆಗಳ ಅಧೀಕ್ಷಕರು (ತನ್ನ ಸಿಬ್ಬಂದಿ ವರ್ಗಕ್ಕೆ ಭೂ ದಾಖಲೆಗಳ ಅಧಿಕ್ಷಕರು (1ರಿಂದ (viii) ನಿರ್ದೇಶಕರು 
ಸಂಬಂಧಿಸಿದಂತೆ) 
ಭೂ ದಾಖಲೆಗಳ ಸಹಾಯಕ ಅಧೀಕ್ಷಕರು ಭೂ ದಾಖಲೆಗಳ ಸಹಾಯಕ ಅಧೀಕ್ಷಕರು (1 ರಿಂದ (wi) ನಿರ್ದೇಶಕರು 
(ತನ್ನ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಿಸಿದಂತೆ) 
ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ 
ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಆಯುಕ್ತರ ಕಚೇರಿ, ಬೆಂಗಳೂರು 
ಸಮೂಹ ಡಿ” ಹುದ್ದೆಗಳು ಆಯುಕ್ತರು ಕೇಂದ್ರ ಕಾರ್ಯಸ್ಥಾನ ಸಹಾಯಕರು (1) ರಿಂದ (೪ಎ) ಆಯುಕ್ತರು 
ಆಯುಕ್ತರು (1) ರಿಂದ (wiil ಸರ್ಕಾರ 

















ಜಿಲ್ಲಾಧಿಕಾರಿಯವರ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಬೆಂಗಳೂರು ನಗರ/ ಬೆಂಗಳೂರು ಗ್ರಾಮೀಣ/ ಬೆಳಗಾವಿ/ ಬಳ್ಳಾರಿ/ ಬೀದರ್‌/ ಚಿತ್ರದುರ್ಗ/ ದಕ್ಷಿಣ ಕನ್ನಡ/ ಧಾರವಾಡ/ ಗುಲ್ಬರ್ಗ/ 
ಕೊಪ್ಪಳ/ ಮಂಡ್ಯ/ ಮೈಸೂರು/ ರಾಯಚೂರು/ ರಾಮನಗರ/ ಉಡುಪಿ/ ಉತ್ತರ ಕನ್ನಡ/ ಶಿವಮೊಗ್ಗ/ ಯಾದಗಿರಿ ಜಿಲ್ಲೆಗಳು 





ಸಮೂಹ "ಡಿ ಹುದ್ದೆಗಳು 





ಕಚೇರಿ ಮುಖ್ಯಸ್ಥರು 
ಛಿ 








ಜಿಲ್ಲಾಧಿಕಾರಿ 


(1) ರಿಂದ (iii) 





ಆಯುಕ್ತರು 





ಸಹಾಯಕ ಆಯುಕ್ತರ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಮುಜರಾಯಿ ಕಾಮಗಾರಿಗಳು, ಕಾರ್ಪೊರೇಷನ್‌ ಪ್ರದೇಶ, ಬೆ೦ಗಳೂರು/ ಬೆಂಗಳೂರು ಗ್ರಾಮೀಣ/ ಬೆಳಗಾವಿ/ ಬಳ್ಳಾರಿ/ ದಕ್ಷಿಣ 
ಕನ್ನಡ/ ಉಡುಪಿ/ ಉತ್ತರ ಕನ್ನಡ ಜಿಲ್ಲೆಗಳು 





ಸಮೂಹ ಡಿ” ಹುದ್ದೆಗಳು 








ಕಚೇರಿ ಮುಖ್ಯಸ್ಥರು 
ಥಿ 


ಸಹಾಯಕ ಆಯುಕ್ತರು 








ಜಿಲ್ಲಾಧಿಕಾರಿ 


(ರಿಂದ (೪ಎ) 


(೪) ರಿಂದ (೪11) 


































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೧೧ 
ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು (ಆಗಮ ವಿಭಾಗ) 
ಸಮೂಹ "ಡಿ ಹುದ್ದೆಗಳು ಕಚೇರಿ ಮುಖ್ಯಸ್ಥರು ಪ್ರಾಂಶುಪಾಲರು (1) ರಿಂದ (೪ಎ) ಆಯುಕ್ತರು 
ಆಯುಕ್ತರು (v) ರಿಂದ (wiil ಸರ್ಕಾರ 
ಸರ್ಕಾರಿ ಸಂಸ್ಕೃತ ಕಾಲೇಜು, ಮೇಲುಕೋಟೆ 
ಸಮೂಹ "ಡಿ ಹುದ್ದೆಗಳು ಪ್ರಾಂಶುಪಾಲರು (1) ರಿಂದ (1ಎ) ಆಯುಕ್ತರು 
ಕಚೇರಿ ಮುಖ್ಯಸ್ಥರು ಆಯುಕ್ತರು (1) ರಿಂದ (wiil ಸರ್ಕಾರ 
ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆ ಆಯುಕ್ತರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ (ನಿರ್ಧರಣೆ) ಮತ್ತು ಕೃಷಿ ವರಮಾನ ತೆರಿಗೆ ಸಹಾಯಕ ಆಯುಕ್ತರ ಕಚೇರಿ: 
ಎಲ್ಲ "ಡಿ" ಸಮೂಹದ ಹುದ್ದೆಗಳು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಸಹಾಯಕ ಯಾವುದನ್ನಾದರೂ ವಾಣಿಜ್ಯ ತೆರಿಗೆ 
(ಅಟೆಂಡರ್‌, ದಫೇದಾರ, ವಾಹನ (ಕೇಂದ್ರ ಕಾರ್ಯಸ್ಥಾನ) ಆಯುಕ್ತರು ಆಯುಕ್ತರು 
ಚಾಲಕರು, ಜವಾನರು) (ಕೇಂದ್ರ ಕಾರ್ಯಸ್ಥಾನ) 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರ ಮತ್ತು ಸಹಾಯಕ ಆಯುಕ್ತರ ಕಚೇರಿ : 

ಎಲ್ಲ "ಡಿ" ಸಮೂಹದ ಹುದ್ದೆಗಳು ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಉಪ ಯಾವುದನ್ನಾದರೂ ವಾಣಿಜ್ಯ ತೆರಿಗೆ 
(ಅಟೆಂಡರ್‌, ದಫೇದಾರ, ವಾಹನ ಆಯುಕ್ತರು ಆಯುಕ್ತರು 
ಚಾಲಕರು, ಜವಾನರು) 

ಕೃಷಿ ವರಮಾನ ತೆರಿಗೆ ಉಪ ಆಯುಕ್ತರು ಕೃಷಿ ವರಮಾನ ತೆರಿಗೆ ಉಪ ಯಾವುದನ್ನಾದರೂ | ವಾಣಿಜ್ಯ ತೆರಿಗೆ ಹಾಗೂ 

ಆಯುಕ್ತರು ಕೃಷಿ ವರಮಾನ ತೆರಿಗೆ 
ಆಯುಕ್ತರು 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಸಹಾಯಕ ಯಾವುದನ್ನಾದರೂ ವಾಣಿಜ್ಯ ತೆರಿಗೆ 
ಆಯುಕ್ತರು ಉಪ ಆಯುಕ್ತರು 
ರಾಜ್ಯ ಪ್ರತಿನಿಧಿ ಕಚೇರಿ 
ಎಲ್ಲ "ಡಿ" ಸಮೂಹದ ಹುದ್ದೆಗಳು ರಾಜ್ಯ ಪ್ರತಿನಿಧಿ (ತನ್ನ ಕಚೇರಿಯಲ್ಲಿರುವವರಿಗೆ ಸಂಬಂಧಿಸಿದಂತೆ) ರಾಜ್ಯ ಪ್ರತಿನಿಧಿ ಯಾವುದನ್ನಾದರೂ ವಾಣಿಜ್ಯ ತೆರಿಗೆ ಆಯುಕ್ತರು 






























































೧೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಅಧೀನ ಅಧಿಕಾರಿಗಳು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು, ಕೃಷಿ ಆದಾಯ ತೆರಿಗೆ ಅಧಿಕಾರಿ ಕೃಷಿ ಆದಾಯ ತೆರಿಗೆ ಯಾವುದನ್ನಾದರೂ ಕೃಷಿ ಆದಾಯ ತೆರಿಗೆ ಉಪ 
(ಅಟೆಂಡರ್‌ಗಳು, ದಫೇದಾರರು, ವಾಹನ ಅಧಿಕಾರಿ ಆಯುಕ್ತರು ಅಥವಾ ವಾಣಿಜ್ಯ 
ಚಾಲಕರು, ಜವಾನರು) ತೆರಿಗೆಗಳ ಹಾಗೂ ಕೃಷಿ ಮತ್ತು 
ಆದಾಯ ತೆರಿಗೆ ಉಪ 
ಅಯುಕ್ತರು 
ವಾಣಿಜ್ನ ತೆರಿಗೆ ಅಧಿಕಾರಿ ವಾಣಿಜ್ನ ತೆರಿಗೆ ಅಧಿಕಾರಿ ಯಾವುದನ್ನಾದರೂ ವಾಣಿಜ್ಜ ತೆರಿಗೆ ಉಪಆಯುಕ್ತರು 
ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿ ಸಹಾಯಕ ವಾಣಿಜ್ಯ ತೆರಿಗೆ ಯಾವುದನ್ನಾದರೂ ವಾಣಿಜ್ಯ ತೆರಿಗೆ ಉಪಆಯುಕ್ತರು 
ಅಧಿಕಾರಿ 
ಪೊಲೀಸ್‌ ಇಲಾಖೆ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ : 
ಕಾನ್‌ಸ್ಟೇಬಲ್‌ಗಳನ್ನು ಬಿಟ್ಟು, ಅಟೆಂಡರ್‌ಗಳು, ಪೊಲೀಸ್‌ ಅಸಿಸ್ಟೆಂಟ್‌ ಪೊಲೀಸ್‌ ಅಸಿಸ್ಟೆಂಟ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (1 ರಿಂದ (wi) ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌, 


ಮಚ್ಚಿಗಳು, ಜಮೇದಾರ್‌, ದಫೇದಾರ್‌, ಮಾಲಿ, ಇನ್ಸ್‌ಪೆಕ್ಟರ್‌ ಜನರಲ್‌ 
ಜಾಡಮಾಲಿ ಮತ್ತು ಕಸ ಗುಡಿಸುವವರೂ 
ಒಳಗೊಂಡಂತೆ ಎಲ್ಲ "ಡಿ' ಸಮೂಹದ ಹುದ್ದೆಗಳು 














ಕೇಂದ್ರ ಕಾರ್ಯಸ್ಥಾನ 





ಪೊಲೀಸ್‌ ಕಮೀಷನರ್‌ರವರ ಕಚೇರಿ, ಬೆ೦ಗಳೂರು : 





























ಕಾನ್‌ಸ್ಟೇಬಲ್‌ಗಳನ್ನು ಬಿಟ್ಟು, ಅಟೆಂಡರ್‌, ಮಚ್ಚಿಗಳು, ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌, ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌, | (0 ರಿಂದ (%॥) ಪೊಲೀಸ್‌ ಕಮೀಷನರ್‌ 
ಜಮೇದಾರ್‌, ದಫೇದಾರ್‌, ಮಾಲಿ, ಜಾಡಮಾಲಿ ಮತ್ತು | ಕೇಂದ್ರ ಕಾರ್ಯಸ್ಥಾನ ಕೇಂದ್ರ ಕಾರ್ಯಸ್ಥಾನ 
ಕಸ ಗುಡಿಸುವವರು ಒಳಗೊಂಡಂತೆ ಎಲ್ಲ "ಡಿ 
ಸಮೂಹದ ಹುದ್ದೆಗಳು: 
ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌, ಹೊಲೀಸ್‌ ಡೆಪ್ಮುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಅಪರಾಧ ತನಿಖಾ ವಿಭಾಗ - ಇವರುಗಳ ಕಚೇರಿ: 
ಕಾನ್‌ಸ್ಟೇಬಲ್‌ಗಳನ್ನು ಬಿಟ್ಟು, ಅಟೆ೦ಡರ್‌ಗಳು, ಮಚ್ಚಿಗಳು, | ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌/ ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌/ | (0 ರಿಂದ (೪) ಪೊಲೀಸ್‌ ಇನ್ಸ್‌ಪೆಕ್ಟರ್‌ 
ಜಮೇದಾರ್‌, ದಫೇದಾರ್‌, ಮಾಲಿ, ಜಾಡಮಾಲಿ ಮತ್ತು ಪೊಲೀಸ್‌ ಡೆಪ್ಯುಟಿ ಇನ್‌ಸ್ಪೆಕ್ಟರ್‌ ಜನರಲ್‌, ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌, ಜನರಲ್‌ 
ಕಸಗುಡಿಸುವವರನ್ನು ಒಳಗೊಂಡಂತೆ ಎಲ್ಲ "ಡಿ' ಅಪರಾಧ ತನಿಖಾ ವಿಭಾಗ ಅಪರಾಧ ತನಿಖಾ ವಿಭಾಗ 
ಸಮೂಹದ ಹುದ್ದೆಗಳು 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೧೩ 





ಪೊಲೀಸ್‌ ಅಧೀಕ್ಷಕರು, ಪೊಲೀಸ್‌ ತರಬೇತಿ ಕಾಲೇಜಿನ ಪ್ರಾಂಶುಪಾಲರು, ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ ಶಾಲೆ, ಕಮಾಂಡೆಂಟ್‌, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಅಶ್ವಾರೋಹಿ ಮತ್ತು ಜಿಲ್ಲಾ ಅಶ್ವಾರೋಹಿ ದಳಗಳು, 
ಅರಮನೆ ರಕ್ಷಕ ದಳ ಮತ್ತು ನಿರ್ದೇಶಕರು, ವಿಧಿ ವೈದ್ಯ ವಿಜ್ಞಾನ ಪ್ರಯೋಗ ಶಾಲೆ ಇವರುಗಳ ಕಚೇರಿ: 






























































ಇತರ "ಡಿ' ಸಮೂಹದ ಹುದ್ದೆಗಳು 








ಆಯುಕ್ತರು 


ಆಯುಕ್ತರು 











ಕಾನ್‌ಸ್ಟೇಬಲ್‌ಗಳನ್ನು ಬಿಟ್ಟು ಅಟೆಂಡರ್‌ಗಳು, ಪೊಲೀಸ್‌ ಅಧೀಕ್ಷಕರು / ಸಹಾಯಕ ಪೊಲೀಸ್‌ ಅಧೀಕ್ಷಕರು / (1 ರಿಂದ (1ಎ) ಪೊಲೀಸ್‌ ಅಧೀಕ್ಷಕರು / 
ಪ್ರಯೋಗಶಾಲೆ ಅಟೆಂಡರ್‌ಗಳು, ಮಚ್ಚಿಗಳು, ಪ್ರಾಂಶುಪಾಲರು / ಕಮಾಂಡೆಂಟ್‌ / ಉಪ ಪೊಲೀಸ್‌ ಅಧೀಕ್ಷಕರು, ಪ್ರಾಂಶುಪಾಲರು / 
ಜಮೇದಾರ್‌, ದಫೇದಾರ್‌, ಮಾಲಿ, ಜಾಡಮಾಲಿ ಮತ್ತು | ನಿರ್ದೇಶಕರು, ವಿಧಿ ವೈದ್ಯ ವಿಜ್ಞಾನ ಪ್ರಯೋಗ ಸಹಾಯಕ ಕಮಾಂಡಂಟ್‌, ಕಮಾಂಡೆಂಟ್‌ / ನಿರ್ದೇಶಕ, 
ಕಸ ಗುಡಿಸುವವರನ್ನು ಒಳಗೊಂಡಂತೆ ಎಲ್ಲ 'ಡಿ' ಶಾಲೆ ಸಹಾಯಕ ನಿರ್ದೇಶಕರು ವಿಧಿ ವೈದ್ಯ ವಿಜ್ಞಾನ ಪ್ರಯೋಗ 
ಸಮೂಹದ ಹುದ್ದೆಗಳು ಶಾಲೆ 
ಪೊಲೀಸ್‌ ಅಧೀಕ್ಷಕರು (1) ರಿಂದ (iil) ಪೊಲೀಸ್‌ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ 
/ಪ್ರಾಂಶುಪಾಲರುಗಳು / ಕಮಾಂಡೆಂಟ್‌ ಜನರಲ್‌ / ಪೊಲೀಸ್‌ ಡೆಪ್ಕುಟ 
/ ನಿರ್ದೇಶಕರು, ವಿಧಿ ವೈದ್ಯ ವಿಜ್ಞಾನ ಇನ್ಸ್‌ಪೆಕ್ಟರ್‌ ಜನರಲ್‌, 
ಪ್ರಯೋಗಶಾಲೆ ಅಪರಾಧ ತನಿಖಾ ವಿಭಾಗ 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಆಯುಕ್ತರ ಕಚೇರಿ : 
ಜಮೇದಾರ್‌, ಮಚ್ಚಿಗಳು, ಜವಾನರು, ಕಾವಲುಗಾರರು, ಸೈಕಲ್‌ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ (1 ರಿಂದ (wi) ಕಾರ್ಮಿಕ ಆಯುಕ್ತರು 
ಆರ್ಡಲೀಗಳು, ವ್ಯಾನ್‌ ಚಾಲಕ, ಮಾಲಿ, ಮತ್ತು ಇತರ "ಡಿ' ಸಮೂಹದ ಹುದ್ದೆಗಳು 
ಪ್ರಾದೇಶಿಕ ಉಪ ಕಾರ್ಮಿಕ ಆಯುಕ್ತರ ಕಚೇರಿ : 
ವ್ಯಾನ್‌ ಚಾಲಕ, ಜವಾನ ಮತ್ತು ಇತರ " ಡಿ" ಸಮೂಹದ ಹುದ್ದೆಗಳು ಉಪ ಕಾರ್ಮಿಕ ಉಪ ಕಾರ್ಮಿಕ ಆಯುಕ್ತರು (1 ರಿಂದ (wi) ಕಾರ್ಮಿಕ ಆಯುಕ್ತರು 
ಆಯುಕ್ತರು 
ವಿಭಾಗೀಯ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿ : 
ವ್ಯಾನ್‌ ಚಾಲಕರು, ಜವಾನರು, ಸೈಕಲ್‌ ಆರ್ಡರ್ಲಿಗಳು, ಕಾವಲುಗಾರ ಮತ್ತು ಸಹಾಯಕ ಕಾರ್ಮಿಕ ಸಹಾಯಕ ಕಾರ್ಮಿಕ (1 ರಿಂದ (ಬ) ಕಾರ್ಮಿಕ ಆಯುಕ್ತರು 








೧೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಕಾರ್ಮಿಕ ಅಧಿಕಾರಿಗಳ ಕಚೇರಿ: 








ಸಮೂಹದ ಹುದ್ದೆಗಳು 


ಜವಾನರು, ಸೈಕಲ್‌ ಆರ್ಡರ್ಲಿ, ಕಾವಲುಗಾರ, ವ್ಯಾನ್‌ ಚಾಲಕ ಮತ್ತು ಇತರೆ "ಡಿ' 





ಕಾರ್ಮಿಕ ಅಧಿಕಾರಿಗಳು 





ಕಾರ್ಮಿಕ ಅಧಿಕಾರಿಗಳು 





(0 ರಿಂದ (vil) 


ಕಾರ್ಮಿಕ ಆಯುಕ್ತರು 








1[1. ಕಾರ್ಯಾನೆಗಳ ಮತ್ತು ಬಾಯ್ಲರುಗಳ ಇಲಾಖೆ 


1. ಕಾರ್ಬಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ ಪರಿವೀಕ್ಷಕರ ಕಚೇರಿ : 


















































ಕಾರ್ಬಾನೆ ವಿಭಾಗ : 
ಜವಾನರು, ಕಾವಲುಗಾರ, ಸೈಕಲ್‌ ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ ಕಾರ್ಲಾನೆಗಳ ಉಪ ಮುಖ್ಯ (1 ರಿಂದ (ಎ) ಕಾರ್ಪಾನೆ ಮತ್ತು ಬಾಯ್ದರುಗಳ ಜಂಟಿ 
ಆರ್ಡರ್ಲಿ ಮತ್ತು ಇತರೆ “ಡಿ' ಸಮೂಹದ ಪರಿವೀಕ್ಷಕರು ಪರಿವೀಕ್ಷಕರು ಮುಖ್ಯ ಪರಿವೀಕ್ಷಕರು 
ಹುದ್ದೆಗಳು 
ಕಾರಾನೆಗಳ ಮತ್ತು ಬಾಯ್ಲರುಗಳ (1) ರಿಂದ (iil) ಕಾರ್ಲಾನೆ ಮತ್ತು ಬಾಯ್ದರುಗಳ ಮುಖ್ಯ 
ಜಂಟಿ ಮುಖ್ಯ ಪರಿವೀಕ್ಷಕರು ಪರಿವೀಕ್ಷಕರು 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 96, ದಿನಾಂಕ 20.10.97. ಕೆ.ಜಿ.ಡಿ. 28.10.97 ಇದರಲ್ಲಿ ಸೇರಿಸಲಾಗಿದೆ. 
ಬಾಯ್ದರ್‌ ವಿಭಾಗ : 
ಜವಾನರು/ ಕಾವಲುಗಾರ, ಸೈಕಲ್‌ ಆರ್ಡರ್ಲಿ | ಕಾರ್ಪಾನೆಗಳ ಮತ್ತು ಬಾಯ್ಲರುಗಳ | ಬಾಯ್ದರುಗಳ ಉಪ ಮುಖ್ಯ ಪರಿವೀಕ್ಷಕರು (1 ರಿಂದ (vಎ) ಕಾರ್ಯಾನೆಗಳ ಮತ್ತು ಬಾಯ್ದರುಗಳ ಜಂಟಿ 
ಮತ್ತು ಇತರೆ "ಡಿ' ಸಮೂಹದ ಹುದ್ದೆಗಳು ಮುಖ್ಯ ಪರಿವೀಕ್ಷಕರು ಮುಖ್ಯ ಪರಿವೀಕ್ಷಕರು 
ಕಾರಾನೆಗಳ ಮತ್ತು ಬಾಯ್ಲರುಗಳ ಜಂಟಿ (1) ರಿಂದ (iil) ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ 
ಮುಖ್ಯ ಪರಿವೀಕ್ಷಕರು ಪರಿವೀಕ್ಷಕರು 
11. ಕಾರ್ಬಾನೆಗಳ ಉಪ ಮುಖ್ಯ ಪರಿವೀಕ್ಷಕರ ಕಚೇರಿ : 
ಜವಾನರು/ ಕಾವಲುಗಾರ, ಸೈಕಲ್‌ ಕಾರ್ಲಾನೆಗಳ ಉಪ ಮುಖ್ಯ ಪರಿವೀಕ್ಷಕರು | ಕಾರ್ಬಾನೆಗಳ ಉಪ ಮುಖ್ಯ (1 ರಿಂದ (vಎ) ಕಾರ್ಯಾನೆಗಳ ಮತ್ತು ಬಾಯ್ದರುಗಳ ಜಂಟಿ 


ಆರ್ಡರ್ಲಿ ಮತ್ತು ಇತರೆ "ಡಿ' ಸಮೂಹದ 
ಹುದ್ದೆಗಳು 








ಪರಿವೀಕ್ಷಕರು 











ಮುಖ್ಯ ಪರಿವೀಕ್ಷಕರು 
0 
















































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೧೫ 
ಕಾರ್ಪಾನೆಗಳ ಮತ್ತು ಬಾಯ್ದರುಗಳ (೪) ರಿಂದ (vii) ಕಾರ್ಪಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ 
ಜಂಟಿ ಮುಖ್ಯ ಪರಿವೀಕ್ಷಕರು ಪರಿವೀಕ್ಷಕರು 

111. ಕಾರ್ಲಾನೆಗಳ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ : 

ಜವಾನರು/ ಕಾವಲುಗಾರ, ಸೈಕಲ್‌ ಕಾರ್ಲಾನೆಗಳ ವೈದ್ಯಕೀಯ ಕಾರ್ಲಾನೆಗಳ ವೈದ್ಯಕೀಯ ಪರಿವೀಕ್ಷಕರು | (ಗ ರಿಂದ (1ಎ) ಕಾರಾನೆಗಳ ಮತ್ತು ಬಾಯ್ಲರುಗಳ ಜಂಟಿ 

ಆರ್ಡರ್ಲಿ, ಪ್ರಯೋಗ ಶಾಲೆಯ ಅಟೆಂಡರ್‌ | ಪರಿವೀಕ್ಷಕರು ಮುಖ್ಯ ಪರಿವೀಕ್ಷಕರು 

ಮತ್ತು ಇತರೆ 'ಡಿ' ಸಮೂಹದ ಹುದ್ದೆಗಳು ಕಾರ್ಪಾನೆಗಳ ಮತ್ತು ಬಾಯ್ದರುಗಳ (೪) ರಿಂದ (vii) ಕಾರ್ಪಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ 
ಜಂಟಿ ಮುಖ್ಯ ಪರಿವೀಕ್ಷಕರು ಪರಿವೀಕ್ಷಕರು 

IV. ಕಾರ್ಬಾನೆಗಳ ಹಿರಿಯ ಪರಿವೀಕ್ಷಕರ ಕಚೇರಿ/ ಕಾರ್ಲಾನೆಗಳ ಪರಿವೀಕ್ಷಕರ ಕಚೇರಿ : 

ಜವಾನರು ಮತ್ತು ಇತರೆ “ಡಿ' ಕಾರ್ಯಾನೆಗಳ ಹಿರಿಯ ಪರಿವೀಕ್ಷಕರು / | ಕಾರ್ನ್ಲಾನೆಗಳ ಹಿರಿಯ ಪರಿವೀಕ್ಷಕರು / (1 ರಿಂದ (!ಎ) ಕಾರ್ಲಾನೆಗಳ ಮತ್ತು ಬಾಯ್ಲರುಗಳ ಜಂಟಿ ಮುಖ್ಯ 
ಸಮೂಹದ ಹುದ್ದೆಗಳು ಕಾರ್ಪಾನೆಗಳ ಪರಿವೀಕ್ಷಕರು ಕಾರ್ಪಾನೆಗಳ ಪರಿವೀಕ್ಷಕರು ಪರಿವೀಕ್ಷಕರು 
ಕಾರಾನೆಗಳ ಮತ್ತು ಬಾಯ್ಲರುಗಳ ಜಂಟಿ (1) ರಿಂದ (iil) ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಮುಖ್ಯ 
ಮುಖ್ಯ ಪರಿವೀಕ್ಷಕರು ಪರಿವೀಕ್ಷಕರು 
V. ಬಾಯ್ದರುಗಳ ಹಿರಿಯ ಪರಿವೀಕ್ಷಕರ ಕಚೇರಿ/ ಬಾಯ್ದರುಗಳ ಪರಿವೀಕ್ಷಕರ ಕಚೇರಿ : 
ಜವಾನರು ಮತ್ತು ಇತರೆ "ಡಿ' ಸಮೂಹದ ಬಾಯ್ದರುಗಳ ಹಿರಿಯ ಪರಿವೀಕ್ಷಕರು / ಬಾಯ್ದರುಗಳ ಹಿರಿಯ (1 ರಿಂದ (vಎ) ಕಾರ್ಲಾನೆಗಳ ಮತ್ತು ಬಾಯ್ದರುಗಳ 


ಹುದೆಗಳು 
ಎ 


ಬಾಯ್ದರುಗಳ ಪರಿವೀಕ್ಷಕರು 














ಪರಿವೀಕ್ಷಕರು / ಬಾಯ್ದರುಗಳ ಪರಿವೀಕ್ಷಕರು 





ಜಂಟಿ ಮುಖ್ಯ ಪರಿವೀಕ್ಷಕರು 











ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಜಂಟಿ ಮುಖ್ಯ | (೪) ರಿಂದ (vii) ಕಾರ್ಯಾನೆಗಳ ಮತ್ತು ಬಾಯ್ದರುಗಳ 
ಪರಿವೀಕ್ಷಕರು ಮುಖ್ಯ ಪರಿವೀಕ್ಷಕರು 
(ಉದ್ಯೋಗ ಮತ್ತು ತರಬೇತಿ ಇಲಾಖೆ 
(ಉದ್ಯೋಗ ವಿಭಾಗ) 
ಎ. ನಿರ್ದೇಶಕರ ಕಚೇರಿ: 
ಜಮೇದಾರ್‌, ದಫೇದಾರ್‌, ಜವಾನ ಉಪ ನಿರ್ದೇಶಕರು ಉಪ ನಿರ್ದೇಶಕರು (1 ರಿಂದ (i) ಜಂಟಿ ನಿರ್ದೇಶಕರು 





(ಉದ್ಯೋಗ) 





(ಉದ್ಯೋಗ) 





























೧೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 








ಬಿ. ವೃತ್ತಿ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ, ಉಪ ಪ್ರಾದೇಶಿಕ ಉದ್ಯೋಗ ವಿನಿಮಯ ಕೇಂದ್ರ, ವೃತ್ತಿ ಅಧ್ಯಯನ ಕೇಂದ್ರ, ಉದ್ಯೋಗಾಭಿವೃದ್ಧಿ ಮತ್ತು ಕೈಗಾರಿಕೆಗಳಿಗೆ ಸುಧಾರಿತ ಸೇವೆ, ದೈಹಿಕ ಅಂಗವಿಕಲರ ರಾಜ್ಯ ವಿಶೇಷ 
ಉದ್ಯೋಗ ವಿನಿಮಯ ಕೇಂದ್ರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಜ್ಯ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ, ಉದ್ಯೋಗ ವಿನಿಮಯ ಕೇಂದ್ರ (ಖಾಲಿ ಹುದ್ದೆಗಳ ಕಡ್ಡಾಯ ಅಧಿಸೂಚನೆ) ಅಧಿನಿಯಮದ ಜಾರಿ 
ಘಟಕಗಳು, ವಿಶ್ವವಿದ್ಯಾಲಯ ಉದ್ಯೋಗ ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರ, ಪ್ರಾಜೆಕ್ಟ್‌ ಉದ್ಯೋಗ ವಿನಿಮಯ ಕೇಂದ್ರ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ (ತಾಂತ್ರಿಕ), ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ (ಸಾಮಾನ್ಯ), 
ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರಗಳು, ನಗರ ಉದ್ಯೋಗ ವಿನಿಮಯ ಕೇಂದ್ರಗಳು: 

ಜವಾನರು ಉಪ ನಿರ್ದೇಶಕರು (ಉದ್ಯೋಗ) ಕಚೇರಿಯ ಮುಖ್ಯಸ್ಥರು (1 ರಿಂದ (ಎ) ಉಪ ನಿರ್ದೇಶಕರು (ಉದ್ಯೋಗ) 








ಉಪ ನಿರ್ದೇಶಕರು (ಉದ್ಯೋಗ) (1) ರಿಂದ (iil) ಜಂಟಿ ನಿರ್ದೇಶಕರು 




















1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 96, ದಿನಾಂಕ 20.10.97ರಲ್ಲಿ ಪ್ರತಿಯೋಜಿಸಲಾಗಿದೆ. 
ಕುಶಲ ಕರ್ಮಿ ತರಬೇತಿ ಮತ್ತು ಶಿಕ್ಷಣಾರ್ಥಿ ತರಬೇತಿ ಯೋಜನೆಗಳು 
































ಮುಖ್ಯ ಕಚೇರಿಯ ಜಮೇದಾರ್‌, ವಾಹನ ಚಾಲಕ, ಜವಾನರು, ಜಂಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು (ಆಡಳಿತ) (1 ರಿಂದ (vಎ) ಜಂಟಿ ನಿರ್ದೇಶಕರು 
ಕಾವಲುಗಾರ, ಕಸ ಗುಡಿಸುವವರು ಜಂಟಿ ನಿರ್ದೇಶಕರು (1) ರಿಂದ (iil) ನಿರ್ದೇಶಕರು 
ಪ್ರಾಂಶುಪಾಲರ ಸಂಸ್ಥೆಗಳಲ್ಲಿ ಕಾರ್ಯಾಗಾರ ಅಟೆಂಡೆಂಟ್‌ಗಳು, ಪ್ರಾಂಶುಪಾಲರು ಪ್ರಾಂಶುಪಾಲರು (1 ರಿಂದ (vಎ) ಜಂಟಿ ನಿರ್ದೇಶಕರು 
ಜವಾನರು, ದಾಸ್ತಾನು ಸಹಾಯಕರು, ಚೌಕಿದಾರ, ವಾಟರ್‌ ಜಂಟಿ ನಿರ್ದೇಶಕರು (1) ರಿಂದ (iil) ನಿರ್ದೇಶಕರು 
ಕ್ವಾರಿಯರ್ಪ್‌, ಕಸ ಗುಡಿಸುವವರು 
ವೈದ್ಯಕೀಯ ಇಲಾಖೆ 
ವೈದ್ಯಕೀಯ ಸೇವೆಗಳ ನಿರ್ದೇಶಕರ ಕಚೇರಿ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ನಿರ್ದೇಶಕರ ಆಪ್ತ ಸಹಾಯಕರು ನಿರ್ದೇಶಕರ ಆಪ್ತ ಸಹಾಯಕರು (1 ರಿಂದ (wi) ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 




















ಅಧೀಕ್ಷಕರ ಕಚೇರಿ, ಮುಖ್ಯ ಆಸ್ಪತ್ರೆಗಳು: ವೈದ್ಯಕೀಯ ಕಾಲೇಜುಗಳ ಪ್ರಾಂಶುಪಾಲರುಗಳ/ ಡೀನ್‌ಗಳ ಕಚೇರಿಗಳು, ವೈದ್ಯಕೀಯ ಆಸ್ಪತ್ರೆಯ ಅಧೀಕ್ಷಕರ ಕಚೇರಿ, ಬೆಂಗಳೂರು, ಆಡಳಿತ ವೈದ್ಯಾಧಿಕಾರಿಯವರ ಕಚೇರಿ, ನೌಕರರ 

ರಾಜ್ಯವಿಮಾ ಯೋಜನೆ ಮತ್ತು ಸರ್ಕಾರಿ ವೈದ್ಯಕೀಯ ದಾಸ್ತಾನುಗಳ ಮಳಿಗೆ ಅಧೀಕ್ಷಕರ ಕಚೇರಿ, ಬೆಂಗಳೂರು. 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಸಂಸ್ಥೆಯ ಮುಖ್ಯಸ್ಥರು ಸಂಸ್ಥೆಯ ಮುಖ್ಯಸ್ಥರು ಯಾವುದನ್ನಾದರೂ ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 








ಜಿಲ್ಲಾ ವೈದ್ಯಾಧಿಕಾರಿಗಳ ಕಚೇರಿ: ಸಿವಿಲ್‌ ಸರ್ಜನ್‌ಗಳ ಕಚೇರಿ ಮತ್ತು ಅಧೀಕ್ಷಕರ ಕಚೇರಿ, ವೈದ್ಯಕೀಯ ಆಸತ್ರೆ, ಧಾರವಾಡ: 


Pik) 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಕಚೇರಿಯ ಮುಖ್ಯಸ್ಥರು ಕಚೇರಿಯ ಮುಖ್ಯಸ್ಥರು ಯಾವುದನ್ನಾದರೂ ವೈದ್ಯಕೀಯ ಸೇವೆಗಳ 
ನಿರ್ದೇಶಕರು 
































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೧೭ 





(ಸ್ಥಳೀಯ ನಿಧಿ) ಔಷಧಾಲಯಗಳ, ಕಾಟೇಜ್‌ ಆಸ್ಪತ್ರೆಗಳ ಮತ್ತು 1ನೆಯ ಮತ್ತು 11ನೆಯ ದರ್ಜೆಯ ಸಹಾಯಕ ಸರ್ಜನ್‌ಗಳ ಶ್ರೇಣಿಯ ವೈದ್ಯಾಧಿಕಾರಿಗಳ ಪ್ರಭಾರದಲ್ಲಿರುವ ಇತರ ಸರ್ಕಾರಿ ತಾಲೂಕು ಔಷಧಾಲಯದ 
ವೈದ್ಯಾಧಿಕಾರಿಗಳು ಕಃ 


































































































ಎಲ್ಲ "ಡಿ' ಸಮೂಹದ ಹುದ್ದೆಗಳು ಸಂಸ್ಥೆಯ ಪ್ರಭಾರದಲ್ಲಿರುವ ಸಂಸ್ಥೆಯ ಪ್ರಭಾರದಲ್ಲಿರುವ (0 ರಿಂದ (ಎ) ಜಿಲ್ಲಾ ವೈಧ್ಯಾದಿಕಾರಿ/ 
ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಸಿವಿಲ್‌ ಸರ್ಜನ್‌ಗಳು 
ಜಿಲ್ಲಾ ವೈದ್ಯಾಧಿಕಾರಿ/ (1) ರಿಂದ (iil) ವೈದ್ಯಕೀಯ ಸೇವೆಗಳ ನಿರ್ದೇಶಕರು 
ಸಿವಿಲ್‌ ಸರ್ಜನ್‌ಗಳು 
ಜನಾರೋಗ್ಯ ಇಲಾಖೆ 
ಜನಾರೋಗ್ಯ ಇಲಾಖೆಯ ನಿರ್ದೇಶಕರ ಕಚೇರಿ: 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆಪ್ತಸಹಾಯಕರು ಆಪ್ತ ಸಹಾಯಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ಅಧೀಕ್ಷಕರ ಕಚೇರಿ, ಮಲೇರಿಯಾ ರೋಗ ವಿಜ್ಞಾನ ವಿಭಾಗ: 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ಅಧೀಕ್ಷಕರ ಕಚೇರಿ, ಸಾಂಕ್ರಾಮಿಕ ರೋಗಶಾಸ್ತ್ರ ಮತ್ತು ಜನನ ಮರಣಗಳ ಅಂಕಿ ಅಂಶಗಳ ವಿಭಾಗ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ಅಧೀಕ್ಬಕರ ಕಚೇರಿ, ಆರೋಗ್ಯ ಶಿಕ್ಷಣ ವಿಭಾಗ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ರಾಸಾಯನಿಕ ಪರೀಕ್ಷಕರ ಕಚೇರಿ ಮತ್ತು ಪ್ರಯೋಗಾಲಯಗಳ ಅಧೀಕ್ಷಕರ ಕಚೇರಿ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ಅಧೀಕ್ಬಕರ ಕಚೇರಿ, ಲಸಿಕೆ ಸಂಸ್ಥೆ, ಬೆಂಗಳೂರು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ನಿರ್ದೇಶಕರು 
ಲಸಿಕೆ ಸಂಸ್ಥೆಯ ಕಚೇರಿ, ಬೆಳಗಾವಿ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಜನಾರೋಗ್ಗ ಸಹಾಯಕ ನಿರ್ದೇಶಕರು ಜನಾರೋಗ್ಗ ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ಜನಾರೋಗ್ಗ ನಿರ್ದೇಶಕರು 








೧೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಕೇಂದ್ರ ಕುಷ್ಠರೋಗ ಚಿಕಿತ್ತಾಲಯ, ಬೆಂಗಳೂರು : 



































































































































ಆರೋಗ್ಯಾಧಿಕಾರಿ/ 





ಜಿಲ್ಲಾ ಆರೋಗ್ಯಾಧಿಕಾರಿ 





ಎಲ್ಲ "ಡಿ' ಸಮೂಹದ ಹುದ್ದೆಗಳು ಹಿರಿಯ ಕುಷ್ಟರೋಗ ತಜ್ಞರು ಕಿರಿಯ ಕುಷ್ಠರೋಗ ತಜ್ಞರು (1 ರಿಂದ (ಗ/ಎ) ಹಿರಿಯ ಕುಷ್ಠರೋಗ ತಜ್ಞರು 
ಹಿರಿಯ ಕುಷ್ಠರೋಗ ತಜ್ಞರು (1) ರಿಂದ (iil) ಜನಾರೋಗ್ಯ ನಿರ್ದೇಶಕರು 
ಜಿಲ್ಲಾ ಆರೋಗ್ಯ ಕಚೇರಿಗಳು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಭಾರತ ಸರ್ಕಾರದ ಮಾದರಿಯ ಸಹಾಯಕ ಆರೋಗ್ಯ ಕೇಂದ್ರಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆರೋಗ್ಯ ವೈದ್ಯಾಧಿಕಾರಿಗಳು ಆರೋಗ್ಯ ವೈದ್ಯಾಧಿಕಾರಿಗಳು (1 ರಿಂದ (ಎ) ಜಿಲ್ಲಾ ಆರೋಗ್ಯಾಧಿಕಾರಿಗಳು 
ಜಿಲ್ಲಾ ಆರೋಗ್ಯಾಧಿಕಾರಿಗಳು (1) ರಿಂದ (iil) ಜನಾರೋಗ್ಗ ಉಪನಿರ್ದೇಶಕರು 
ರಾಷ್ಟ್ರೀಯ ಮಲೇರಿಯಾ ನಿಯಂತ್ರಣ ಘಟಕಗಳು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆರೋಗ್ಯ ವೈದ್ಯಾಧಿಕಾರಿಗಳು ಆರೋಗ್ಯ ವೈದ್ವಾಧಿಕಾರಿಗಳು (1 ರಿಂದ (vಎ) ಜಿಲ್ಲಾ ಆರೋಗ್ಯಾಧಿಕಾರಿಗಳು 
ಜಿಲ್ಲಾ ಆರೋಗ್ಯಾಧಿಕಾರಿಗಳು (1) ರಿಂದ (iil) ಜನಾರೋಗ್ಗ ಉಪ ನಿರ್ದೇಶಕರು 
ಕರ್ನಾಟಕ ಸರ್ಕಾರದ ಮಾದರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆರೋಗ್ಯ ವೈದ್ಯಾಧಿಕಾರಿಗಳು ಆರೋಗ್ಯ ವೈದ್ವಾಧಿಕಾರಿಗಳು (1 ರಿಂದ (ಗ/ಎ) ಜಿಲ್ಲಾ ಆರೋಗ್ಯಾಧಿಕಾರಿಗಳು 
ಜಿಲ್ಲಾ ಆರೋಗ್ಯಾಧಿಕಾರಿಗಳು (1) ರಿಂದ (iil) ಜನಾರೋಗ್ಗ ಉಪ ನಿರ್ದೇಶಕರು 
ಮಲೇರಿಯಾ ತಜ್ಞ, ಮಲೇರಿಯಾ ಪರೀಕ್ಷಾ ಕೇಂದ್ರ, ಮಂಡ್ಯ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಮಲೇರಿಯಾ ತಜ್ಞರು ಮಲೇರಿಯಾ ತಜ್ಞರು ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಕ್ಷೇತ್ರ ಠಾಣೆ, ಸಕಲೇಶಪುರ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ಮಲೇರಿಯಾ ತಜ್ಞರು ಸಹಾಯಕ ಮಲೇರಿಯಾ ತಜ್ಞರು (1 ರಿಂದ (ಎ) ಮಲೇರಿಯಾ ತಜ್ಞರು 
ಮಲೇರಿಯಾ ತಜ್ಞರು (1) ರಿಂದ (iil) ಜನಾರೋಗ್ಯ ಉಪ ನಿರ್ದೇಶಕರು 
ಆರೋಗ್ಯ ತರಬೇತಿ ಕೇಂದ್ರ, ರಾಮನಗರ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆರೋಗ್ಯಾಧಿಕಾರಿಗಳು “ಎ' ಸಮೂಹದ ಸ್ಥಾನಮಾನವುಳ್ಳ ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೧೯ 





ಜಿಲ್ಲಾ ಪ್ರಯೋಗಾಲಯಗಳು : 






















































































ಎಲ್ಲ "ಡಿ' ಸಮೂಹದ ಹುದ್ದೆಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಕುಟುಂಬ ಯೋಜನಾಧಿಕಾರಿಯವರ ಕಚೇರಿ : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಕುಟುಂಬ ಯೋಜನಾಧಿಕಾರಿ ಕುಟುಂಬ ಯೋಜನಾಧಿಕಾರಿ ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
(ಆನೆಕಾಲು ರೋಗ) ಅಧಿಕಾರಿಯವರ ಕಚೇರಿ, ರಾಷ್ಟ್ರೀಯ ಆನೆಕಾಲು ರೋಗ ನಿಯಂತ್ರಣ ಯೋಜನೆ : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆನೆಕಾಲು ರೋಗ ಅಧಿಕಾರಿ ಆನೆಕಾಲು ರೋಗ ಅಧಿಕಾರಿ ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಮಲೇರಿಯಾ ನಿರೋಧಕ ಘಟಕದ ಕಚೇರಿ, ತುಂಗಭದ್ರಾ ಪ್ರಾಜೆಕ್ಟ್‌, ಮುನಿರಾಬಾದ್‌ : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ವೈದ್ಯಾಧಿಕಾರಿ ವೈದ್ಯಾಧಿಕಾರಿ ಯಾವುದನ್ನಾದರೂ ಜನಾರೋಗ್ಯ ಉಪನಿರ್ದೇಶಕರು 
ಆರೋಗ್ಯಾಧಿಕಾರಿಯವರ ಕಚೇರಿ, ಮಲೇರಿಯಾ ನಿಯಂತ್ರಣ, ತುಂಗಭದ್ರಾ ಪ್ರಾಜೆಕ್ಟ್‌, ಹೊಸಪೇಟೆ : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಆರೋಗ್ಯಾಧಿಕಾರಿ ಆರೋಗ್ಯಾಧಿಕಾರಿ ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಅಧೀಕ್ಷಕರ ಕಚೇರಿ. ಎಂ.ಸಿ.ಹೆಚ್‌. ಪ್ರಾಜೆಕ್ಟ್‌ : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 
ಕುಷ್ಠರೋಗ ನಿಯಂತ್ರಣ ಕೇಂದ್ರಗಳು : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಯಾವುದನ್ನಾದರೂ ಜನಾರೋಗ್ಯ ಉಪ ನಿರ್ದೇಶಕರು 

ಔಷಧಗಳ ನಿಯಂತ್ರಣ ಇಲಾಖೆ 

1. ಔಷಧಗಳ ನಿಯಂತ್ರಕರ ಕಚೇರಿ, ಕರ್ನಾಟಕ ರಾಜ್ಯ, ಬೆಂಗಳೂರು 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಔಷಧಗಳ ಸಹಾಯಕ ನಿಯಂತ್ರಕರು ಆಡಳಿತ ಸಹಾಯಕರು (1 ರಿಂದ (vಎ) ಔಷಧಗಳ ಸಹಾಯಕ ನಿಯಂತ್ರಕರು 

ಔಷಧಗಳ ಸಹಾಯಕ ನಿಯಂತ್ರಕರು (W) ರಿಂದ (iil) ಔಷಧಗಳ ಉಪ ನಿಯಂತ್ರಕರು 





























೧೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

Il. ಅಧೀಕ್ಬಕರ ಕಚೇರಿ, ಔಷಧಗಳ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು ಶಾಖೆಯ ಗೆಜೆಟೆಡ್‌ ಮುಖ್ಯಸ್ಥರು (1 ರಿಂದ (1/) ಅಧೀಕ್ಷಕರು, ಔಷಧಗಳ ಪರೀಕ್ಷಾ 

ಔಷಧಗಳ ಪರೀಕ್ಷಾ ಪ್ರಯೋಗಾಲಯ ಪ್ರಯೋಗಾಲಯ 

ಅಧೀಕ್ಷಕರು, ಔಷಧಗಳ ಪರೀಕ್ಷಾ (ive) ರಿಂದ (ill) ಔಷಧಗಳ ಉಪ ನಿಯಂತ್ರಕರು 
ಪ್ರಯೋಗಾಲಯ 

11 ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಔಷಧ ವಿಜ್ಞಾನ ಕಾಲೇಜು, ಬೆಂಗಳೂರು : 

ಎಲ್ಲ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು ಹಂಗಾಮಿ -ಕಾರ್ಯದರ್ಶಿ (1 ರಿಂದ (1/) ಪ್ರಾಂಶುಪಾಲರು 

ಪ್ರಾಂಶುಪಾಲರು (ive) ಇಂದ (vill) ಔಷಧಗಳ ನಿಯಂತ್ರಕರು 




















IV. ವಿಭಾಗೀಯ ಔಷಧಗಳ ಸಹಾಯಕ ನಿಯಂತ್ರಕರ ಕಚೇರಿ: 





























ಎಲ್ಲ "ಡಿ' ಸಮೂಹದ ಹುದ್ದೆಗಳು ಔಷಧಗಳ ಸಹಾಯಕ ಔಷಧಗಳ ಪರಿವೀಕ್ಷಕರು (1 ರಿಂದ (iV) ಔಷಧಗಳ ಸಹಾಯಕ ನಿಯಂತ್ರಕರು 
ನಿಯಂತ್ರಕರು ಔಷಧಗಳ ಸಹಾಯಕ ನಿಯಂತ್ರಕರು (ive) ಇಂದ (iil) ಔಷಧಗಳ ಉಪ ನಿಯಂತ್ರಕರು 
ಪ್ರಾಚ್ಯ ವಸ್ತು ಇಲಾಖೆ 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರು ಅಥವಾ ಕ್ಯುರೇಟರ್‌ ಯಾವುದನ್ನಾದರೂ ನಿರ್ದೇಶಕರು 
ಕ್ಲುರೇಟರ್‌ 








'[ಎಲ್ಲಾ ಸರ್ಕಾರಿ ಮುದ್ರಣಾಲಯಗಳು, ಲೇಖನ ಸಾಮಗಿ ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳೂ ಸೇರಿದಂತೆ ಮುದ್ರಣ, ಲೇಖನ ಸಾಮಗಿ ಮತ್ತು ಪ್ರಕಟಣೆಗಳ ಇಲಾಖೆ: 











ನಿರ್ದೇಶಕರು 
(ಆಡಳಿತ ಮತ್ತು ಲೆಕ್ಕಪತ್ರಗಳು). ಸರ್ಕಾರಿ ಕೇಂದ್ರ 
ಮುದಣಾಲಯ, ಬೆಂಗಳೂರು 


ಸಮೂಹ "ಡಿ' ಲಿಪಿಕ ಸಿಬ್ಬಂದಿ: ಸಂಬಂಧಪಟ್ಟ ಸಂಬಂಧಪಟ್ಟ 
ಅಟೆಂಡರ್‌/ ಸೀನಿಯರ್‌ ಪ್ಯಾಕರ್‌/ ಪ್ಯಾಕರುಗಳು/ ಉಪ ನಿರ್ದೇಶಕರು ನಿರ್ದೇಶಕರು 
ಜವಾನರು ಮತ್ತು ಇತರ "ಡಿ' ಸಮೂಹದ ಲಿಪಿಕ 

ಸಿಬ್ಬಂದಿ ಕೇಡರ್‌ ಶಾಖೆಗಳಲ್ಲಿ ಉಪನಿರ್ದೇಶಕರು ಇಲ್ಲದಿದ್ದರೆ ಉಪ ಉಪ ನಿರ್ದೇಶಕರು 





ಸಹಾಯಕ | (1 ರಿಂದ (1೪ಎ) 


(೪) ರಿಂದ (viii) 





ಉಪ ನಿರ್ದೇಶಕರು 


ಜಂಟಿ ನಿರ್ದೇಶಕರು 

















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೨೧ 








ಸಮೂಹ ಡಿ” ಔದ್ಯಮಿಕ ಸಿಬ್ಬಂದಿ - ಎಲ್ಲಾ "ಡಿ 
ಸಮೂಹದ ಔದ್ಯಮಿಕ ಸಿಬ್ಬಂದಿ 





ಸಂಬಂಧಪಟ್ಟ ಉಪ ನಿರ್ದೇಶಕರು 


ಸಂಬಂಧಪಟ್ಟ ಸಹಾಯಕ 


ನಿರ್ದೇಶಕರು 


(1) ರಿಂದ (ivಎ) 


ಉಪ ನಿರ್ದೇಶಕರು 








ಶಾಖೆಗಳಲ್ಲಿ ಉಪ ನಿರ್ದೇಶಕರು ಇಲ್ಲದಿದ್ದರೆ 


ಉಪನಿರ್ದೇಶಕರು (ಆಡಳಿತ ಮತ್ತು ಲೆಕ್ಕ ಪತ್ರಗಳು), 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು. 


ಉಪ ನಿರ್ದೇಶಕರು 





(೪) ರಿಂದ (viii) 





ಜಂಟಿ ನಿರ್ದೇಶಕರು]' 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 2007, ದಿನಾಂಕ 12.5.2008ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಶ್ರ 


*೬ಕಾಲೇಜು ಶಿಕ್ಷ ಣ ಇಲಾಖೆ 


ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿ, ಬೆಂಗಳೂರು 










































































ದಫೇದಾರ, ಅಟೆಂಡರ್‌, ಮಚ್ಚಿಗಳು, ಜವಾನರು ಕಾಲೇಜು ಶಿಕ್ಷಣ ನಿರ್ದೇಶಕರು | ಕಾಲೇಜು ಶಿಕ್ಷಣ ನಿರ್ದೇಶಕರು ಯಾವುದನ್ನಾದರೂ ಸರ್ಕಾರ 
ಪ್ರಾಂಶುಪಾಲರ ಕಚೇರಿ, ಸೆಂಟ್ರಲ್‌ ಕಾಲೇಜು, ಬೆ೦ಗಳೂರು : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ದಫೇದಾರ, ಜವಾನರು, ಕಾವಲುಗಾರ, ಮಾಲಿ, ಕಸ ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಗುಡಿಸುವವರು, ಹೆಣ್ಣಾಳು, ಮಚ್ಚಿ, ಸೆಕ್ಟನ್‌ ಕಟರ್‌ 
ಪ್ರಾಂಶುಪಾಲರ ಕಚೇರಿ, ಮಹಾರಾಣಿ ಮಹಿಳಾ ಕಾಲೇಜು, ಬೆಂಗಳೂರು : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ದಫೇದಾರ, ಹೆಣ್ಣಾಳು, ನೀರು ಪೂರೈಕೆಗಾರ್ತಿ, ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿಗಳು, ಜವಾನರು, ಕಾವಲುಗಾರ 
ಪ್ರಾಂಶುಪಾಲರ ಕಚೇರಿ, ರಾಮ್‌ನಾರಾಯಣ್‌ ಚೆಲ್ಹಾರಾಂ ವಾಣಿಜ್ಯ ಕಾಲೇಜು, ಬೆಂಗಳೂರು : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರ, ಜಾಡಮಾಲಿ, ಮಚ್ಚಿ. ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ದಫೇದಾರ 

































































೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 

ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಬೆಂಗಳೂರು : 

ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 

ಕಾಲೇಜು ಶಿಕ್ಷಣ (1) ರಿಂದ (iil) ಸರ್ಕಾರ 
ನಿರ್ದೇಶಕರು 

ಜವಾನರು, ಕಾವಲುಗಾರ, ಜಾಡಮಾಲಿ, ನೀರು ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 

ಪೂರೈಕೆದಾರ 

ಪ್ರಾಂಶುಪಾಲರ ಕಚೇರಿ, ಮಹಾರಾಣಿ ಮಹಿಳಾ ಕಾಲೇಜು, ಮೈಸೂರು : 

ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು | ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 

ಜವಾನರು, ಕಾವಲುಗಾರರು, ಜಾಡಮಾಲಿ, ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 

ದಫೇದಾರ 

ಪ್ರಾಂಶುಪಾಲರ ಕಚೇರಿ, ಪ್ರಥಮ ದರ್ಜೆ ಕಾಲೇಜು, ತುಮಕೂರು : 

ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 

ಜವಾನರು, ಕಾವಲುಗಾರರು, ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 

ಜಾಡಮಾಲಿ, ಹೆಣ್ಣಾಳು, 

ಪ್ರಾಂಶುಪಾಲರ ಕಚೇರಿ, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ : 

ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 

ಜವಾನರು, ಕಾವಲುಗಾರರು, ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 

ಜಾಡಮಾಲಿ 


























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೨೩ 





ಪ್ರಾಂಶುಪಾಲರ ಕಚೇರಿ, ಪ್ರಥಮ ದರ್ಜೆ ಕಾಲೇಜು, ಹಾಸನ : 













































































ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿ 
ಪ್ರಾಂಶುಪಾಲರ ಕಚೇರಿ, ಪ್ರಥಮ ದರ್ಜೆ ಕಾಲೇಜು, ಚಿತ್ರದುರ್ಗ : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು, ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿ 
ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಾಲೇಜು, ಮಡಿಕೇರಿ : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು, 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಜಮೇದಾರರು, ಫೀಲ್ಡ್‌ಮ್ಯಾನ್‌, ಗ್ಯಾಸ್‌ಮ್ಯಾನ್‌- | ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಹಾಗೂ- ಮೆಕ್ಕಾನಿಕ್‌, ಕ್ರೀಡಾ ಗುರುತುಗಾರ, ಗ್ಯಾಸ್‌ಮ್ಯಾನ್‌, 
ಕಾವಲುಗಾರ, ಮಾಲಿ, ಕಸಗುಡಿಸುವವ 
ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಾಲೇಜು, ಮಂಗಳೂರು : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಜಾಡಮಾಲಿ, ಗ್ವಾಸ್‌ಮ್ಹಾನ್‌ ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
















































































೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಕಾಲೇಜು, ಗುಲ್ಬರ್ಗ : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಪ್ರಾಂಶುಪಾಲರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಪ್ರಯೋಗಾಲಯ ಸೇವಕರು, ಪುಸ್ತಕ ವಾಹಕರು, ಹಾಸ್ಟಲ್‌ ಪ್ರಾಂಶುಪಾಲರು ಪ್ರಾಂಶುಪಾಲರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಅಧೀಕ್ಷಕರು, ಜವಾನ, ಕಮಟಿಗಳು, ಆಟ ಆಡಿಸುವ 
ಹುಡುಗರು (ಗೇಂಬಾಯ್ಸ್‌), ಕಾವಲುಗಾರರು, 
ಗ್ಯಾಂಗ್‌ಮನ್‌, ಪ್ರಾಣಿ ಹಿಡಿಯುವವನು, ಮಲ್ಲಿಗಳು ಮತ್ತು 
ಮಲಾನ್‌ಗಳು 
ಅಧೀಕ್ಷಕರ ಕಚೇರಿ, ಇಂಟರ್‌ ಮೀಡಿಯಟ್‌ ಕಾಲೇಜು, ಮಂಡ್ಯ ಕ 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಅಧೀಕ್ಷಕರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು, ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿ 
ಅಧೀಕ್ಬಕರ ಕಚೇರಿ, ಇಂಟರ್‌ ಮೀಡಿಯಟ್‌ ಕಾಲೇಜು, ಕೋಲಾರ : 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಅಧೀಕ್ಷಕರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು, ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿ 
ಅಧೀಕ್ಬಕರ ಕಚೇರಿ, ಇಂಟರ್‌ ಮೀಡಿಯಟ್‌ ಕಾಲೇಜು, ಚಿಕ್ಕಮಗಳೂರು ಕ 
ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಅಧೀಕ್ಷಕರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು, ಜಾಡಮಾಲಿ ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೨೫ 





ಅಧೀಕ್ಷ: ಕರ ಕಚೇರಿ, ಡಿ.ಆರ್‌.ಎಂ. ಕಾಲೇಜು, ದಾವಣಗೆರೆ : 









































ಅಟೆಂಡರುಗಳು ಕಾಲೇಜು ಶಿಕ್ಷಣ ನಿರ್ದೇಶಕರು ಅಧೀಕ್ಷಕರು (1) ರಿಂದ (iv ಎ) ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕಾಲೇಜು ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜವಾನರು, ಕಾವಲುಗಾರರು, ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಜಾಡಮಾಲಿ 
* ತಾಂತ್ರಿಕ ಶಿಕ್ಷಣ ಇಲಾಖೆ 

ಅಧೀನ ಸಂಸ್ಥೆಗಳಲ್ಲಿರುವ ಪ್ರಯೋಗಾಲಯ ಸಹಾಯಕರು, ತಾಂತ್ರಿಕ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಯಾವುದನ್ನಾದರೂ ತಾಂತ್ರಿಕ ಶಿಕ್ಷಣ ನಿರ್ದೇಶಕರು 
ಮೆಕಾನಿಕ್‌ಗಳು, ಹೆಲ್ಬರುಗಳು (ತಾಂತ್ರಿಕ ಅಟೆಂಡರುಗಳು) ಬಾಯ್ಲರ್‌ ಉಪ ನಿರ್ದೇಶಕರು ಉಪ ನಿರ್ದೇಶಕರು 
ಅಟೆಂಡರುಗಳು, ಅಗ್ನಿಶಾಮಕ ಸಹಾಯಕ, ವೈರ್‌ಮನ್‌ 
ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿಯಲ್ಲಿರುವ ಎಲ್ಲಾ ತಾಂತ್ರಿಕ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಯಾವುದನ್ನಾದರೂ ತಾಂತ್ರಿಕ ಶಿಕ್ಷಣ ನಿರ್ದೇಶಕರು 
“ಡಿ' ಸಮೂಹದ ಹುದ್ದೆಗಳು ಉಪ ನಿರ್ದೇಶಕರು ಉಪ ನಿರ್ದೇಶಕರು 
ಅಧೀನ ಸಂಸ್ಥೆಗಳಲ್ಲಿರುವ ಜವಾನರು, ಕಾವಲುಗಾರರು, ಆಯಾ ಸಂಸ್ಥೆಗಳ ಮುಖ್ಯಸ್ಥರು ಪ್ರಾಂಶುಪಾಲರು ಯಾವುದನ್ನಾದರೂ ತಾಂತ್ರಿಕ ಶಿಕ್ಷಣ ನಿರ್ದೇಶಕರು 
ಕಸಗುಡಿಸುವವರು, ಜಾಡಮಾಲಿಗಳು, ಹಮಾಲರು (ಸ೦ಸ್ಥೆಯ ಮುಖ್ಯಸ್ಥರು) 

















* ಅಧಿಸೂಚನೆ ಕ್ರಮಾಂಕ ಡಿಪಿಎಆರ್‌ 8 ಓಎಸ್‌ಆರ್‌, 60, ದಿನಾಂಕ 7-6-1980ರಿಂದ ಪ್ರತ್ಯಾಯೋಜಿಸಲಾಗಿದೆ. 





ಸಾರ್ವಜನಿಕ ಶಿಕ್ಷ ಣ ಇಲಾಖೆ 


[ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ, ಬೆಂಗಳೂರು 
ಹೆಚ್ಚುವರಿ ಆಯುಕ್ತರ ಕಚೇರಿ, ಧಾರವಾಡ ಮತ್ತು ಹೆಚ್ಚುವರಿ ಆಯುಕ್ತರ ಕಚೇರಿ, ಗುಲ್ಬರ್ಗ 





“ಡಿ' ಸಮೂಹದ ಎಲ್ಲ ಹುದ್ದೆಗಳು 








ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ 
ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು, 


ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹಿರಿಯ ಸಹಾಯಕ ನಿರ್ದೇಶಕರು, ಗುಲ್ಬರ್ಗ/ 
ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು, ಧಾರವಾಡ 





(1 ರಿಂದ (iV ಎ) 





ಸಾರ್ವಜನಿಕ ಶಿಕ್ಷಣ 

ಜಂಟಿ ನಿರ್ದೇಶಕರು, (ಆಡಳಿತ) 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 

ಜಂಟಿ ನಿರ್ದೇಶಕರು, ಗುಲ್ಬರ್ಗ. ಸಾರ್ವಜನಿಕ 
ಶಿಕಣ 

[0 

ಜಂಟಿ ನಿರ್ದೇಶಕರು, ಧಾರವಾಡ 








೧೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 



































ಧಾರವಾಡ 





ಮಂಡಲಿ 








ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), (W) ರಿ೦ದ (ill) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಧಾರವಾಡ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಶಾಲಾ ಮುಖ್ಯ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ: 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ವೈದ್ಯಕೀಯ ಪರಿವೀಕ್ಷಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು (ಆಡಳಿತ), ಬೆ೦ಗಳೂರು 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ). (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು ಬೆಂಗಳೂರು 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12, ಎಸ್‌ಡಿಇ 2004, ದಿನಾಂಕ 03.06.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 
ಮೈಸೂರು ಮತ್ತು ಬೆಂಗಳೂರಿನಲ್ಲಿರುವ ಸಂಸ್ಕತ ಕಾಲೇಜು ಪ್ರಾಂಶುಪಾಲರ ಕಚೇರಿ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆಂಗಳೂರು (ಆಡಳಿತ), ಬೆಂಗಳೂರು (ಆಡಳಿತ), ಬೆಂಗಳೂರು 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ). (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು ಬೆಂಗಳೂರು 
ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಲಿ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ (1 ರಿಂದ (iV ಎ) ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಪರೀಕ್ಷಾ ಮಂಡಲಿ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು, | ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಪರೀಕ್ಷೆಗಳು) ಮತ್ತು ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು (ಇತರ ಪರೀಕ್ಷೆಗಳು) 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೨೭ 





ವಿಭಾಗೀಯ ಕಚೇರಿಗಳಲ್ಲಿರುವ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ 















































ಹುದೆಗಳು 
ಎ 














ಎಲ್ಲಾ "ಡಿ' ಸಮೂಹದ ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ | ಗೆಜೆಟೆಡ್‌ ಸಹಾಯಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜ೦ಟಿನಿರ್ದೇಶಕರು 
ಹುದ್ದೆಗಳು ನಿರ್ದೇಶಕರು, ಬೆ೦ಗಳೂರು/ ಗುಲ್ಬರ್ಗ/ 
ಧಾರವಾಡ ಹ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಬೆಂಗಳೂರು/ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು, ಧಾರವಾಡ ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರ ಕಚೇರಿ 
ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು ಗೆಜೆಟೆಡ್‌ ಸಹಾಯಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು 
ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು (1) ರಿಂದ (vii) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ 
ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 
ಎಲ್ಲಾ "ಡಿ' ಸಮೂಹದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖ್ಯೋಪಾಧ್ಯಾಯರು (1 ರಿಂದ (1ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
ಹುದ್ದೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ (1) ರಿಂದ (vii) ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 
ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 
ಎಲ್ಲಾ "ಡಿ' ಸಮೂಹದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ (1 ರಿಂದ (ii) ಸಾರ್ವಜನಿಕ ಶಿಕ್ಷಣ 


ಉಪ ನಿರ್ದೇಶಕರು 























೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಎಸ್‌ಐಆರ್‌ಐಸಿ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ಗ್ರಂಥಪಾಲಕರು (1 ರಿಂದ (V ಎ) ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 


ಹುದೆಗಳು 
ಎ 





(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 











ನಿರ್ದೇಶಕರು (ಆಡಳಿತ) ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ 











ಹುದೆಗಳು 
(a) 





(ಪಠ್ಯಪುಸ್ತಕಗಳು) 





(ಪಠ್ಯಪುಸ್ತಕಗಳು) 








ಧಾರವಾಡ ಹಿರಿಯ ಸಹಾಯಕ ನಿರ್ದೇಶಕರು, ಧಾರವಾಡ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, (ಆಡಳಿತ) (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆ೦ಗಳೂರು/ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಧಾರವಾಡ ಆಯುಕ್ತರು, ಗುಲ್ಬರ್ಗ 
ಪಠ್ಯಪುಸ್ತಕಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು (1 ರಿಂದ (ii) ನಿರ್ದೇಶಕರು, ಡಿಎಸ್‌ಇಆರ್‌ಟಿ 





ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರ ಕಚೇರಿ, ಬೆಂಗಳೂರು 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ನಿರ್ದೇಶಕರು, ಡಿಎಸ್‌ಇಆರ್‌ಟಿ 





ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಡಿಎಸ್‌ಇಆರ್‌ಟಿ 








(1 ರಿಂದ ( ಎ) 


(1) ರಿಂದ (iil) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಡಿಎಸ್‌ಇಆರ್‌ಟಿ 

ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 





ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೨೯ 








ಶಿಕಕರ ಶಿಕಣ ಕಾಲೇಜುಗಳ ಪ್ರಾಂಶುಪಾಲರ ಕಚೇರಿ 
ಉಲ ಉಲ ಡು 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಕಾಲೇಜು (1 ರಿಂದ (wi) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಕಾಲೇಜು ಡಿಎಸ್‌ಇಆರ್‌ಟಿ 

















ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಚೇರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ಪ್ರಾಂಶುಪಾಲರು, (1 ರಿಂದ (wi) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಿಎಸ್‌ಇಆರ್‌ಟಿ 





ಶಿಕ್ಷಕರ ತರಬೇತಿ ಸಂಸ್ಥೆಗಳ (ಟಿಟಿಐ) ಕಚೇರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜಂಟಿ ಪ್ರಾಂಶುಪಾಲರು (1 ರಿಂದ ( ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
ನಿರ್ದೇಶಕರು, (ಡಿಎಸ್‌ಇಆರ್‌ಟಿ) 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
(ಡಿಎಸ್‌ಇಆರ್‌ಟಿ) (ಡಿಎಸ್‌ಇಆರ್‌ಟಿ) 























ಸೂಚನೆ: (2), (3) ಮತ್ತು (5)ನೇ ಅಂಕಣಗಳಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳು/ ಪ್ರಾಧಿಕಾರಿಗಳು ತಮ್ಮ ತಮ್ಮ ಅಧಿಕಾರವ್ಯಾಪ್ತಿಗಳಲ್ಲಿ, ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯಂತೆ, ಶಿಸ್ತು ಪ್ರಾಧಿಕಾರಿಯಂತೆ ಅಥವಾ ಅಪೀಲು 
ಪ್ರಾಧಿಕಾರಿಯಂತೆ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. 
1. ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 12, ಎಸ್‌ಡಿಇ 2004 ದಿನಾ೦ಕ 03.06.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಅಬಕಾರಿ ಇಲಾಖೆ 











ಕೇಂದ್ರ ಕಚೇರಿ : 
[2 ೫ ೫] ಜವಾನರು, ಮಚ್ಚಿ, ಜಮೇದಾರ್‌, ಅಬಕಾರಿ ಉಪ ಆಯುಕ್ತರು ಅಬಕಾರಿ ಉಪ ಆಯುಕ್ತರು (1 ರಿಂದ (ಬ) ಅಬಕಾರಿ ಆಯುಕ್ತರು 
ದಫೇದಾರ ಮತ್ತು ಎಲ್ಲ ಇತರೆ 'ಡಿ' ಸಮೂಹದ (ಆಡಳಿತ, ಪರಿವೀಕ್ಷಣೆ ಮತ್ತು ಕೇಂದ್ರ (ಆಡಳಿತ, ಪರಿವೀಕ್ಷಣೆ ಮತ್ತು ಕೇಂದ್ರ 
ಹುದ್ದೆಗಳು ಕಾರ್ಯಸ್ಥಾನ) ಕಾರ್ಯಸ್ಥಾನ) 














1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 2000, ದಿನಾಂಕ 31.1.2001 ಕೆಜಿಡಿ 5.2.2001ರಲ್ಲಿ ಬಿಟ್ಟುಬಿಡಲಾಗಿದೆ. 





೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಇತರೆ ಕಚೇರಿಗಳು : 





1X ೫೭ X] ಜವಾನರು, ಮಚ್ಚಿ, ಪಿಪಾಯಿ 
ಮೇಸ್ತ್ರಿ, ಪಿಪಾಯಿಗಾರ, ಜಮೇದಾರರು, 
ದಫೇದಾರರು, ಮರಕ್ಕೆ ಗುರುತು 
ಹಾಕುವವರು, ಡೇರೆ ಹೊಡೆಯುವವರು, 
ಗ್ರಾಗಿಂಗ್‌ ಕೂಲಿಗಳು ಮತ್ತು ಎಲ್ಲ ಇತರೆ 
“ಡಿ' ಸಮೂಹದ ಹುದ್ದೆಗಳು 





























ಅಬಕಾರಿ ಉಪ ಆಯುಕ್ತರು | ಅಬಕಾರಿ ಅಧೀಕ್ಷಕರು (1 ರಿಂದ (ಎ) ಅಬಕಾರಿ ಉಪ ಆಯುಕ್ತರು 
ಅಬಕಾರಿ ಉಪ ಆಯುಕ್ತರು | ಅಬಕಾರಿ ಅಧೀಕ್ಷಕ (1 ರಿಂದ (ಎ) ಅಬಕಾರಿ ಆಯುಕ್ತರು 
(ಜಾರಿ ಮತ್ತು ಪರಿವೀಕ್ಷಣೆ) (ಕೇಂದ್ರೀಯ ಜಾರಿ ಮತ್ತು ಪರಿವೀಕ್ಷಣೆ) 
ಅಬಕಾರಿ ಉಪ ಆಯುಕ್ತರು | ಅಬಕಾರಿ ಅಧೀಕ್ಷಕರು (1 ರಿಂದ (1ಎ) ಅಬಕಾರಿ ಉಪ ಆಯುಕ್ತರು 
(ಭಟ್ಟಿ ಕಾರ್ಪಾನೆ ಮತ್ತು (ಭಟ್ಟಿ ಕಾರಾನೆ ಮತ್ತು ಬೀರು (ಮದ್ಯ) ತಯಾರಿಕೆ (ಭಟ್ಟಿ ಕಾರಾನೆ ಮತ್ತು ಬೀರು (ಮದ್ಯ) 
ಬೀರು ಕಾರ್ಪಾನೆ) ತಯಾರಿಕೆ ಕಾರ್ಬಾನೆ) 
(ಮದ್ಯ) ತಯಾರಿಕೆ ಅಬಕಾರಿ ಉಪ ಅಧೀಕ್ಷಕರು (1 ರಿಂದ (ಎ) ಅಬಕಾರಿ ಉಪ ಆಯುಕ್ತರು 
ಕಾರ್ಪಾನೆ) (ಭಟ್ಟಿ ಕಾರಾನೆ ಮತ್ತು ಬೀರು (ಮದ್ಯ) ತಯಾರಿಕೆ (ಭಟ್ಟಿ ಕಾರಾನೆ ಮತ್ತು ಬೀರು (ಮದ್ಯ) 
ಕಾರಾನೆ ಪ್ರಭಾರ) ತಯಾರಿಕೆ ಕಾರ್ಲಾನೆ) 
ಅಬಕಾರಿ ಉಪ ಅಧೀಕ್ಷಕರು (1 ರಿಂದ (vಎ) ಅಬಕಾರಿ ಉಪ ಆಯುಕ್ತರು 
(ಜಾರಿ ಮತ್ತು ಪರಿವೀಕ್ಷಣೆಯ ಪ್ರಭಾರ) (ಜಾರಿ ಮತ್ತು ಪರಿವೀಕ್ಷಣೆ) 
ಅಬಕಾರಿ ಉಪ ಆಯುಕ್ತರು (1) ರಿಂದ (iil) ಅಬಕಾರಿ ಆಯುಕ್ತರು 
ಅಬಕಾರಿ ಉಪ ಆಯುಕ್ತರು (1) ರಿಂದ (iil) ಅಬಕಾರಿ ಆಯುಕ್ತರು 
(ಜಾರಿ ಮತ್ತು ಪರಿವೀಕ್ಷಣೆ) 
ಅಬಕಾರಿ ಉಪ ಆಯುಕ್ತರು (1) ರಿಂದ (iil) ಅಬಕಾರಿ ಆಯುಕ್ತರು 





(ಭಟ್ಟಿ ಕಾರಾನೆ ಮತ್ತು ಬೀರು (ಮದ್ಯ) ತಯಾರಿಕೆ 


ಕಾರ್ಪಾನೆ) 











ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 2000. ದಿನಾಂಕ 31.01.2001 ಕೆಜಿಡಿ 5.2.2001ರಲ್ಲಿ ಬಿಟ್ಟುಬಿಡಲಾಗಿದೆ. 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 





1. ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶಕರ ಕಚೇರಿ :- 





ಅಟೆಂಡರುಗಳು, ವಾಹನ ಚಾಲಕರು, ಜಮೇದಾರ್‌, 
ಜವಾನರು, ಸೈಕಲ್‌ ಆರ್ಡರ್ಲಿಗಳು, ಕ್ಷೀನರ್‌ಗಳು, 





ಕಾವಲುಗಾರರು 


ಜಂಟಿ ನಿರ್ದೇಶಕರು (ಆಡಳಿತ) 








ಜಂಟಿ ನಿರ್ದೇಶಕರು (ಆಡಳಿತ) 


(0 ರಿಂದ (vil) 








ನಿರ್ದೇಶಕರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೩೧ 





2. ಪ್ರಾಜೆಕ್ಟ್‌ ಕಚೇರಿಗಳು : 

































































ವಾಹನ ಚಾಲಕರು, ಜವಾನರು, ಕ್ಷೀನರ್‌ಗಳು, ಕಾವಲುಗಾರರು | ಪ್ರಾಜೆಕ್ಟ್‌ ಅಧಿಕಾರಿಗಳು ಪ್ರಾಜೆಕ್ಟ್‌ ಅಧಿಕಾರಿಗಳು (1 ರಿಂದ (ಬ) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 
3. ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮೈಸೂರು : 
ಅಟೆಂಡರುಗಳು, ಜವಾನರು, ಕ್ಷೀನರ್‌ಗಳು ಮತ್ತು ಪ್ರಾಂಶುಪಾಲರು ಪ್ರಾಂಶುಪಾಲರು (1 ರಿಂದ (ಬ) ಜಂಟಿ ನಿರ್ದೇಶಕರು 
ಕಾವಲುಗಾರರು (ಸಂಬಂಧಪಟ್ಟ) 
4. ಕೈಗಾರಿಕೆ ಮತ್ತು ವಾಣಿಜ್ಯ ಸಹಾಯಕ ನಿರ್ದೇಶಕರ ಕಚೇರಿ (ಜಿಲ್ಲಾ ಪ್ರಭಾರ) : 
ಜವಾನರು ಮತ್ತು ಕಾವಲುಗಾರರು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು (1 ರಿಂದ (wi) ಜಂಟಿ ನಿರ್ದೇಶಕರು 
(ಜಿಲ್ಲಾ ಪ್ರಭಾರ) (ಜಿಲ್ಲಾ ಪ್ರಭಾರ) (ಸಂಬಂಧಪಟ್ಟ) 
5. ಕುಶಲಕರ್ಮಿ ತರಬೇತಿ ಸಂಸ್ಥೆ ಮತ್ತು ಮಾದರಿ ಮರಗೆಲಸ ಹಾಗೂ ಕಮ್ಮಾರಿಕೆ ಕೇಂದ್ರಗಳು : 
ಜವಾನರು, ಕಾವಲುಗಾರ, ಹ್ಯಾಮರ್‌ ಮನ್‌, ಸಹಾಯಕ ನಿರ್ದೇಶಕರು ಸಂಸ್ಥೆಗಳ ಪ್ರಭಾರದಲ್ಲಿರುವ ಅಧೀಕ್ಷಕರು (1 ರಿಂದ ( ಎ) ಜಂಟಿ ನಿರ್ದೇಶಕರು 
ಹೆಲ್ಲರ್‌ಗಳು (ಜಿಲ್ಲಾ ಪ್ರಭಾರ) (ಸಂಬಂಧಪಟ್ಟ) 
ಜಿಲ್ಲಾ ಪ್ರಭಾರದಲ್ಲಿರುವ (W) ರಿಂದ (iil) ಜಂಟಿ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು (ಸಂಬಂಧಪಟ್ಟ) 
6. ಕೃಷಿ ವಿಭಾಗ : 
ವಾಹನ ಚಾಲಕ, ಅಟೆಂಡರ್‌ಗಳು, ಜೇನುಸಾಕಣೆ ಕೃಷಿ ಅಭಿವೃದ್ಧಿ ಅಧಿಕಾರಿ / ಕೃಷಿ ಅಭಿವೃದ್ಧಿ ಅಧಿಕಾರಿ / ಜೇನು ಕೃಷಿ ಅಧಿಕಾರಿ (1 ರಿಂದ (ಬ) ಜಂಟಿ ನಿರ್ದೇಶಕರು 


ಮಜ್ದೂರ್‌, ಜೇನು ಸಾಕಣೆದಾರ, ಜವಾನರು 
ಮತ್ತು ಕಾವಲುಗಾರರು 


ಜೇನು ಕೃಷಿಕ 


(ಸಂಬಂಧಪಟ) 
ಲ 





7. ಕೈಮಗ್ಗ ಸಂಶೋಧನಾ ಮತ್ತು ವಿನ್ಯಾಸ ಕೇಂದ್ರ : 


























ನೇಕಾರರು, ಜವಾನರು, ಸೈಕಲ್‌ ಆರ್ಡರ್ಲಿ ಮತ್ತು ಜಂಟಿ ನಿರ್ದೇಶಕರು ಸಂಶೋಧನಾಧಿಕಾರಿ, ಕೈಮಗ್ಗ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ, | (0 ರಿಂದ (ಎ) ಜಂಟಿ ನಿರ್ದೇಶಕರು 
ಕಾವಲುಗಾರರು (ಆಡಳಿತ) ಬೆಂಗಳೂರು (ಸಂಬಂಧಪಟ್ಟ) 
ಜಂಟಿ ನಿರ್ದೇಶಕರು (ಆಡಳಿತ) (1) ರಿಂದ (iil) ನಿರ್ದೇಶಕರು 
8. ಸರ್ಕಾರಿ ಉಣ್ಣೆ ನೂಲುವ ಕೇಂದ್ರ ಮತ್ತು ಉಣ್ಣೆ ಸಂಸ್ಕರಣ ಕೇಂದ್ರ : 
ನ [ರ ಆ, ಸಾ ಸಃ ಎ 
ಉಣ್ಣೆ ಕತ್ತರಿಸುವವರು, ಜವಾನರು ಮತ್ತು ಕಾವಲುಗಾರರು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಜಿಲ್ಲಾ (1 ರಿಂದ (wi) ಜಂಟಿ ನಿರ್ದೇಶಕರು 








ದ್‌್‌ 
ಜಿಲ್ಲಾ ಪ್ರಭಾರ 





ಪ್ರಭಾರ 








(ಸಂಬಂಧಪಟ್ಟ) 











೧೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





9. ಸಣ್ಣ ಪ್ರಮಾಣದ ಕೈಗಾರಿಕಾ ಕೇಂದ್ರ ಮತ್ತು ಕರಕುಶಲ ಕೇಂದ್ರಗಳು : 


















































ಹೆಲ್ಟರ್ಸ್‌, ಜವಾನರು ಮತ್ತು ಕಾವಲುಗಾರರು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಜಿಲ್ಲಾ (1 ರಿಂದ (i) ಜಂಟಿ ನಿರ್ದೇಶಕರು 
ಜಿಲ್ಲಾ ಪ್ರಭಾರ ಪ್ರಭಾರ (ಸಂಬಂಧಪಟ್ಟ) 

10. ಆಟಿಕೆ ಸಾಮಾನು ಮತ್ತು ಬೊಂಬೆಗಳ ಕೇಂದ್ರ, ಬೆಳಗಾವಿ : 

ಮಹಿಳಾ ಸಹಾಯಕಿ, ಜವಾನ ಮತ್ತು ಕಾವಲುಗಾರರು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಜಿಲ್ಲಾ (1 ರಿಂದ (wi) ಜಂಟಿ ನಿರ್ದೇಶಕರು 
ಜಿಲ್ಲಾ ಪ್ರಭಾರ ಪ್ರಭಾರ (ಸಂಬಂಧಪಟ್ಟ) 

11. ನೇಯ್ಗೆ ಮಹಿಳಾ ಮೇಲ್ವಿಚಾರಕರ ಕಚೇರಿ : 

ಜವಾನ ಅಧೀಕ್ಷಕರು, ಸ್ತೀ ಸಮಾಜ ನೇಯ್ಗೆ ಮಹಿಳಾ ಮೇಲ್ವಿಚಾರಕರು (1 ರಿಂದ (ಎ) ಅಧೀಕ್ಷಕರು, ಸ್ತ್ರೀ ಸಮಾಜ 

ಅಧೀಕ್ಷಕರು, ಸ್ತ್ರೀ ಸಮಾಜ (1) ರಿಂದ (iil) ಜಂಟಿ ನಿರ್ದೇಶಕರು 
(ಸಂಬಂಧಪಟ್ಟ) 











ಮಾರುಕಟ್ಟೆ ಅಧಿಕಾರಿಯ ಕಚೇರಿ: 


ಮಾರುಕಟ್ಟೆ ಇಲಾಖೆ 





ವಾಹನ ಚಾಲಕ 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಮುಖ್ಯ ಮಾರುಕಟ್ಟೆ ಅಧಿಕಾರಿಯವರ ಕೇಂದ್ರ 


ಕಾರ್ಯಸ್ಥಾನ ಗೆಜೆಟೆಡ್‌ ಸಹಾಯಕ 


(i) ರಿಂದ (!/ಎ) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(1) ರಿಂದ (iil) ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ದಫೇದಾರರು, ಅಟೆಂಡರ್‌ಗಳು, 
ಜವಾನರು ಮತ್ತು ಕಾವಲುಗಾರ ಮತ್ತು 
ಎಲ್ಲಾ 'ಡಿ' ಸಮೂಹದ ಹುದ್ದೆಗಳು 





ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಮುಖ್ಯ ಮಾರುಕಟ್ಟೆ ಅಧಿಕಾರಿಯ ಕೇಂದ್ರ ಕಾರ್ಯಸ್ಥಾನ 


ಗೆಜೆಟೆಡ್‌ ಸಹಾಯಕ 


(1 ರಿಂದ (!/ಎ) ಜ೦ಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








(1) ರಿಂದ (wil) ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ವಿಭಾಗೀಯ ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿಯ ಕಚೇರಿ : 





ವಾಹನ ಚಾಲಕರು 


ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(ii) ರಿಂದ (ll) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(1 ರಿಂದ (i) ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 

















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೩೩ 





ಜಿಲ್ಲಾ ಮಾರುಕಟ್ಟೆ ಅಧಿಕಾರಿಯವರ ಕಚೇರಿ : 





ವಾಹನ ಚಾಲಕರು 


ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ 


(1) ರಿಂದ (!/ಎ) 


ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(1) ರಿಂದ (iil) 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 








ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ 


(1 ರಿಂದ (!/ಎ) 


ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








(1) ರಿಂದ (iil) 





ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಮುಖ್ಯ ಲೆಕ್ಕ ಪರಿಶೋಧಕರ ಕಚೇರಿ: 





ವಾಹನ ಚಾಲಕರು 


ಜಂಟಿ ಮುಖ್ಯ ಮಾರುಕಟ್ಟೆ 


ಅಧಿಕಾರಿ 


ಮುಖ್ಯ ಲೆಕ್ಕ ಪರಿಶೋಧಕರು 


(i) ರಿಂದ (ಎ) 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(W) ರಿಂದ (iil) 


ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಜಂಟಿ ಮುಖ್ಯ ಮಾರುಕಟ್ಟೆ 
ಅಧಿಕಾರಿ 





ಮುಖ್ಯ ಲೆಕ್ಕಪರಿಶೋಧಕ 


(1 ರಿಂದ (vಎ) 


ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 








ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(1) ರಿಂದ (iil) 








ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ವಿಶೇಷ ಲೆಕ್ಕ ಪರಿಶೋಧಕರ ಕಚೇರಿ : 





ವಾಹನ ಚಾಲಕರು 


ಜಂಟಿ ಮುಖ್ಯ ಮಾರುಕಟ್ಟೆ 


ಅಧಿಕಾರಿ 


ವಿಶೇಷ ಲೆಕ್ಕ ಪರಿಶೋಧಕರು 


(ii) ರಿಂದ (ಎ) 


ಮುಖ್ಯ ಲೆಕ್ಕ ಪರಿಶೋಧಕರು 





ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(W) ರಿಂದ (iil) 


ಮುಖ್ಯ ಮಾರುಕಟ್ಟೆ ಅಧಿಕಾರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ಜಂಟಿ ಮುಖ್ಯ ಮಾರುಕಟ್ಟೆ 


ಅಧಿಕಾರಿ 





ವಿಶೇಷ ಲೆಕ್ಕ ಪರಿಶೋಧಕರು 


(1 ರಿಂದ (!/ಎ) 


ಮುಖ್ಯ ಲೆಕ್ಕ ಪರಿಶೋಧಕರು 








ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 


(1) ರಿಂದ (will) 





ಮುಖ್ಯ ಮಾರುಕಟ್ಟೆ ಅಧಿಕಾರಿ 











೧೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಹಕಾರ ಸಂಘಗಳ ರಿಜಿಸ್ದಾರರ ಕಚೇರಿ, ಕರ್ನಾಟಕ, ಬೆ೦ಗಳೂರು : 


ಸಹಕಾರ ಇಲಾಖೆ 





























[ಪ್ರೋಸೆಸ್‌ ಸರ್ವರ್‌ಗಳು, ಅಟೆಂಡರ್‌ಗಳು, 'ಡಿ' ಸಮೂಹದ | ರಿಜಿಸ್ಟಾರ್‌ ಸಹಕಾರ ಸಂಘಗಳ ರಿಜಿಸ್ಟಾರರ ಗೆಜೆಟೆಡ್‌ ಆಪ್ತ ಸಹಾಯಕರು/ | (1ರಿಂದ (vಎ) ಸಹಕಾರ ಸಂಘಗಳ ಹೆಚ್ಚುವರಿ 
ಹುದ್ದೆಗಳು ಸಹಕಾರ ಸಂಘಗಳ ಉಪ ರಿಜಿಸ್ಟಾರ್‌ (ಆಡಳಿತ ಮತ್ತು ರಿಜಿಸ್ಟಾರ್‌/ ಸಹಕಾರ ಸಂಘಗಳ 
ಪರಿವೀಕ್ಷಣೆ) ಜಂಟಿ ರಿಜಿಸ್ಟಾರ್‌ (ಆಡಳಿತ ಮತ್ತು 
ಪರಿವೀಕ್ಷಣೆ) 
ರಿಜಿಸ್ಟಾರ್‌ (1)ರಿ೦ದ(1॥) ಸರ್ಕಾರ 
ಸಹಕಾರ ಸಂಘಗಳ ಪ್ರಾದೇಶಿಕ ಜಂಟಿ ರಿಜಿಸ್ಟಾರರ ಕಚೇರಿ: 
ಪ್ರೊಸೆಸ್‌ ಸರ್ವರ್‌ಗಳು, ಅಟೆಂಡರ್‌ಗಳು, "ಡಿ' ಸಮೂಹದ ರಿಜಿಸ್ಟಾರ್‌ ಸಹಕಾರ ಸಂಘಗಳ ಹೆಚ್ಚುವರಿ ರಿಜಿಸ್ಟಾರ್‌/ ಸಹಕಾರ ಸಂಘಗಳ | (10ರಿಂದ (iva) ರಿಜಿಸ್ಟಾರ್‌ 
ಹುದ್ದೆಗಳು ಜಂಟಿ ರಿಜಿಸ್ಟಾರ್‌ (ಆಡಳಿತ ಮತ್ತು ಅಭಿವೃದ್ಧಿ) 
ರಿಜಿಸ್ಟಾರ್‌ (ರಿ೦ದ (vill) ಸರ್ಕಾರ 
ಸಹಕಾರ ಸಂಘಗಳ ಜಿಲ್ಲಾ ಉಪ ರಿಜಿಸ್ಟಾರರ ಕಚೇರಿ : 
ಪ್ರೋಸೆಸ್‌ ಸರ್ವರ್‌ಗಳು, ಅಟೆಂಡರ್‌ಗಳು, "ಡಿ' ಸಮೂಹದ ಸಹಕಾರ ಸಂಘಗಳ ಉಪ ರಿಜಿಸ್ಟಾರ್‌ | ಸಹಕಾರ ಸಂಘಗಳ ಉಪರಿಜಿಸ್ಟಾರ್‌ (1 ರಿಂದ (ಬ) ರಿಜಿಸ್ಟಾರ್‌ 


ಹೋಸೆ 
ಹುದೆಗಳು 
ಎ 




















1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7, ಎಸ್‌ಡಿಇ 2005, ದಿನಾ೦ಕ 01.08.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಸಹಕಾರ ಸಂಘಗಳ ಉಪ-ವಿಭಾಗೀಯ ರಿಜಿಸ್ದಾರರ ಕಚೇರಿ ಮತ್ತು ಎಲ್ಲಾ ಇತರ ಅಧೀನ ಅಧಿಕಾರಿಗಳ ಕಚೇರಿಗಳು: 





ಪೋಸೆಸ್‌ ಸರ್ವರ್‌ಗಳು, ಅಟೆಂಡರ್‌ಗಳು, "ಡಿ' ಸಮೂಹದ 


ನು 


ಪೋಸೆ 
ಹುದೆಗಳು 
ಎ 


ಸಹಕಾರ ಸಂ 


ಘಗಳ 


ಉಪ ರಿಜಿಸಾರ್‌ 
ಟು 


ಸಹಕಾರ ಸಂಘಗಳ ಸಹಾಯಕ ರಿಜಿಸಾರ್‌ 
ಟು 


(1 ರಿಂದ (19ಎ) 


ಸಹಕಾರ ಸಂಘಗಳ ಉಪ ರಿಜಿಸಾರ್‌ 
ಅ 











ಸಹಕಾರ ಸಂಘಗಳ ಉಪರಿಜಿಸಾರ್‌ 
ಳು 








(1) ರಿಂದ (iil) 





ರಿಜಿಸಾರ್‌] 
ಟ್ರ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೩೫ 





ಲೋಕೋಪಯೋಗಿ ಇಲಾಖೆ 









































ಜೀಪ್‌ ಚಾಲಕ, ಕುಶಲಕರ್ಮಿ, ಫಿಟ್ಟರ್‌ಗಳು, ಹೆಲ್ಪರ್‌, ಕ್ಲೀನರ್‌, ಫಿಟ್ಟರ್‌ಮೇಟ್ಸ್‌, ಮೇಸ್ತಿಗಳು, ಕಾರ್ಯನಿರ್ವಾಹಕ ಸಹಾಯಕ ಇಂಜಿನಿಯರ್‌ (1) ರಿಂದ (!/ಎ) ಕಾರ್ಯನಿರ್ವಾಹಕ 
ವ್ಯಾನ್‌ ಚಾಲಕರು, ಲಾರಿ ಚಾಲಕ, ವಾಹನ ಚಾಲಕರು, ಲಾರಿ ಕ್ಷೀನರ್‌, ಸ್ಟೀವಾರ್ಡ್ಸ್‌, ಮುಖ್ಯ ಇಂಜಿನಿಯರ್‌ ಇಂಜಿನಿಯರ್‌ 
ಮಾಲಿ, ಸಹಾಯಕ ಮಾಲಿ, ಬಡಗಿ, ಮೇಸನ್‌, ಫೀಲ್ಡ್‌ಮ್ಯಾನ್‌, ಮಲೇರಿಯಾ ನಿವಾರಣಾ 
ಸಿಬ್ಬಂದಿ, ಮ್ಯಾನೇಜರ್‌, ಸೋಡಿಗಳು, ಬಡಗಿ ಸಹಾಯಕರು, ಕಮ್ಮಾರ, ಟ್ಯಾಂಕ್‌ ಮ್ಯಾನೇಜರ್ಸ್‌, ಕಾರ್ಯನಿರ್ವಾಹಕ (1) ರಿಂದ (iil) ಅಧೀಕ್ಷಕ ಇಂಜಿನಿಯರ್‌ 
ಗೇಜ್‌ ರೀಡರ್‌, ಬಿಲ್‌ ಕಲೆಕ್ಟರ್‌, ಫಿಟ್ಟರ್‌, ಮೇಟಿಗಳು, ಮಾಲಿ, ಅಡಿಗೆಯವರು, ಕೇರ್‌ ಇಂಜಿನಿಯರ್‌ 
ಟೇಕರ್‌, ದರೋಗ, ಷೋಪರ್‌, ಗ್ಯಾಂಗ್‌ಮನ್‌, ಎಲೆಕ್ಟಿಕ್‌ ಲೈನ್‌ಮನ್‌, ಸಂಪರ್ಕ ಕೆಲಸಗಾರರು, 
ನೀರಾವರಿ ಸಹಾಯಕರು, ಇತರೆ ಎಲ್ಲಾ 'ಡಿ' ಸಮೂಹದ ಹುದ್ದೆಗಳು 
ನೀರಾವರಿ ಇಲಾಖೆ 

ಅಟೆಂಡರ್‌, ಜಮೇದಾರ್‌, ಅಡಿಗೆಯವ ಹಾಗೂ ಮೇಟಿ, ಫಿಟ್ಟರ್‌, ಟರ್ನರ್‌, ವೆಲ್ಲರ್‌, ಕಮ್ಮಾರ, | ಸಂಬಂಧಪಟ್ಟ ಸಂಬಂಧಪಟ್ಟ ಸಹಾಯಕ | (1) ರಿಂದ (!/ಎ) ಸಂಬಂಧಪಟ್ಟ 
ಬಡಗಿ, ಮೇಸನ್‌, ಜವಾನ, ಟೆಲಿಫೋನ್‌ ಅಟೆಂಡರ್‌, ಕಾವಲುಗಾರ, ಚೌಕೀದಾರ್‌, ಸೈಕಲ್‌ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ 
ಆರ್ಡರ್‌ಲಿಗಳು, ಕಸಗುಡಿಸುವವ, ಸಸ್ಯಹಾರಿ ಅಡಿಗೆಯವ, ಮಾಂಸಾಹಾರಿ ಅಡಿಗೆಯವ, | ಇಂಜಿನಿಯರ್‌ ಇಂಜಿನಿಯರ್‌ ಇಂಜಿನಿಯರ್‌ 
ಮಾಲಿ, ತೋಟಿ, ದಾಸ್ತಾನು ಕೂಲಿಗಾರ/ ಸಮಯ ಪಾಲಕ, ಮೆಸ್‌ಮೆನ್‌, ಲೈನ್‌ಮೆನ್‌, 
ಗ್ಯಾಂಗ್‌ಮೆನ್‌, ವಿವಿಧ ಕೂಲಿಗಳು, ಸಹಾಯಕ ಸಾರಂಗ, ನಾಯಕ್‌, ಜಾಡಮಾಲಿ, ಕಸ ಸಾಗಣೆ ಸಂಬಂಧಪಟ್ಟ (1) ರಿಂದ (iil) ಸಂಬಂಧಪಟ್ಟ ಅಧೀಕ್ಷಕ 
ಬಂಡಿಗಾರ, ಕ್ಷೀನರ್‌, ಹೆಲ್ಪರ್‌ ಕಾರ್ಯನಿರ್ವಾಹಕ ಇಂಜಿನಿಯರ್‌ 

ಇಂಜಿನಿಯರ್‌ 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 24, ಎಸ್‌ಡಿಇ 90 ದಿನಾಂಕ 23.09.1993 ಕೆಜಿಡಿ 14.10.93ರಲ್ಲಿ ಸೇರಿಸಲಾಗಿದೆ. 


ಸೂಚನೆ: (1) "ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್‌" ಎಂದರೆ ಯಾವ ವಿಭಾಗದಲ್ಲಿ ಖಾಲಿ ಹುದ್ದೆಗಳನ್ನು ಪ್ರಾರಂಭಿಕ ನೇಮಕಾತಿ ಮೂಲಕ ಭರ್ತಿಮಾಡಲಾಗುತ್ತದೋ ಆ ವಿಭಾಗದ ಮುಖ್ಯಸ್ಥರಾದ 


ಕಾರ್ಯನಿರ್ವಾಹಕ ಇಂಜಿನಿಯರ್‌. 


(2) "ಸಂಬಂಧಪಟ್ಟ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌”, "ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್‌" ಮತ್ತು "ಸಂಬಂಧಪಟ್ಟ ಅಧೀಕ್ಷಕ ಇಂಜಿನಿಯರ್‌” ಎಂದರೆ ಯಾವ ಸರ್ಕಾರಿ ನೌಕರನು ಈ 
ನಿಯಮಗಳ ಮೇರೆಗೆ ಕಮ ತೆಗೆದುಕೊಳ್ಳುವ ಕಾಲದಲ್ಲಿ ಯಾರ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುತ್ತಾನೋ ಅಂಥ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌ ಮತ್ತು ಸಂದರ್ಭಾನುಸಾರ ಅಧೀಕ್ಷಕ 


ಇಂಜಿನಿಯರ್‌ ಎಂದು ಅರ್ಥ. 


ಮುಖ್ಯ ವಾಸ್ತುಶಿಲ್ಲಿಯವರ ಕಚೇರಿ: 
ನಿ ಗ್‌] 


ಕರ್ನಾಟಕ ವಾಸ್ತುಶಿಲ್ಪ ಇಲಾಖೆ 





ಅಟೆಂಡರುಗಳು, ದಫೇದಾರರು, ಜವಾನರು, ಕಾವಲುಗಾರ ಹಾಗೂ 
ಕಸ ಗುಡಿಸುವವರು 











ಉಪ ವಾಸ್ತು ಶಿಲ್ಪಿ 


ಉಪ ಮುಖ್ಯ ವಾಸ್ತು ಶಿಲ್ಪಿ 





(1 ರಿಂದ (1/ಎ) 
(1) ರಿಂದ (iil) 





ಉಪ ಮುಖ್ಯ ವಾಸ್ತು ಶಿಲ್ಪಿ 


ಮುಖ್ಯ ವಾಸ್ತು ಶಿಲ್ಪಿ 











೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ನಿರ್ದೇಶಕರ ಕಚೇರಿ : 


ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆಗಳ ಇಲಾಖೆ 










































































ಜಮೇದಾರ್‌, ಕ್ಷೀನರ್‌, ಜವಾನರು, ಕಸ ಗುಡಿಸುವವರು, ಸೈಕಲ್‌ | ಸಹಾಯಕ ನಿರ್ದೇಶಕರು (ಕೇಂದ್ರ | ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ನಿರ್ದೇಶಕರು 
ಆರ್ಡರ್ಲೀಗಳು ಕಾರ್ಯಸ್ಥಾನ) (ಕೇಂದ್ರ ಕಾರ್ಯಸ್ಥಾನ) 
ಉಪ-ನಿರ್ದೇಶಕರ ಕಚೇರಿ, ಪಶುಸಂಗೋಪನೆ, ಮೈಸೂರು ಸೀರಂ ಸಂಸ್ಥೆ, ಹೆಬ್ಬಾಳ, ಬೆಂಗಳೂರು : 
ಜವಾನರು, ಕಾವಲುಗಾರ, ಮೇಸ್ತಿಗಳು ಪಶುಪಾಲಕರು, ಕ್ಷೀನರ್‌, ಉಪ ನಿರ್ದೇಶಕರು ಉಪ ನಿರ್ದೇಶಕರು ಯಾವುದನ್ನಾದರೂ ನಿರ್ದೇಶಕರು 
ತೋಟಗಳು, ಪ್ಯಾಕ್‌ ಮಾಡುವವರು 
ಒಂಬತ್ತು ಜಿಲ್ಲೆಗಳ ಪಶು ಸಂಗೋಪನಾ ಸಹಾಯಕ ನಿರ್ದೇಶಕರು 
(ಹಳೇ ಮೈಸೂರು ಪ್ರದೇಶ) 
ಜವಾನರು, ಲಾಳಗಾರ, ಶ್ವಾನ ಪಾಲನಾ ಸಹಾಯಕರು, ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ನಿರ್ದೇಶಕರು 
ಜಾಡಮಾಲಿ, ಕಾವಲುಗಾರ, ಹಿರಿಯ ಕುದುರೆಯಾಳು, 
ಕೋಳಿಸಾಕಣೆ ಸಹಾಯಕರುಗಳು, ಹೋರಿ ಸಹಾಯಕರು, 
ಸಹಾಯಕರು, ಹಾಲು ದಾಖಲೆಗಾರರು, ಷಿಯರರ್ಸ್‌ಗಳು, 
ಹಿಯರಿಂಗ್‌ ಮೇಸ್ತಿಗಳು, ಡ್ರೆಸ್ತರ್‌ಗಳು, ಸಂದೇಶ ವಾಹಕರು 
ಜಿಲ್ಲಾ ಪಶು ವೈದ್ಯ ಕಚೇರಿ, ಬಳ್ಳಾರಿ : 
ಜವಾನರು, ಹೋರಿ ಸಹಾಯಕರು, (ಹೋರಿ ಉಸ್ತುವಾರಿಗಾರರು), ಜಿಲ್ಲಾ ಪಶುವೈದ್ಯ ಅಧಿಕಾರಿ, ಬಳ್ಳಾರಿ ಜಿಲ್ಲಾ ಪಶುವೈದ್ಯ ಅಧಿಕಾರಿ, ಬಳ್ಳಾರಿ ಯಾವುದನ್ನಾದರೂ ನಿರ್ದೇಶಕರು 
ಕೋಳಿಸಾಕಣೆ ಸಹಾಯಕರು 
ವಿಭಾಗೀಯ ಪಶು ವೈದ್ಯ ಕಚೇರಿ, ಧಾರವಾಡ : 
ದನಗಾಹಿ, ಮೊಕದಂ, ಡೆಸ್ಪರ್‌ಗಳು, ಸಹಾಯಕರು, ಹೈನುಗಾರ, ಜವಾನರು, ವಿಭಾಗೀಯ ಪಶುವೈದ್ಯ ಅಧಿಕಾರಿ, ವಿಭಾಗೀಯ ಪಶುವೈದ್ಯ ಅಧಿಕಾರಿ, ಯಾವುದನ್ನಾದರೂ ನಿರ್ದೇಶಕರು 
ಸಂದೇಶ ವಾಹಕರು, ಕೂಲಿ ಧಾರವಾಡ ಧಾರವಾಡ 
ವಿಭಾಗೀಯ ಪಶುವೈದ್ಯ ಕಚೇರಿ, ಬೆಳಗಾವಿ : 
ದನಗಾಹಿ, ಮೊಕದಂ, ಡ್ರೆಸ್ಸರ್‌ಗಳು, ಸಹಾಯಕರು ಹಾಗೂ ಸಂದೇಶ ವಿಭಾಗೀಯ ಪಶುವೈದ್ಯ ಅಧಿಕಾರಿ, ವಿಭಾಗೀಯ ಪಶುವೈದ್ಯ ಅಧಿಕಾರಿ, ಯಾವುದನ್ನಾದರೂ ನಿರ್ದೇಶಕರು 
ವಾಹಕರು, ಜವಾನರು. ಬೆಳಗಾವಿ ಬೆಳಗಾವಿ 


























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೩೭ 





ಜಿಲ್ಲಾ ಪಶುವೈದ್ಯ ಕಚೇರಿ, ಬೀದರ್‌, ಗುಲ್ಬರ್ಗಾ ಮತ್ತು ರಾಯಚೂರು : 


































































































ಜವಾನರು, ಲಾಳಗಾರರು, ಹೋರಿ ಸಹಾಯಕರು, ಕೋಳಿಸಾಕಣೆ ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾ ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾ ಯಾವುದನ್ನಾದರೂ ನಿರ್ದೇಶಕರು 
ಸಹಾಯಕರು, ಸಂದೇಶ ವಾಹಕರು, ಕುದುರೆ ಮೇಲ್ವಿಚಾರಕರು, ಹಾಲು ಪಶುವೈದ್ಯ ಅಧಿಕಾರಿ ಪಶುವೈದ್ಯ ಅಧಿಕಾರಿ 

ದಾಖಲೆದಾರರು 

ಜಿಲ್ಲಾ ಪಶುವೈದ್ಯ ಕಚೇರಿ, ಕೊಡಗು : 
ಅಟೆಂಡರುಗಳು, ಜವಾನರು, ಹೋರಿ ಸಹಾಯಕರು, ಕೋಳಿಸಾಕಣೆ ಜಿಲ್ಲಾ ಪಶುವೈದ್ಯ ಅಧಿಕಾರಿ, ಕೊಡಗು ಜಿಲ್ಲಾ ಪಶುವೈದ್ಯ ಅಧಿಕಾರಿ, ಯಾವುದನ್ನಾದರೂ ನಿರ್ದೇಶಕರು 
ಸಹಾಯಕರು, ಹಾಲು ದಾಖಲೆದಾರರು, ಕಸ ಗುಡಿಸುವವರು ಕೊಡಗು 
ಸಂಯುಕ್ತ ಜಾನುವಾರು ಮತ್ತು ಕುರಿಗಳ ತಳಿವರ್ಧನೆ ಫಾರಂ, ಮುನಿರಾಬಾದ್‌ : 

ವ್ಯಾನ್‌ ಸಹಾಯಕರು, ಜವಾನರು, ಜಮೇದಾರರು, ಗೌಳಿಗರು, ಕುರುಬರು, ಫಾರಂ ಅಧೀಕ್ಷಕರು ಫಾರಂ ಅಧೀಕ್ಷಕರು ಯಾವುದನ್ನಾದರೂ ನಿರ್ದೇಶಕರು 
ದನಗಾಹಿಗಳು, ಕಾವಲುಗಾರರು, ಮಹಿಳಾ ಕೆಲಸಗಾರರು, ಕಸ ಗುಡಿಸುವವರು, 

ಕರು ಸಹಾಯಕರು 

ಕುದುರೆ ತಳಿ ಕೇಂದ್ರ, ಕುಣಿಗಲ್‌: 
ಮಿಲಿಟರಿ ಬಂಗ್ಲೆ ಅಡಿಗೆಯವ, ಲಾಳಗಾರ, ಜವಾನರು, ಸ್ವಚ್ಛತಾ ಸಹಾಯಕರು, ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ನಿರ್ದೇಶಕರು 
ಕಚೇರಿ ಸಹಾಯಕರು, ಸವಾರಿ ಸಹಾಯಕರು, ಕ್ಷೀನರ್ಸ್‌, ಗಾಡಿ ಚಾಲಕರು 
ಕೊಯಿಲಾ ಫಾರಂ : 
ಜವಾನರು, ಅಟೆಂಡೆ೦ಂಟರುಗಳು ಅಧೀಕ್ಷಕರು ಅಧೀಕ್ಷಕರು ಯಾವುದನ್ನಾದರೂ ನಿರ್ದೇಶಕರು 
ಕುರಿಕುಪ್ಪಿ ಫಾರಂ : 

ಆಸ್ಪತ್ರೆ ಸಹಾಯಕರು, ಜವಾನರು, ಗೌಳಿಗ ಮ್ಯಾನೇಜರ್‌ ಮ್ಯಾನೇಜರ್‌ ಯಾವುದನ್ನಾದರೂ ನಿರ್ದೇಶಕರು 
ಸರ್ಕಾರಿ ಹೈನುಗಾರಿಕೆ ಫಾರಂ, ಕೂಡಿಗೆ : 

ಹೈನುಗಾರಿಕೆ ಸಹಾಯಕರು, ಜವಾನರು, ಹಾಲು ಕರೆಯುವವರು, ಹೈನು ಅಭಿವೃದ್ಧಿ ಅಧಿಕಾರಿ ಹೈನು ಅಭಿವೃದ್ಧಿ ಅಧಿಕಾರಿ ಯಾವುದನ್ನಾದರೂ | ನಿರ್ದೇಶಕರು 
ಅಟೆಂಡರುಗಳು 
ಹೈನುಗಾರಿಕೆ ಅಭಿವೃದ್ಧಿ ಯೋಜನೆ, ಕೂಡಿಗೆ : 

ಜವಾನರು, ಕಾವಲುಗಾರ ಹೈನು ಅಭಿವೃದ್ಧಿ ಅಧಿಕಾರಿ ಹೈನು ಅಭಿವೃದ್ಧಿ ಅಧಿಕಾರಿ ಯಾವುದನ್ನಾದರೂ ನಿರ್ದೇಶಕರು 














೧೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಪಶು ತಳಿ ಸಂವರ್ಧನಾ ಕೇಂದ್ರ, ಅಜ್ಜಂಪುರ, ಅಮೃತಮಹಲ್‌ ವಿಭಾಗ : 





ಮೇಸ್ತಿಗಳು, ಕ್ಷೇನರ್‌ಗಳು, ದನಗಾಹಿಗಳು, ಮಹಿಳಾ ದನಗಾಹಿಗಳು, ಕೊಟ್ಟಿಗೆ 


ಸ್ವಚ್ಛತಾಗಾರರು, ಜವಾನರು, ಜಾಡಮಾಲಿಗಳು, ಕಾವಲುಗಾರರು 





ಸಂಶೋಧನಾಧಿಕಾರಿ, 
ಪಶುಸಂಗೋಪನೆ 





ಸಂಶೋಧನಾಧಿಕಾರಿ 
ಪಶುಸಂಗೋಪನೆ 


ಯಾವುದನ್ನಾದರೂ 








ನಿರ್ದೇಶಕರು 





ಹೆಸರಘಟ್ಟ ಫಾರಂ: 





ಮೇಸ್ತಿಗಳು, ಸಹಾಯಕ ಮೇಸ್ತಿಗಳು, ಗಾಡಿ ಚಾಲಕರು, ಕಾವಲುಗಾರ, ಗೂರ್ಕಾ-ಕಾವಲುಗಾರ, 
ಕಚೇರಿಯ ರಾತ್ರಿ ಕಾವಲುಗಾರ, ಕಚೇರಿ ಜವಾನರು, ಜಾಡಮಾಲಿಗಳು, ತೋಟದ ಮುಖ್ಯ ಕೂಲಿ, 
ಸಹಾಯಕ ಮುಖ್ಯ ಕೂಲಿ, ಹೋರಿ ಸಾಕುವವನು- ಹಾಗೂ- ಕರು ಈಯಿ ಸಹಾಯಕ, ರವಾನೆ 
ಸಹಾಯಕ, ಹೈನು ಸಹಾಯಕ, ಅಗಸ, ಕರು ಸಹಾಯಕ, ಕ್ಲೀನರ್‌, ಎತ್ತಿನ ಗಾಡಿಕಾರ- ಹಾಗೂ- 
ಗಾಡಿಕಾರ, ಬೇಸಾಯ ಕೂಲಿ, ನೀರಾವರಿ ಕೂಲಿ, ಕಾರ್ಯಾಗಾರ ಸಹಾಯಕರು, ಹೋರಿ 
ಪಾಲಕರು, ಕೊಟ್ಟಿಗೆ ಸ್ವಚ್ಛೆಗಾರ, ಗೌಳಿಗ, ದನಗಾಹಿ, ಮೀನುಗಾರ, ಜೇನು ಸಾಕಣೆಗಾರ, 
ಡೆಸ್ಪರುಗಳು, ಪ್ರಯೋಗಶಾಲೆ, ಸಹಾಯಕರು 








ಯಾವುದನ್ನಾದರೂ 





ನಿರ್ದೇಶಕರು 








ಬೆಂಗಳೂರು ಹಾಲು ಪೂರೈಕೆ ಯೋಜನೆ : 





ಸಹಾಯಕರು, ಮೇಲ್ವಿಚಾರಕರು, ಜವಾನರು 


ಮ್ಯಾನೇಜರ್‌ 


ಮ್ಯಾನೇಜರ್‌ 


ಯಾವುದನ್ನಾದರೂ 


ನಿರ್ದೇಶಕರು 





ಕುರಿ ಅಭಿವೃದ್ಧಿ ಯೋಜನೆ : 





ಕುರಿಗಾಹಿಗಳು, ಜವಾನರು 


ಸಂಬಂಧಪಟ್ಟ 
ಮೇಲ್ವಿಚಾರಕರು 


ಸಂಬಂಧಪಟ್ಟ 
ಮೇಲ್ವಿಚಾರಕರು 


ಯಾವುದನ್ನಾದರೂ 


ನಿರ್ದೇಶಕರು 





ಪ್ರಾಂಶುಪಾಲರು, ಪಶುವೈದ್ಯ ಕಾಲೇಜು, ಹೆಬ್ಬಾಳ, ಬೆಂಗಳೂರು : 





ಜವಾನರು, ಮಾಲಿಗಳು, ಕಾವಲುಗಾರರು, ಪ್ರಯೋಗಶಾಲೆ -ಸಹಾಯಕರು, ಅಡಿಗೆಯವರು, 
ಕ್ಷೀನರುಗಳು, ಲಾಳಗಾರರು, ಕುದುರೆಯಾಳು, ಕಸ ಗುಡಿಸುವವನು, ತೋಟಿಗಳು, ಸಹಾಯಕರು, 
ವ್ಯಾನ್‌ ಕ್ಷೇನರ್‌, ಗ್ವಾಸ್‌ ಅಟೆಂಡರ್‌ 


ಪ್ರಾಂಶುಪಾಲರು 


ಪ್ರಾಂಶುಪಾಲರು 


ಯಾವುದನ್ನಾದರೂ 


ನಿರ್ದೇಶಕರು 





ಕೋಳಿ ಸಾಕಣೆ ಅಭಿವೃದ್ಧಿ ಅಧಿಕಾರಿ, ಹೆಸರಘಟ್ಟ 





ಜವಾನರು, ಗೂರ್ಕಾ ಕಾವಲುಗಾರ 








ಕೋಳಿ ಸಾಕಣೆ ಅ 


ಆ 


ವೃದಿ 
ಬ 


ಅಧಿಕಾರಿ 


ಕೋಳಿ ಸಾಕಣೆ ಅ 


ಆ 


ವೃದಿ 
ಬ 


ಅಧಿಕಾರಿ 








ಯಾವುದನ್ನಾದರೂ 





ನಿರ್ದೇಶಕರು 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೩೯ 





ಜಿಲ್ಲಾ ಪಶುವೈದ್ಯಾಧಿಕಾರಿ, ಮಂಗಳೂರು : 
ಜವಾನರು, ವ್ಯಾನ್‌ ಜವಾನರು, ಕಸ ಗುಡಿಸುವವ ಹಾಗೂ ಪಂಕ ಎಳೆತ ಸಹಾಯಕರು, ಹೋರಿ | ಜಿಲ್ಲಾ ಪಶು ವೈದ್ಯಾಧಿಕಾರಿ ಜಿಲ್ಲಾ ಪಶುವೈದ್ಯಾಧಿಕಾರಿ ಯಾವುದನ್ನಾದರೂ ನಿರ್ದೇಶಕರು 
ಸಹಾಯಕರು, ಕೋಳಿ ಸಾಕಣೆ ಸಹಾಯಕರು 




















ತೋಟಗಾರಿಕಾ ಇಲಾಖೆ 
ಅಧೀಕ್ಬಕರ ಕಚೇರಿ, ಸರ್ಕಾರಿ ತೋಟಗಳು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು, ಸರ್ಕಾರಿ ತೋಟಗಳು ಅಧೀಕ್ಷಕರು, ಸರ್ಕಾರಿ ತೋಟಗಳು ಯಾವುದನ್ನಾದರೂ ಸರ್ಕಾರ 








ಸಹಾಯಕ ಅಧೀಕ್ಷಕರ ಕಚೇರಿ, ಉದ್ಯಾನವನಗಳು ಮತ್ತು ತೋಟಗಳು, ಬೆಂಗಳೂರು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ಅಧೀಕ್ಷಕರು, ಸಹಾಯಕ ಅಧೀಕ್ಷಕರು, ಯಾವುದನ್ನಾದರೂ ಅಧೀಕ್ಷಕರು 








ಸಹಾಯಕ ಅಧೀಕ್ಷಕರ ಕಚೇರಿ, ಉದ್ಯಾನವನಗಳು ಮತ್ತು ತೋಟಗಳು, ಮೈಸೂರು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ಅಧೀಕ್ಷಕರು ಸಹಾಯಕ ಅಧೀಕ್ಷಕರು ಯಾವುದನ್ನಾದರೂ ಅಧೀಕ್ಷಕರು 








ಅಧೀಕ್ಷಕರ ಕಚೇರಿ, ಹಣ್ಣು ಸಂಶೋಧನಾ ಕೇಂದ್ರ, ಹೆಸರಘಟ್ಟ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು, ಅಧೀಕ್ಷಕರು, ಯಾವುದನ್ನಾದರೂ ಅಧೀಕ್ಷಕರು 
ಹಣ್ಣು ಸಂಶೋಧನಾ ಕೇಂದ್ರ ಹಣ್ಣು ಸಂಶೋಧನಾ ಕೇಂದ್ರ 








ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ, ತುಂಗಭದ್ರ ಪ್ರಾಜೆಕ್ಟ್‌, ಮುನಿರಾಬಾದ್‌ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ತೋಟಗಾರಿಕೆ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ಅಧೀಕ್ಷಕರು 


























ಅರಣ್ಯ ಇಲಾಖೆ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ, ಬೆಂಗಳೂರು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ | (1 ರಿಂದ (॥) ಮುಖ್ಯ ಅರಣ್ಯಸಂರಕ್ಷಣಾಧಿಕಾರಿ 
ತಾಂತ್ರಿಕ ಸಹಾಯಕರು ತಾಂತ್ರಿಕ ಸಹಾಯಕರು 


























೧೩೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ : 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಅರಣ್ಯ ಸಂರಕ್ಷಣಾಧಿಕಾರಿ 


ಅರಣ್ಯ ಸಂರಕ್ಷಣಾಧಿಕಾರಿ 





(1) ರಿಂದ (vii) 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
೭ ಖ 





ವಿಭಾಗೀಯ ಅರಣ್ಯ ಅಧಿಕಾರಿಗಳ ಕಚೇರಿ : 





ಆನೆ ಜಮೇದಾರ, ಮಾವುತರು, ಜವಾನರೂ 
ಸೇರಿದಂತೆ ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ವಿಭಾಗೀಯ ಅರಣ್ಯಾಧಿಕಾರಿ 


ಉಪವಿಭಾಗೀಯ ಅರಣ್ಯಾಧಿಕಾರಿ 


(1 ರಿಂದ (Vv ಎ) 


ವಿಭಾಗೀಯ ಅರಣ್ಯಾಧಿಕಾರಿ 








ವಿಭಾಗೀಯ ಅರಣ್ಯಾಧಿಕಾರಿ 





(1) ರಿಂದ (viii) 


ಅರಣ್ಯ ಸಂರಕ್ಷಣಾಧಿಕಾರಿ 








ಅರಣ್ಯ ಬಳಕೆ ಅಧಿಕಾರಿಯವರ ಕಚೇರಿ, ಬೆಂಗಳೂರು : 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಅರಣ್ಯ ಬಳಕೆ ಅಧಿಕಾರಿ, 
ಬೆಂಗಳೂರು 





ಅರಣ್ಯ ಬಳಕೆ ಅಧಿಕಾರಿ, 
ಬೆಂಗಳೂರು 





1) ರಿಂದ (viii) 





ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ವೃತ್ತ, 
ಬೆಂಗಳೂರು 








ವೃಕ್ಷ ವಿಜ್ಞಾನಿಯವರ ಕಚೇರಿ, ಬೆಂಗಳೂರು : 
























































DEA 

ಎಲ್ಲಾ Re ಸಮೂಹದ ಹುದ್ದೆಗಳು ವೃಕ್ಷ ವಿಜ್ಞಾನಿ, ಬೆಂಗಳೂರು ವೃಕ್ಷ ವಿಜ್ಞಾನಿ, ಬೆಂಗಳೂರು (1 ರಿಂದ (ಬ) ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ವೃತ್ತ, 
ಬೆಂಗಳೂರು 

ಖಾದ್ಯೇತರ ಎಣ್ಣೆ ಬೀಜಗಳ ಕ್ಷೇತ್ರ ಅಧಿಕಾರಿಯವರ ಕಚೇರಿ, ಬೆಂಗಳೂರು : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಖಾದ್ಯೇತರ ಎಣ್ಣೆ ಬೀಜಗಳ ಕ್ಷೇತ್ರ ಅಧಿಕಾರಿ, | ಖಾದ್ಯೇತರ ಎಣ್ಣೆ ಬೀಜಗಳ ಕ್ಷೇತ್ರ (1) ರಿಂದ (ಬ) ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ 

ಬೆಂಗಳೂರು ಅಧಿಕಾರಿ, ಬೆಂಗಳೂರು ಮತ್ತು ಅಭಿವೃದ್ಧಿ ವೃತ್ತ, ಬೆಂಗಳೂರು 
ಮರ ರಕ್ಷಣಾ ಸ್ಥಾವರ ಉಸ್ತುವಾರಿ ಅಧಿಕಾರಿಯವರ ಕಚೇರಿ, ಭದ್ರಾವತಿ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಮರ ಸಂರಕ್ಷಣಾ ಸ್ಥಾವರ ಉಸ್ತುವಾರಿ ಮರ ಸಂರಕ್ಷಣಾ ಸ್ಥಾವರ ಉಸ್ತುವಾರಿ (1 ರಿಂದ (ಬ) ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ 
ಅಧಿಕಾರಿ, ಭದ್ರಾವತಿ ಅಧಿಕಾರಿ, ಭದ್ರಾವತಿ 
ಸಂಬಂಧಪಟ್ಟ ಅರಣ್ಯ ಸಂರಕ್ಷ! ಣಾಧಿಕಾರಿಗಳಿಗೆ ನೇರವಾಗಿ ಜವಾಬ್ದಾರಿಯಾಗಿರುವ ಸ್ವತಂತ್ರ ಪ್ರಭಾರದಲ್ಲಿರುವ ಉಪ ವಿಭಾಗೀಯ ಅರಣ್ಯಾಧಿಕಾರಿಗಳ ಕಚೇರಿ: 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಉಪವಿಭಾಗೀಯ ಅರಣ್ಯಾಧಿಕಾರಿ ಉಪವಿಭಾಗೀಯ ಅರಣ್ಯಾಧಿಕಾರಿ (1) ರಿಂದ (ಬ) ಅರಣ್ಯ ಸಂರಕ್ಷಣಾಧಿಕಾರಿ 











































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೪೧ 
ಮರಮುಟ್ಟುಗಳ ಕಳ್ಳ ಸಾಗಾಣಿಕೆ ಪ್ರತಿಬಂಧಕ ಘಟಕಗಳ ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇರ ಅಧೀನದಲ್ಲಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ : 

ಎಲ್ಲಾ 'ಡಿ" ಸಮೂಹದ ಹುದ್ದೆಗಳು ಮರಮುಟ್ಟುಗಳ ಕಳ್ಳ ಸಾಗಾಣಿಕೆ ಮರಮುಟ್ಟುಗಳ ಕಳ್ಳ ಸಾಗಾಣಿಕೆ ಪ್ರತಿಬಂಧಕ (1) ರಿಂದ (ಬ) ಅರಣ್ಯ ಸಂರಕ್ಷಣಾಧಿಕಾರಿ, 

ಪ್ರತಿಬಂಧಕ ಘಟಕಗಳ ಅಧಿಕಾರಿ ಘಟಕಗಳ ಅಧಿಕಾರಿ 
ಕೃಷಿ ಇಲಾಖೆ 

ಕೃಷಿ ಇಲಾಖೆಯ ನಿರ್ದೇಶಕರ ಕಚೇರಿ, ಬೆಂಗಳೂರು : 

ಜಮೇದಾರ, ದಫೇದಾರ, ಜವಾನರು ಮತ್ತು ಇತರೆ 'ಡಿ' ಕೃಷಿ ಇಲಾಖೆಯ ನಿರ್ದೇಶಕರ ಕೇಂದ್ರ ಕೃಷಿ ಇಲಾಖೆಯ ನಿರ್ದೇಶಕರ ಕೇಂದ್ರ ನಿರ್ದೇಶಕರು 
ಸಮೂಹದ ನೇಮಕಗಳು ಕಾರ್ಯಸ್ಥಾನ ಸಹಾಯಕ ಕಾರ್ಯಸ್ಥಾನ ಸಹಾಯಕ 
ಕೃಷಿ ಇಲಾಖೆಯ ಉಪ ನಿರ್ದೇಶಕರ ಕಚೇರಿ : 

ದಫೇದಾರ, ಜವಾನರು, ಕಾವಲುಗಾರ ಮತ್ತು ಇತರ 'ಡಿ" ಸಮೂಹದ ನೇಮಕಗಳು ಕೃಷಿ ಇಲಾಖೆಯ ಕೃಷಿ ಇಲಾಖೆಯ ನಿರ್ದೇಶಕರು 

ಉಪ ನಿರ್ದೇಶಕರು ಉಪ ನಿರ್ದೇಶಕರು 

ಕೃಷಿ ಕಾಲೇಜುಗಳ ಪ್ರಾಂಶುಪಾಲರುಗಳ ಕಚೇರಿ: 

ಕಾರ್ಯಾಗಾರ ಸಹಾಯಕ, ಅಟೆಂಡರು, ಗ್ಯಾಸ್‌ ಹೌಸ್‌ ಕೀಪರ್‌, ಮೇಸ್ತಿ, ಕಸ ಪ್ರಾಂಶುಪಾಲರು ಪ್ರಾಂಶುಪಾಲರು ನಿರ್ದೇಶಕರು 
ಗುಡಿಸುವವನು, ಜಮೇದಾರ, ಜವಾನರು, ಜಾಡಮಾಲಿಗಳು, ಅಡಿಗೆಯವರು, ಕ್ಷೀನರು, 

ಡ್ರೆಸ್‌ಮನ್‌, ಗೌಳಿಗಳು, ಡಾಲಿಗಳು, ಸಹಾಯಕರು, ದನಗಾಹಿಗಳು, ಕಾವಲುಗಾರರು, 

ಮಾಲಿಗಳು, ಹಮಾಲರು ಮತ್ತು ಇತರ 'ಡಿ' ಸಮೂಹದ ನೇಮಕಗಳು 
ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿಯವರ ಕಚೇರಿ; ಬಿಜಾಪುರ : 

ಜವಾನರು, ಕಾವಲುಗಾರ, ಖಲಾಸಿಗಳು, ಸಹಾಯಕರು ಮತ್ತು ಇತರ ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿ, ವಿಭಾಗೀಯ ಭೂಸಾರ ಸಂರಕ್ಷಣಾಧಿಕಾರಿ, | (1) ರಿಂದ (ಬ) ನಿರ್ದೇಶಕರು 
“ಡಿ' ಸಮೂಹದ ನೇಮಕಗಳು ಬಿಜಾಪುರ ಬಿಜಾಪುರ 
ತೋಟಗಾರಿಕೆ ವಿಜ್ಞಾನಿಯವರ ಕಚೇರಿ, ಗೋಣಿಕೊಪ್ಪಲು : 

ಜವಾನರು, ಮಾಲಿಗಳು, ಕೂಲಿಗಳು ಮತ್ತು "ಡಿ' ಸಮೂಹದ ತೋಟಗಾರಿಕೆ ವಿಜ್ಞಾನಿ ತೋಟಗಾರಿಕೆ ವಿಜ್ಞಾನಿ (1 ರಿಂದ (wl) ನಿರ್ದೇಶಕರು 
ನೇಮಕಗಳು 
ಬೆಳೆ ವಿಜ್ಞಾನಿಯವರ ಕಚೇರಿ, ಕೃಷಿ ಸಂಶೋಧನಾ ಕೇಂದ್ರ, ಧಡೆಸುಗೂರು : 

ಲಾರಿ ಕ್ಷೀನರು, ಜವಾನರು, ಪ್ರಯೋಗಶಾಲೆಯ ಸಹಾಯಕ, ಬೆಳೆ ವಿಜ್ಞಾನಿ ಬೆಳೆ ವಿಜ್ಞಾನಿ ನಿರ್ದೇಶಕರು 


ಕಾವಲುಗಾರರು, ಜಾಡಮಾಲಿ 























೧೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಕಬ್ಬು ಸಂಶೋಧನಾಧಿಕಾರಿಯವರ ಕಚೇರಿ: 































































































ಟ್ರಕ್‌ ಕ್ಲೀನರು, ಟ್ರ್ಯಾಕ್ಟರ್‌ ಹೆಲ್ಪರ್‌, ಜವಾನರು ಮತ್ತು ಇತರ ಡಿ” ಕಬ್ಬು ಸಂಶೋಧನಾಧಿಕಾರಿ ಕಬ್ಬು ಸಂಶೋಧನಾಧಿಕಾರಿ (1 ರಿಂದ (ಬ) ನಿರ್ದೇಶಕರು 
ಸಮೂಹದ ನೇಮಕಗಳು 
ಕಬ್ಬು ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ : 
ಬೆಲ್ಲ ಕುದಿಸುವವರು ಮತ್ತು ಜವಾನರು ಕಬ್ಬು ಅಭಿವೃದ್ಧಿ ಅಧಿಕಾರಿ ಕಬ್ಬು ಅಭಿವೃದ್ಧಿ ಅಧಿಕಾರಿ (1) ರಿಂದ (ಬ) ನಿರ್ದೇಶಕರು 
ಜಿಲ್ಲಾ ಕೃಷಿ ಅಧಿಕಾರಿಯವರ ಕಚೇರಿ ಮತ್ತು ಅವರ ನಿಯಂತ್ರಣದಲ್ಲಿರುವ ಕಚೇರಿಗಳು : 
ಜವಾನರು, ಕಾವಲುಗಾರ, ನೇಗಿಲು ಉಳಿಮೆದಾರ, ತೂಕಗಾರರು ಮತ್ತು ಜಿಲ್ಲಾ ಅಧಿಕಾರಿ ಜಿಲ್ಲಾ ಕೃಷಿ ಅಧಿಕಾರಿ (1 ರಿಂದ (ಬ) ಕೃಷಿ ಇಲಾಖೆಯ ಉಪ 
ಇತರ "ಡಿ' ಸಮೂಹದ ನೇಮಕಗಳು ನಿರ್ದೇಶಕರು 
ಅಧೀಕ್ಷಕರು, ಸಂಶೋಧನ ಕೇಂದ್ರ, ಬೆಳೆ ವಿಜ್ಞಾನಿ, ಶಿರಗುಪ್ಪ : 
ಟ್ರಾಕ್ಟರ್‌ ಹೆಲ್ಬರ್‌,ಜವಾನರು, ಕಬ್ಬಿನ ಟ್ಯಾಂಕ್‌ ಬಾಯ್ದರುಗಳ ಮೇಸ್ತಿ, ಎತ್ತಿನ ಅಧೀಕ್ಷಕರು ಅಧೀಕ್ಷಕರು (1) ರಿಂದ (ಬ) ಕೃಷಿ ಇಲಾಖೆಯ ಉಪ 
ಗಾಡಿಕಾರ, ಕಾವಲುಗಾರ, ಅಡಿಗೆಯವರು, ಜೌಕಿದಾರ, ಕಾಯಂ ಕಾರ್ಮಿಕರು ನಿರ್ದೇಶಕರು 
ಮತ್ತು ಇತರ "ಡಿ' ಸಮೂಹದ ನೇಮಕಗಳು 
ತೋಟಗಾರಿಕೆ ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ : 
ಮಾಲಿಗಳು ಮತ್ತು ಜವಾನರು ತೋಟಗಾರಿಕೆ ಅಭಿವೃದ್ಧಿ ಅಧಿಕಾರಿ ತೋಟಗಾರಿಕೆ ಅಭಿವೃದ್ಧಿ ಅಧಿಕಾರಿ (1) ರಿಂದ (wl) ಕೃಷಿ ಇಲಾಖೆಯ 
ಉಪ ನಿರ್ದೇಶಕರು 
ಉಪ ವಿಭಾಗೀಯ ಭೂಸಾರ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಮತ್ತು ಅವರ ನಿಯಂತ್ರಣದಲ್ಲಿರುವ ಇತರ ಕಚೇರಿಗಳು : 
ಜವಾನರು, ಕಾವಲುಗಾರರು ಮತ್ತು ಖಲಾಸಿಗಳು ಭೂಸಾರ ಸಂರಕ್ಷಣಾ ಉಪ ಭೂಸಾರ ಸಂರಕ್ಷಣಾ (1 ರಿಂದ (ಬ) ಭೂಸಾರ ಸಂರಕ್ಷಣಾ ವಿಭಾಗೀಯ 
ವಿಭಾಗೀಯ ಅಧಿಕಾರಿ ಉಪ ವಿಭಾಗೀಯ ಅಧಿಕಾರಿ ಅಧಿಕಾರಿ 
ಅಧೀಕ್ಷಕರ ಕಚೇರಿ, ಮೂಲ ಕೃಷಿ ಶಾಲೆಗಳು : 
ಕುದುರೆ ಸವಾರರು, ಎತ್ತಿನ ಗಾಡಿಕಾರ ಮತ್ತು ಜವಾನರು, ಅಧೀಕ್ಷಕರು ಅಧೀಕ್ಷಕರು (1) ರಿಂದ (ಬ) ಕೃಷಿ ಇಲಾಖೆಯ 
ಕಾರ್ಮಿಕರು, ಕಾವಲುಗಾರರು, ಮುಕದಮ್‌, ಮಾಲಿ, ಅಡಿಗೆಯವರು ಉಪ ನಿರ್ದೇಶಕರು 
ಮತ್ತು ಇತರ "ಡಿ' ಸಮೂಹದ ನೇಮಕಗಳು 

















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೪೩ 





ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿಯವರ ಕಚೇರಿ, ಬತ್ತ ಸಂಶೋಧನಾ ಕೇಂದ್ರ, ಮೈಸೂರು ಮತ್ತು ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ಆತರ ಅಧೀನ ಅಧಿಕಾರಿಗಳು : 

































































ಜವಾನರು, ಕಾವಲುಗಾರರು, ಎತ್ತಿನ ಗಾಡಿಕಾರ, ಮತ್ತು ಇತರ ಹಿರಿಯ ಸಹಾಯಕ ಹಿರಿಯ ಸಹಾಯಕ (1) ರಿಂದ (ಬ) ಆರ್ಥಿಕ ಸಸ್ಯವಿಜ್ಞಾನಿ 
“ಡಿ' ಸಮೂಹದ ನೇಮಕಗಳು ಸಸ್ಯ ವಿಜ್ಞಾನಿ ಸಸ್ಯ ವಿಜ್ಞಾನಿ 
ಹತ್ತಿ ಗುಣ ಲಕ್ಷಣ ಸಂಶೋಧನಾ ಯೋಜನೆ, ಸಂಶೋಧನಾ ಸಹಾಯಕರ ಕಚೇರಿ, ಕರ್ನಾಟಕ: 
ಜವಾನರು ಸಂಶೋಧನಾ ಸಹಾಯಕ ಸಂಶೋಧನಾ ಸಹಾಯಕ (1) ರಿಂದ (ಬ) ಆರ್ಥಿಕ ಸಸ್ಯವಿಜ್ಞಾನಿ 
ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿಯವರ ಕಚೇರಿ, ಸೀ ಐಲೆಂಡ್‌ ಮತ್ತು ಈಜಿಷ್ಟಿಯನ್‌ ತತ್ತಿ ತಳಿ ಸಂವರ್ಧನೆ ಯೋಜನೆ, ಕರ್ನಾಟಕ: 
ಜವಾನರು ಮತ್ತು ಪ್ರಯೋಗಾಲಯ ಸಹಾಯಕ ಹಿರಿಯ ಸಹಾಯಕ ಸಸ್ವವಿಜ್ಞಾನಿ ಹಿರಿಯ ಸಹಾಯಕ ಸಸ್ವವಿಜ್ಞಾನಿ (1 ರಿಂದ (ಬ) ಆರ್ಥಿಕ ಸಸ್ವವಿಜ್ಞಾನಿ 
ಸಸ್ಯ ಗುಣಲಕ್ಷಣ ವಿಜ್ಞಾನಿಯವರ ಕಚೇರಿ, ಹತ್ತಿ ಗುಣಲಕ್ಷಣ ಸಂಶೋಧನಾ ಅಭಿವೃದ್ಧಿ ಯೋಜನೆ, ಧಾರವಾಡ ಮತ್ತು ಗದಗ : 
ಜವಾನರು, ಪ್ರಯೋಗಾಲಯ ಸಹಾಯಕ, ಸಸ್ಯ ಗುಣಲಕ್ಷಣ ವಿಜ್ಞಾನಿ ಸಸ್ಯ ಗುಣಲಕ್ಷಣ ವಿಜ್ಞಾನಿ (1) ರಿಂದ (wl) ಕೃಷಿ ಇಲಾಖೆಯ 
ಕಾವಲುಗಾರರು ಮತ್ತು ಎತ್ತು ಗಾಡಿಕಾರ ಉಪ ನಿರ್ದೇಶಕರು 
ತತ್ತಿ ಅಧೀಕ್ಷಕರ ಕಚೇರಿ, ಧಾರವಾಡ ಮತ್ತು ಅವರ ನಿಯಂತ್ರಣದಲ್ಲಿರುವ ಇತರ ಕಚೇರಿಗಳು: 
ಜವಾನರು, ಸಹಾಯಕರು ಮತ್ತು ಮುಕದಂ ಹತ್ತಿ ಅಧೀಕ್ಷಕರು ಹತಿ ಅಧೀಕಕರು (1 ರಿಂದ (ಬ) ಕೃಷಿ ಇಲಾಖೆಯ 
ಉಪ ನಿರ್ದೇಶಕರು 
ಅಧೀಕ್ಷಕರ ಕಚೇರಿ, ಕೃಷಿ ಶಾಲೆ, ಅರಬಾವಿ: 
ಕುದುರೆ ಸವಾರರು, ಮುಕದಂ, ಜವಾನರು, ಮತ್ತು ಅಧೀಕ್ಷಕರು ಅಧೀಕ್ಷಕರು (1) ರಿಂದ (ಬ) ಕೃಷಿ ಇಲಾಖೆಯ 
ಇತರ "ಡ' ಸಮೂಹದ ನೇಮಕಗಳು ಉಪ ನಿರ್ದೇಶಕರು 
ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿಯವರ ಕಚೇರಿ, ತೆಂಗು ನರ್ಸರಿ ಯೋಜನೆ : 
ಜವಾನರು ಹಿರಿಯ ಸಹಾಯಕ ಹಿರಿಯ ಸಹಾಯಕ (1) ರಿಂದ (il) ಆರ್ಥಿಕ ಸಸ್ಯ ವಿಜ್ಞಾನಿ 
ಸಸ್ಯ ವಿಜ್ಞಾನಿ ಸಸ್ಯ ವಿಜ್ಞಾನಿ 





ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿ, ಪ್ರಾದೇಶಿಕ ತೆಂಗು ಸಂಶೋಧನಾ ಕೇಂದ್ರ, ಅರಸೀಕೆರೆ: 








ಜವಾನರು, ಕಾವಲುಗಾರ ಮತ್ತು ಎತ್ತಿನ ಗಾಡಿಕಾರ 





ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿ 





ಹಿರಿಯ ಸಹಾಯಕ ಸಸ್ಯ ವಿಜ್ಞಾನಿ 





() ರಿಂದ (viii) 


ಆರ್ಥಿಕ ಸಸ್ಯ ವಿಜ್ಞಾನಿ 











೧೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಏಲಕ್ಕಿ ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ : 




















































































































ಜವಾನ ಮತ್ತು ಮಾಲಿ ಏಲಕ್ಕಿ ಅಭಿವೃದ್ಧಿ ಅಧಿಕಾರಿ ಏಲಕ್ಕಿ ಅಭಿವೃದ್ಧಿ ಅಧಿಕಾರಿ (1) ರಿಂದ (ಬ) ಆರ್ಥಿಕ ಸಸ್ಯ ವಿಜ್ಞಾನಿ 
ಭೂಸಾರ ಸಮೀಕ್ಷೆ ಅಧಿಕಾರಿಯವರ ಕಚೇರಿ, ಭೂಸಾರ ಸಂರಕ್ಷಣೆ ಸಂಶೋಧನಾ ಯೋಜನೆ, ಹೆಬ್ಬಾಳ: 

ಸಮೀಕ್ಷಾ ಸಹಾಯಕರು ಮತ್ತು ಇತರ "ಡಿ' ಸಮೂಹದ ಭೂಸಾರ ಸಮೀಕ್ಷೆ ಅಧಿಕಾರಿ ಭೂಸಾರ ಸಮೀಕ್ಷೆ ಅಧಿಕಾರಿ (1 ರಿಂದ (ಬ) ನಿರ್ದೇಶಕರು 

ನೇಮಕಗಳು 

ಪ್ರಾಂಶುಪಾಲರ ಕಚೇರಿ, ಭೂಸಾರ ಸಂರಕ್ಷಣಾ ತರಬೇತಿ ಕೆಂದ್ರ, ಬಿಜಾಪುರ : 

ಜವಾನರು ಮತ್ತು ಕಾವಲುಗಾರರು ಪ್ರಾಂಶುಪಾಲರು ಪ್ರಾಂಶುಪಾಲರು (1) ರಿಂದ (wl) ವಿಭಾಗೀಯ ಭೂಸಾರ 

ಸಂರಕ್ಷಣಾಧಿಕಾರಿ 

ಗೋಡಂಬಿ ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ ಮತ್ತು ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ಆತರ ಅಧಿಕಾರಿಗಳು : 

ಜವಾನರು ಮತ್ತು ಕಾವಲುಗಾರರು ಗೋಡಂಬಿ ಅಭಿವೃದ್ಧಿ ಅಧಿಕಾರಿ ಗೋಡಂಬಿ ಅಭಿವೃದ್ಧಿ ಅಧಿಕಾರಿ (1) ರಿಂದ (ಬ) ಆರ್ಥಿಕ ಸಸ್ಯ ವಿಜ್ಞಾನಿ 
ಮೆಣಸು ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ ಮತ್ತು ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ಇತರ ಅಧಿಕಾರಿಗಳು : 

ಜವಾನರು ಮತ್ತು ಕಾವಲುಗಾರರು ಮೆಣಸು ಅಭಿವೃದ್ಧಿ ಅಧಿಕಾರಿ ಮೆಣಸು ಅಭಿವೃದ್ಧಿ ಅಧಿಕಾರಿ (1 ರಿಂದ (ಬ) ಆರ್ಥಿಕ ಸಸ್ಯ ವಿಜ್ಞಾನಿ 
ಸಹಾಯಕ ಎಣ್ಣೆ ಬೀಜಗಳ ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ : 

ಜವಾನರು ಸಹಾಯಕ ಎಣ್ಣೆ ಬೀಜಗಳ ಅಭಿವೃದ್ಧಿ ಸಹಾಯಕ ಎಣ್ಣೆ ಬೀಜಗಳ ಅಭಿವೃದ್ಧಿ (1) ರಿಂದ (wl) ಆರ್ಥಿಕ ಸಸ್ಯ ವಿಜ್ಞಾನಿ 

ಅಧಿಕಾರಿ ಅಧಿಕಾರಿ 

ಬೀಜ ಪರೀಕ್ಷಾಧಿಕಾರಿಯವರ ಕಚೇರಿ, ಬೀಜ ಪ್ರಮಾಣನ ಕೇಂದ್ರ ಸ್ಥಾಪನಾ ಯೋಜನೆ : 

ಜವಾನರು ಬೀಜ ಪರೀಕ್ಷಾಧಿಕಾರಿ ಬೀಜ ಪರೀಕಾಧಿಕಾರಿ (1) ರಿಂದ (ಬ) ನಿರ್ದೇಶಕರು 
ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿಯವರ ಕಚೇರಿ ಮತ್ತು ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ಆತರ ಅಧಿಕಾರಿಗಳು : 

ಜವಾನರು ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿ ತೆಂಗು ಅಭಿವೃದ್ಧಿ ಮತ್ತು ಪ್ರಚಾರಾಧಿಕಾರಿ (1) ರಿಂದ (wl) ನಿರ್ದೇಶಕರು 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೪೫ 





ಹತ್ತಿ ಅಧೀಕ್ಬಕರ ಕಚೇರಿ, ಸುಧಾರಿತ ಹತ್ತಿ ಬೀಜ ಸಂವೃದ್ಧಿ ಮತ್ತು ವಿತರಣೆ ಯೋಜನೆ, ರಾಯಚೂರು ವಿಭಾಗ: 


ಜವಾನರು ಹತ್ತಿ ಅಧೀಕ್ಷಕರು ಹತ್ತಿ ಅಧೀಕ್ಷಕರು (1 ರಿಂದ (ಬ) ಕೃಷಿ ಇಲಾಖೆಯ 


ಉಪ ನಿರ್ದೇಶಕರು, ರಾಯಚೂರು 























ವೈಜ್ಞಾನಿಕ ಶಾಖೆಗಳ ಮುಖ್ಯಸ್ಥರು 
ಪ್ರಯೋಗಾಲಯ ಸಹಾಯಕ, ಜವಾನರು ಮತ್ತು ಇತರ 'ಡಿ" ವೈಜ್ಞಾನಿಕ ಶಾಖೆಯ ಮುಖ್ಯಸ್ಥರು | ವೈಜ್ಞಾನಿಕ ಶಾಖೆಯ ಮುಖ್ಯಸ್ಥರು (1) ರಿಂದ (wl) ನಿರ್ದೇಶಕರು 
ಸಮೂಹದ ನೇಮಕಗಳು 




















ಮೋಟಾರು ವಾಹನಗಳ ಇಲಾಖೆ 
ಸಾರಿಗೆ ಆಯುಕ್ತರ ಕಚೇರಿ : 
ಎಲ್ಲಾ 'ಡಿ" ಸಮೂಹದ ಹುದ್ದೆಗಳು ಉಪಸಾರಿಗೆ ಆಯುಕ್ತರು ಉಪಸಾರಿಗೆ ಆಯುಕ್ತರು (1) ರಿಂದ (ಬ) ಸಾರಿಗೆ ಆಯುಕ್ತರು 























ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಮತ್ತು ವಿಭಾಗೀಯ ಉಪಸಾರಿಗೆ ಆಯುಕ್ತರ ಕಚೇರಿ: 








ವಾಹನ ಚಾಲಕರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ / ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ/ ಸಾರಿಗೆ ಉಪ (1) ರಿಂದ (wl) ಸಾರಿಗೆ ಉಪ ಆಯುಕ್ತರು 
ಉಪ ಆಯುಕ್ತರು ಆಯುಕ್ತರು 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾದೇಶಿಕ ಸಾರಿಗೆ ಅಧಿಕಾರಿ / ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ / ಸಾರಿಗೆ ಉಪ (1) ರಿಂದ (ಬ) ಸಾರಿಗೆ ಆಯುಕ್ತರು 
ಉಪ ಆಯುಕ್ತರು ಆಯುಕ್ತರು 























ಕಾರಾಗೃಹ ಇಲಾಖೆ 
[[1. ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ : 

















ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಸಂಶೋಧನೆ ಹಾಗೂ ಸಾಂಖ್ಯಿಕ (1) ರಿಂದ (iV ಎ) ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ 
ಅಧಿಕಾರಿ ಮತ್ತು ಗೆಜೆಟೆಡ್‌ ಜನರಲ್‌ 
ಮ್ಯಾನೇಜರ್‌ 
ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ (1) ರಿಂದ (ili) ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 
ಜನರಲ್‌ 

11. ಕೇಂದ್ರ ಕಾರಾಗೃಹಗಳ/ ಬೋರ್ಟ್ಟ್ವಲ್‌ ಶಾಲೆಯ ಮತ್ತು ಮೈಸೂರಿನ ಕಾರಾಗೃಹಗಳ ತರಬೇತಿ ಸಂಸ್ಥೆಯ ಅಧೀಕ್ಷಕರ ಕಚೇರಿ: 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಅಧೀಕ್ಷಕರು/ ಮುಖ್ಯ ಅಧೀಕ್ಷಕರು ಸಹಾಯಕ ಅಧೀಕ್ಷಕರು/ ಗೆಜೆಟೆಡ್‌ ಮ್ಯಾನೇಜರ್‌ (1 ರಿಂದ (V ಎ) ಅಧೀಕ್ಷಕರು/ ಮುಖ್ಯ ಅಧೀಕ್ಷಕರು 

ಅಧೀಕ್ಷಕರು/ ಮುಖ್ಯ ಅಧೀಕ್ಷಕರು (W) ರಿಂದ (wii) ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 























೧೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





111 ಜಿಲ್ಲಾ ಕಾರಾಗೃಹಗಳ/ ಜಿಲ್ಲಾ ಕೇಂದ್ರಗಳ ಉಪಜೈಲುಗಳ/ ಕೋರಮಂಗಲ ಬಯಲು ಬಂದೀಖಾನೆಯ ಅಧೀಕ್ಷಕರ ಕಚೇರಿ: 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ಸಹಾಯಕ ಅಧೀಕ್ಷಕರು 





ಸಹಾಯಕ ಅಧೀಕ್ಷಕರು 





(0 ರಿಂದ (viii) 


ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 








IV. ವಿಶೇಷ ಉಪಜೈಲುಗಳ ಮತ್ತು ತಾಲೂಕು ಉಪಜೈಲುಗಳ ಅಧೀಕ್ಷಕರ ಕಚೇರಿ: 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 








ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದಲ್ಲಿರುವ ಕೇಂದ್ರ ಕಾರಾಗೃಹದ 
ಅಧೀಕ್ಷಕರು 





ಉಪಜೈಲುಗಳ ಅಧೀಕಕರು 
[oY 


ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ ವಿಭಾಗದಲ್ಲಿರುವ 
ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





(1) ರಿಂದ (1೪ಎ) 


(೪) ರಿಂದ (viii) 


ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದಲ್ಲಿರುವ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 
ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌]' 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3, ಎಸ್‌ಡಿಇ 2004, ದಿನಾಂಕ 11.11.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಶ್ರ 




















ರೇಷ್ಮೆ ಇಲಾಖೆ 
ರೇಷ್ಮೆ ಇಲಾಖೆಯ ನಿರ್ದೇಶಕರ ಮತ್ತು ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗಳು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು (1) ರೇಷ್ಮೆ ನಿರ್ದೇಶಕರ ಕೇ೦ದ್ರ ಕಾರ್ಯಸ್ಥಾನ ಸಹಾಯಕ ( ರೇಷ್ಮೆ ನಿರ್ದೇಶಕರ ಕೇಂದ್ರ (1 ರಿಂದ (ili) ರೇಷ್ಮೆ ಇಲಾಖೆಯ 
ಕಾರ್ಯಸ್ಥಾನ ಸಹಾಯಕ ನಿರ್ದೇಶಕರು 
(11) ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕರು (11) ರೇಷ್ಮೆ ಇಲಾಖೆಯ 
ಜಂಟಿ ನಿರ್ದೇಶಕರು 
ರೇಷ್ಮೆ ಉಪ ನಿರ್ದೇಶಕರ / ಸಹಾಯಕ ನಿರ್ದೇಶಕರ/ ರೇಷ್ಮೆ ಸಹಾಯಕರ / ಹಿರಿಯ ರೇಷ್ಮೆ ಪರಿವೀಕ್ಷಕರ / ರೇಷ್ಮೆ ಪರಿವೀಕ್ಷಕರ ಕಚೇರಿ : 
ಎಲ್ಲಾ "ಡಿ' ಸಮೂಹದ ರೇಷ್ಮೆ ಉಪ ನಿರ್ದೇಶಕರು, ಹಾಸನ ವಲಯ (ಹಾಸನ/ ಮಂಗಳೂರು/ ಚಿಕ್ಕಮಗಳೂರು ಜಿಲ್ಲೆಗಳು) ರೇಷ್ಮೆ ಸಹಾಯಕ (1) ರಿಂದ(ivಎ) ರೇಷ್ಮೆ 
ಹುದ್ದೆಗಳು ರೇಷ್ಮೆ ಉಪ ನಿರ್ದೇಶಕರು. ಮೈಸೂರು ವಲಯ (ಮೈಸೂರು ಜಿಲ್ಲೆ) ನಿರ್ದೇಶಕರು ಉಪ ನಿರ್ದೇಶಕರು 


ರೇಷ್ಮೆ ಉಪ 


ರೇಷ್ಮೆ ಉಪ 








ನಿರ್ದೇಶಕರು, ಕೋಲಾರ ವಲಯ (ಕೋಲಾರಜಿಲ್ಲೆ) 


ನಿರ್ದೇಶಕರು, ಮಂಡ್ಯ ವಲಯ (ಮಂಡ್ಯ ಜಿಲ್ಲೆ) 

























































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೪೭ 
ರೇಷ್ಮೆ ಉಪ ನಿರ್ದೇಶಕರು, ಬೆಂಗಳೂರು ವಲಯ (ಬೆಂಗಳೂರು ಜಿಲ್ಲೆ) ರೇಷ್ಮೆ ಉಪ (1) do(vili) ರೇಷ್ಮೆ ನಿರ್ದೇಶಕರು 
ರೇಷ್ಮೆ ಉಪ ನಿರ್ದೇಶಕರು, ತುಮಕೂರು ವಲಯ (ತುಮಕೂರು ಜಿಲ್ಲೆ) ನಿರ್ದೇಶಕರು 
ರೇಷ್ಮೆ ಉಪ ನಿರ್ದೇಶಕರು, ಚಿತ್ರದುರ್ಗ ವಲಯ (ಚಿತ್ರದುರ್ಗ ಜಿಲ್ಲೆ) 
ರೇಷ್ಮೆ ಉಪ ನಿರ್ದೇಶಕರು, ಗುಲ್ಬರ್ಗ ವಲಯ (ಗುಲ್ಬರ್ಗ ಮತ್ತು ಬೀದರ್‌ ಜಿಲ್ಲೆಗಳು) 
ರೇಷ್ಮೆ ಉಪ ನಿರ್ದೇಶಕರು, ಬಿಜಾಪುರ ವಲಯ (ಬಿಜಾಪುರ ಜಿಲ್ಲೆ) 
ರೇಷ್ಮೆ ಉಪ ನಿರ್ದೇಶಕರು, ರಾಯಚೂರು ವಲಯ (ರಾಯಚೂರು ಜಿಲ್ಲೆ) 
ರೇಷ್ಮೆ ಉಪ ನಿರ್ದೇಶಕರು, ಶಿವಮೊಗ್ಗ ವಲಯ (ಶಿವಮೊಗ್ಗ ಜಿಲ್ಲೆ) 
ರೇಷ್ಮೆ ಉಪ ನಿರ್ದೇಶಕರು, ಬಳ್ಳಾರಿ ವಲಯ (ಬಳ್ಳಾರಿ ಜಿಲ್ಲೆ) 
ರೇಷ್ಮೆ ಉಪ ನಿರ್ದೇಶಕರು, ಧಾರವಾಡ ವಲಯ (ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ 
ಜಿಲ್ಲೆಗಳು) 

ಮೀನುಗಾರಿಕೆ ಇಲಾಖೆ 
ಮೀನುಗಾರಿಕೆ ಇಲಾಖೆ ನಿರ್ದೇಶಕರ ಕಚೇರಿ, ಬೆಂಗಳೂರು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ನಿರ್ದೇಶಕರು ಕೇಂದ್ರ ಕಾರ್ಯಸ್ಥಾನ ಸಹಾಯಕರು (1) ರಿಂದ (1/ ಎ) ನಿರ್ದೇಶಕರು 
ನಿರ್ದೇಶಕರು (1) ರಿಂದ (ili) ಸರ್ಕಾರ 
ಇತರೆ ಕಚೇರಿಗಳು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ನಿರ್ದೇಶಕರು 
ಮೀನುಗಾರಿಕೆ ಅಧಿಕಾರಿ ಮೀನುಗಾರಿಕೆ ಅಧಿಕಾರಿ 
ಮೀನುಗಾರಿಕೆ ಅಧೀಕ್ಷಕರು ಮೀನುಗಾರಿಕೆ ಅಧೀಕ್ಷಕರು 
ರಾಜ್ಯ ಲೆಕ್ಕ ಪತ್ರ ಇಲಾಖೆ 
ರಾಜ್ಯ ಲೆಕ್ಕ ಪತ್ರ ಇಲಾಖೆ ನಿಯಂತ್ರಕರ ಕಚೇರಿ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1 ರಿಂದ (ill) ನಿಯಂತ್ರಕರು 
ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕಪರಿಶೋಧನಾ ವೃತ್ತ, ಬೆಂಗಳೂರು/ ಮೈಸೂರು/ ತುಮಕೂರು/ ಶಿವಮೊಗ್ಗ/ ಬಳ್ಳಾರಿ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (ill) ನಿಯಂತ್ರಕರು 





























೧೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಮಂಗಳೂರು : 






















































































ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (wl) ನಿಯಂತ್ರಕರು 
ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಗುಲ್ಬರ್ಗ : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (ಬ) ನಿಯಂತ್ರಕರು 
ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಧಾರವಾಡ : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (ಬ) ನಿಯಂತ್ರಕರು 
ಮುಖ್ಯ ಲೆಕ್ಕ ಪತ್ರಗಳ ಅಧಿಕಾರಿಯವರ ಕಚೇರಿ, ಆಹಾರ ಸರಬರಾಜು ಇಲಾಖೆ, ಬೆಂಗಳೂರು : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (wl) ನಿಯಂತ್ರಕರು 
ಲೆಕ್ಕ ಪರಿಶೋಧಕರ ಕಚೇರಿ, ಬೆಂಗಳೂರು ನಗರ ಕಾರ್ಪೋರೇಷನ್‌, ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ: 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1) ರಿಂದ (wl) ನಿಯಂತ್ರಕರು 
ಮುಖ್ಯ ಲೆಕ್ಕ ಪತ್ರಗಳ ಅಧಿಕಾರಿಯ ಕಚೇರಿ, ಲೋಕೋಪಯೋಗಿ ಇಲಾಖೆ : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ, ಲೋಕೋಪಯೋಗಿ ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ (1 ರಿಂದ (vl) ನಿಯಂತ್ರಕರು 

ಇಲಾಖೆ 

ಮುಖ್ಯ ಲೆಕ್ಕ ಪತ್ರಾಧಿಕಾರಿಯವರ ಕಚೇರಿ, ಶರಾವತಿ ಕಣಿವೆ ಯೋಜನೆ / ಭದ್ರಾ ಜಲಾಶಯ ಯೋಜನೆ : 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ, ಲೋಕೋಪಯೋಗಿ ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ (1 ರಿಂದ (vl) ನಿಯಂತ್ರಕರು 

ಇಲಾಖೆ 

ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಬೆಳಗಾವಿ 

ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು (1 ರಿಂದ (ಬ) ನಿಯಂತ್ರಕರು 

ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಯಾವುದನ್ನಾದರೂ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ 

ಕೇಂದ್ರ ಕಚೇರಿ : 

ದಫೇದಾರ್‌, ಅಟೆಂಡರು, ಜವಾನರು ಮತ್ತು ನಿರ್ದೇಶಕರು ಆಡಳಿತಾಧಿಕಾರಿ (1 ರಿಂದ (11) ನಿರ್ದೇಶಕರು 

ಕಾವಲುಗಾರರು ನಿರ್ದೇಶಕರು (11ಎ) ಯಿಂದ (viii) ಸರ್ಕಾರ 


























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೪೯ 





ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳು : 











































































































ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ನಿರ್ದೇಶಕರು ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ (1 ರಿಂದ (il) ನಿರ್ದೇಶಕರು 
ನಿರ್ದೇಶಕರು (111ಎ) ಇಂದ (viii) ಸರ್ಕಾರ 
ಖಜಾನೆ ಇಲಾಖೆ 
ಖಜಾನೆ ಇಲಾಖೆ ನಿರ್ದೇಶಕರ ಕಚೇರಿ : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಉಪ ನಿರ್ದೇಶಕರು ಉಪ ನಿರ್ದೇಶಕರು (1 ರಿಂದ (ಬ) ನಿರ್ದೇಶಕರು 
ಜಿಲ್ಲಾ ಖಜಾನೆಗಳು ಮತ್ತು ಉಪ ಖಜಾನೆಗಳು : 
'ಡಿ" ಸಮೂಹದ ಹುದ್ದೆಗಳು ಖಜಾನೆ ಅಧಿಕಾರಿ ಖಜಾನೆ ಅಧಿಕಾರಿ (1) ರಿಂದ (ಬ) ನಿರ್ದೇಶಕರು 
ರಾಜ್ಯ ಹುಜೂರ್‌ ಖಜಾನೆ, ಉಪ ಖಜಾನೆಗಳು, ಬೆಂಗಳೂರು ಜೆಲ್ಲೆ: 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರ ಕಚೇರಿ (ಖಜಾನೆ ವಿಭಾಗ ಮತ್ತು ಸ್ಥಾಂಪ್‌ಗಳ ಅಧೀಕ್ಷಕರು) ಬೆಂಗಳೂರು: 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಖಜಾನೆ ಅಧಿಕಾರಿ, (1) ಜಿಲ್ಲಾ ಖಜಾನೆ, ಬೆಂಗಳೂರು ಮತ್ತು ಉಪ ಖಜಾನೆ (1) ರಿಂದ (iv ಎ) ನಿರ್ದೇಶಕರು 
ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು ಬೆಂಗಳೂರು, ಇಲ್ಲಿರುವ ಸರಾಫರುಗಳಿಗೆ ಸಂಬಂಧಪಟ್ಟಂತೆ ಖಜಾನೆ 
ಅಧಿಕಾರಿ, ಜಿಲ್ಲಾ ಖಜಾನೆ, ಬೆ೦ಗಳೂರು ಮತ್ತು ಸ್ಟಾಂಪ್‌ಗಳ 
ಅಧೀಕ್ಷಕರ ಕಚೇರಿಯಲ್ಲಿರುವ ಸರಾಫರುಗಳಿಗೆ ಸಂಬಂಧಪಟ್ಟಂತೆ 
ಸ್ಟಾಂಪ್‌ಗಳ ಅಧೀಕ್ಷಕರು 
(11) ಖಜಾನೆ ಅಧಿಕಾರಿ, ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು, (1) ರಿಂದ (iil) ನಿರ್ದೇಶಕರು 
ಸರಾಫರುಗಳಿಗೆ ಸಂಬಂಧಪಟ್ಟಂತೆ 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 
ನಿರ್ದೇಶಕರ ಕಚೇರಿ, ಕೇಂದ್ರ ಕಚೇರಿ, ಬೆಂಗಳೂರು : 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಉಪ ನಿರ್ದೇಶಕರು ಉಪ ನಿರ್ದೇಶಕರು (1 ರಿಂದ (ಬ) ನಿರ್ದೇಶಕರು 
ವಿಭಾಗೀಯ ಅಧಿಕಾರಿಗಳು, ಬಳ್ಳಾರಿ, ಧಾರವಾಡ ಮತ್ತು ಗುಲ್ಬರ್ಗಾ ತ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ವಿಭಾಗೀಯ ಕಚೇರಿ ಪ್ರಭಾರಾಧಿಕಾರಿ ವಿಭಾಗೀಯ ಕಚೇರಿ ಪ್ರಭಾರಾಧಿಕಾರಿ (1) ರಿಂದ (wl) ನಿರ್ದೇಶಕರು 
































೧೩೫೦ ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರ್ದೇಶಕರ ಕ 


ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 
ಚೇರಿ (ನಾಗರಿಕ ಸರಬರಾಜು ವಿಭಾಗದ ಪ್ರಭಾರ) 
























































ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು (ಆಡಳಿತ) (1) ರಿಂದ (wl) ನಿರ್ದೇಶಕರು 
(ಅಡಳಿತ ಸಹಾಯಕ ನಿರ್ದೇಶಕರು (ನಾಗರಿಕ ಸರಬರಾಜು ವಿಭಾಗಕ್ಕೆ (0 ರಿಂದ (viii) ನಿರ್ದೇಶಕರು 
ಸಂಬಂಧಪಟ್ಟಂತೆ) 
11 ಆಹಾರ ಮತ್ತು ನಾಗರಿಕ ಸರಬರಾಜು ಜಂಟಿ ನಿರ್ದೇಶಕರ ಕಚೇರಿ : 
ಎಲ್ಲಾ "ಡಿ' ಸಮೂಹದ ನೌಕರರು ಜಂಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು () ರಿಂದ (V ಎ) ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು (1) ರಿಂದ (iil) ನಿರ್ದೇಶಕರು 
11] ಮುಖ್ಯ ಲೆಕ್ಕ ಪತ್ರಗಳ ಅಧಿಕಾರಿಯವರ ಕಚೇರಿ (ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ) 
ಎಲ್ಲಾ "ಡಿ' ಸಮೂಹದ ನೌಕರರು ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ (1) ರಿಂದ (il) ನಿರ್ದೇಶಕರು 
IV. ಲೆಕ್ಕಪತ್ರಗಳ ಅಧಿಕಾರಿಯವರ ಕಚೇರಿ, ಆಹಾರ ಮತ್ತು ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತ, ಬೆಂಗಳೂರು, ಧಾರವಾಡ, ಗುಲ್ಬರ್ಗಾ, ಶಿವಮೊಗ್ಗ, ಮೈಸೂರು ಕ 
ಎಲ್ಲಾ "ಡಿ' ಸಮೂಹದ ನೌಕರರು ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ ಲೆಕ್ಕಪತ್ರಾಧಿಕಾರಿ (1 ರಿಂದ (॥) ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ 
ಮುಖ್ಯ ಲೆಕ್ಕಪತ್ರಗಳ ಅಧಿಕಾರಿ (11) ರಿ೦ದ (viii) ನಿರ್ದೇಶಕರು 








V. ಬೆಂಗಳೂರು ವಲಯ ಕಚೇರಿಗಳು (ಅನೌಪಚಾರಿಕ ಪಡಿತರ ಪ್ರದೇಶ): 
































ಎಲ್ಲಾ "ಡಿ' ಸಮೂಹದ ನೌಕರರು ಜಂಟಿ ನಿರ್ದೇಶಕರು ವಲಯ ಅಧಿಕಾರಿ (1 ರಿಂದ (iv ಎ) ಜಂಟಿ ನಿರ್ದೇಶಕರು 
(ಎಸ್‌.ಆರ್‌) ಜಂಟಿ ನಿರ್ದೇಶಕರು (1) ರಿಂದ (iil) ನಿರ್ದೇಶಕರು 
VI. ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಘಟಕ (ಆಹಾರ ಮತ್ತು ನಾಗರಿಕ ಸರಬರಾಜು ಶಾಖೆ) : 
ಎಲ್ಲಾ "ಡಿ' ಸಮೂಹದ ನೌಕರರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ (1) ರಿಂದ (ಬ) ನಿರ್ದೇಶಕರು 
'[ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲಾ ವೇದಿಕೆ ಸೇವೆ 
ಎಲ್ಲಾ "ಡಿ' ಸಮೂಹದ ನೌಕರರು ಅಧ್ಯಕ್ಷರು ರಿಜಿಸ್ಟಾರ್‌ (1) ರಿಂದ (ಬ) ಅಧ್ಯಕ್ಷರು 








1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 98, ದಿನಾಂಕ 30.11.1999 ಕೆಜಿಡಿ 7.12.1999ರ ಮೂಲಕ ಸೇರಿಸಲಾಗಿದೆ. 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೫೧ 





ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಕಚೇರಿ : 


ಸಮಾಜ ಕಲ್ಯಾಣ ಇಲಾಖೆ 



























































ಜವಾನರು, ವಾಹನ ಚಾಲಕರು, ಕ್ಷೀನರ್‌, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ (1) ರಿಂದ (ಬ) ಸಮಾಜ ಕಲ್ಯಾಣ ಉಪ ನಿರ್ದೇಶಕರು 
ಕಾವಲುಗಾರ, ಮಚ್ಚಿಗಳು (ಸಿಬಂದಿ) ಸಹಾಯಕ ನಿರ್ದೇಶಕರು (ಕೇಂದ್ರ ಕಾರ್ಯಸ್ಥಾನ) 
ವಿಭಾಗೀಯ ಕಚೇರಿಗಳು : 
ಜವಾನರು, ಮಚ್ಚಿಗಳು ಮತ್ತು ವಾಹನ | ಸಮಾಜ ಕಲ್ಯಾಣ ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಉಪ ನಿರ್ದೇಶಕರು (1) ರಿಂದ (ಬ) ಸಮಾಜ ಕಲ್ಯಾಣ ನಿರ್ದೇಶಕರು 
ಚಾಲಕರು (ವಿಭಾಗಗಳು) (ವಿಭಾಗಗಳು) 
ಜಿಲ್ತಾ ಕಚೇರಿಗಳು : 
ಜವಾನರು, ವಾಹನ ಚಾಲಕರು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು (1) ರಿಂದ (ಬ) ಜಿಲ್ಲಾಧಿಕಾರಿ 
ಕಾವಲುಗಾರ, ಅಟೆಂಡರು 
ತಾಲೂಕು ಕಚೇರಿಗಳು : 
ಜವಾನರು, ವಾಹನ ಚಾಲಕರು, ಕಾವಲುಗಾರರು, ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು (1 ರಿಂದ (ಬ) ಜಿಲ್ಲಾಧಿಕಾರಿ 
ಅಡಿಗೆಯವರು, ಅಡಿಗೆ ಸೇವಕರು, ನಿರ್ವಾಹಕಿಯರು, 
ಸ್ತೀನರ್ಸ್‌ 





[ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 





ಪ್ರಧಾನ ಕಚೇರಿ 





ಸಮೂಹ "ಡಿ' ಹುದ್ದೆಗಳು 


ಉಪ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು 


ಉಪ ನಿರ್ದೇಶಕರು 


(1) ರಿಂದ (vವ)ವರೆಗೆ 


(೪) ರಿಂದ 111) ವರೆಗೆ 


ಉಪ ನಿರ್ದೇಶಕರು (ಪ್ರಧಾನ 
ಕಚೇರಿ) 
ನಿರ್ದೇಶಕರು 





ಜಿಲ್ಲಾ ಕಚೇರಿಗಳು 





ಜವಾನರು, ಕಾವಲುಗಾರರು, ಅಡಿಗೆಯವರು, 
ಸಹಾಯಕ ಅಡಿಗೆಯವರು, ಆಯಾಗಳು, ಸೈಕಲ್‌ 
ಅರ್ಡರ್‌ಲೀಗಳು, ಹೆಲ್ಲರುಗಳು, ಕಸ ಗುಡಿಸುವವರು, 
ಸ್ಮಾನಿಟರಿ ವರ್ಕರ್ಸ್‌ 








ಉಪ ನಿರ್ದೇಶಕರು 
(ಪ್ರಧಾನ ಕಚೇರಿ) 


ಸಹಾಯಕ ನಿರ್ದೇಶಕರು 
(ಪ್ರಧಾನ ಕಚೇರಿ) 
ಉಪನಿರ್ದೇಶಕರು 
(ಪ್ರಧಾನ ಕಚೇರಿ) 





(1) ರಿಂದ (vವ)ವರೆಗೆ 


(೪) ರಿಂದ (1೪111)ರವರೆಗೆ 








ಉಪ ನಿರ್ದೇಶಕರು 
(ಪ್ರಧಾನ ಕಚೇರಿ) 
ನಿರ್ದೇಶಕರು] 





1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7, ಎಸ್‌ಡಿಇ 2008, ದಿನಾ೦ಕ 10.09.2009ರ ಮೂಲಕ ಸೇರಿಸಲಾಗಿದೆ. 





೧೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಭಾಷಾಂತರ ನಿರ್ದೇಶನಾಲಯ 











[ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಭಾಷಾಂತರ ನಿರ್ದೇಶಕರು 1 ಆಡಳಿತಾಧಿಕಾರಿ (1) ರಿಂದ (il) ಅಪರ ನಿರ್ದೇಶಕರು 
2) ಅಪರ ನಿರ್ದೇಶಕರು (11ಎ) ಯಿಂದ (vಎ) ಭಾಷಾಂತರ ನಿರ್ದೇಶಕರು 
3) ನಿರ್ದೇಶಕರು (v) ರಿಂದ (iil) ಸರ್ಕಾರ 























ವಿವರಣೆ: ಭಾಷಾಂತರ ನಿರ್ದೇಶನಾಲಯದ ಅಪರ ನಿರ್ದೇಶಕರು ಎಂದರೆ ಅಂಕಣ 1ರಲ್ಲಿ ನಿರ್ದಿಷ್ಟಪಡಿಸಿರುವ ಅಧಿಕಾರಿಗಳ ಸೇವಾ ಷರತ್ತುಗಳಿಗೆ ಸಂಬಂಧಪಟ್ಟ ವಿಷಯಗಳ ಪ್ರಭಾರದಲ್ಲಿರುವ ಭಾಷಾಂತರ ನಿರ್ದೇಶನಾಲಯದ 
ಅಪರ ನಿರ್ದೇಶಕರು ಎಂದು ಅರ್ಥ.] 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 23 ಎಸ್‌ಡಿಇ 2000, ದಿನಾಂಕ 2.6.2001 ಕೆಜಿಡಿ 21.6.2001ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
1. ನೋಂದಣಿ ಮಹಾ ಪರಿವೀಕ್ಷಕ ಮತ್ತು ಸ್ಥಾಂಪುಗಳ ಆಯುಕ್ತರು ಮತ್ತು ಜಿಲ್ಲಾ ನೋಂದಣಿ ಅಧಿಕಾರಿಗಳ ಕಚೇರಿ, ಬೆ೦ಗಳೂರು ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿನ ಉಪ ನೊಂದಣಿ ಕಚೇರಿಗಳು : 








ಎಲ್ಲಾ "ಡಿ' ಸಮೂಹದ ನೋಂದಣಿ ಮಹಾ ಪರಿವೀಕ್ಷಕರು | (1) ಜಿಲ್ಲಾ ನೋಂದಣಿ ಅಧಿಕಾರಿಯವರ ಕಚೇರಿಯಲ್ಲಿ ಮತ್ತು (1) ರಿಂದ (vಎ) ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು 
ಹುದ್ದೆಗಳು ಮತ್ತು ಸ್ಟಾಂಪುಗಳ ಆಯುಕ್ತರು ಬೆ೦ಗಳೂರಿನಲ್ಲಿರುವ ಉಪ ನೋಂದಣಿ ಅಧಿಕಾರಿಯವರ ಸ್ಟಾಂಪುಗಳ ಆಯುಕ್ತರು 

ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ಸಂಬಂಧದಲ್ಲಿ 

(1 ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಸ್ಟಾಂಪುಗಳ (1) ರಿಂದ (ಬ) ಸರ್ಕಾರ 

ಆಯುಕ್ತರು 























11. ರಾಜ್ಯದಲ್ಲಿನ ಜಿಲ್ಲಾ ನೋಂದಣಿ ಅಧಿಕಾರಿಗಳ ಮತ್ತು ಉಪ ನೋಂದಣಿ ಅಧಿಕಾರಿಗಳ ಕಚೇರಿಗಳು (ಬೆಂಗಳೂರು ಜಿಲ್ಲೆಯನ್ನು ಹೊರತುಪಡಿಸಿ) 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರತಿ ಜಿಲ್ಲೆಯಲ್ಲಿನ ಜಿಲ್ಲಾ ನೋಂದಣಿ ಜಿಲ್ಲಾ ನೋಂದಣಿ ಅಧಿಕಾರಿ (1) ರಿಂದ (ಬ) ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು 
ಅಧಿಕಾರಿಗಳು ಸ್ಟಾಂಪುಗಳ ಆಯುಕ್ತರು 























ಅಭಿವೃದ್ಧಿ ಇಲಾಖೆ 
ವಿಸ್ತರಣ ತರಬೇತಿ ಕೇಂದ್ರಗಳು : 
ನಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ವಿಸ್ತರಣಾ ತರಬೇತಿ ಪ್ರಾಂಶುಪಾಲರು (1) ರಿಂದ (ಬ) ಅಭಿವೃದ್ದಿ ಅಧಿಕಾರಿ 
ಕೇಂದ್ರ ವಿಸ್ತರಣಾ ತರಬೇತಿ ಕೇಂದ್ರ 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೫೩ 





ಕ್ಷೇತ್ರಗಳು : 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಕೇತ್ರಾಭಿವುದ್ದಿ ಅಧಿಕಾರಿ 
w ಲ" 





(1 ರಿಂದ (1ಎ) 


ಪ್ರಾಜೆಕ್ಟ್‌ ಕಾರ್ಯನಿರ್ವಾಹಕ ಅಧಿಕಾರಿ 





















































ಹುದ್ದೆಗಳು 
ಎ 





ತರಬೇತಿ ಶಾಲೆ 





ತರಬೇತಿ ಶಾಲೆ 





ಪ್ರಾಜೆಕ್ಟ್‌ ಕಾರ್ಯನಿರ್ವಾಹಕ ಅಧಿಕಾರಿ (1) ರಿಂದ (iil) ಜಿಲ್ಲಾಧಿಕಾರಿ 
ನಿರ್ದೇಶಕರ ಕಚೇರಿ, ಸರ್ಕಾರಿ ಗಂಧದೆಣ್ಣೆ ಕಾರ್ಯಾನೆಗಳು, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಸಹಾಯಕ ನಿರ್ದೇಶಕರು (ಹಣಕಾಸು), ಸಹಾಯಕ ನಿರ್ದೇಶಕರು (1 ರಿಂದ (i) ನಿರ್ದೇಶಕರು 
ಹುದ್ದೆಗಳು ಗಂಧದೆಣ್ಣೆ ಕಾರ್ಲಾನೆಗಳು (ಹಣಕಾಸು) ಗಂಧದೆಣ್ಣೆ ಕಾರ್ಲಾನೆಗಳು 
ಪೈಲೆಟ್‌ ಪ್ರಾಜೆಕ್ಟ್‌ ಕಚೇರಿ (ಕೈಗಾರಿಕೆಗಳು): 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪೈಲಟ್‌ ಪ್ರಾಜೆಕ್ಟ್‌ ಅಧಿಕಾರಿ ಪೈಲಟ್‌ ಪ್ರಾಜೆಕ್ಟ್‌ ಅಧಿಕಾರಿ (1) ರಿಂದ (ಬ) ನಿರ್ದೇಶಕರು, 
ಗ್ರಾಮೀಣ ಕೈಗಾರಿಕೀಕರಣ 
ಬಂದರುಗಳ ಇಲಾಖೆ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಆಡಳಿತ ಸಹಾಯಕರು ಆಡಳಿತ ಸಹಾಯಕರು (1) ರಿಂದ (ಬ) ರಾಜ್ಯ ಬಂದರು ಅಧಿಕಾರಿ 
ಸರ್ಕಾರಿ ವೈಮಾನಿಕ ಹಾರಾಟ ತರಬೇತಿ ಶಾಲೆ 
ಎಲ್ಲಾ "ಡಿ' ಸಮೂಹದ ಕಾರ್ಯದರ್ಶಿ, ಸರ್ಕಾರಿ ವೈಮಾನಿಕ ಹಾರಾಟ ಕಾರ್ಯದರ್ಶಿ, ಸರ್ಕಾರಿ ವೈಮಾನಿಕ ಹಾರಾಟ (1 ರಿಂದ (ಬ) ಪ್ರಾಂಶುಪಾಲರು, ಸರ್ಕಾರಿ ವೈಮಾನಿಕ ಹಾರಾಟ 


ತರಬೇತಿ ಶಾಲೆ 





ಭ್ರಷ್ಟಾಚಾರ ನಿರ್ಮೂಲನಾ ಮತ್ತು ತಾಂತ್ರಿಕ ಲೆಕ್ಕ 


ಪರಿಶೋಧನಾ ನಿರ್ದೇಶನಾಲಯ, ಲೋಕೋಪಯೋಗಿ ಇಲಾಖೆ : 





“ಡಿ' ಸಮೂಹದ ಹುದ್ದೆಗಳು 


ಅಟೆಂಡೆಂಟರು, ಮಚ್ಚಿಗಳು, ವಾಹನ 
ಚಾಲಕರು, ಕ್ಷೀನರುಗಳು ಮತ್ತು ಎಲ್ಲ ಇತರ 





(ರಾಜ್ಯ ಮಟ್ಟದಲ್ಲಿ) ಸಹಾಯಕ ಆಯುಕ್ತರು 
(ವಿಭಾಗ ಮಟ್ಟದಲ್ಲಿ) ಸಹಾಯಕ ಆಯುಕ್ತರು 


(ವಿಭಾಗ ಮಟ್ಟದಲ್ಲಿ) 
ಸಹಾಯಕ ಆಯುಕ್ತರು 





(ರಾಜ್ಯ ಮಟ್ಟದಲ್ಲಿ) ಸಹಾಯಕ ಆಯುಕ್ತರು 





ಯಾವುದನ್ನಾದರೂ ನಿರ್ದೇಶಕರು 


ಯಾವುದನ್ನಾದರೂ ವಿಭಾಗಾಧಿಕಾರಿ 








**ಕಾರ್ಯದರ್ಶಿಯವರ ಕಚೇರಿ, ದಸರಾ ವಸ್ತು ಪ್ರದರ್ಶನ ಸಮಿತಿ / ಮುಖ್ಯ ಇಂಜಿನಿಯರ್‌ರ ಕಚೇರಿ, ಜಲವಿದ್ಯುತ್‌ ನಿರ್ಮಾಣ ಪ್ರಾಜೆಕ್ಟ್‌ಗಳು : 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ಕಾರ್ಯನಿರ್ವಾಹಕ ಇಂಜಿನಿಯರ್‌ 





ಸಹಾಯಕ ಇಂಜಿನಿಯರ್‌ 


(1) ರಿಂದ (!/ಎ) 


ಕಾರ್ಯನಿರ್ವಾಹಕ ಇಂಜಿನಿಯರ್‌ 





ಕಾರ್ಯನಿರ್ವಾಹಕ ಇಂಜಿನಿಯರ್‌ 








(1) ರಿಂದ (viii) 





ಅಧೀಕ್ಷಕ ಇಂಜಿನಿಯರ್‌ 





*ಅಧಿಸೂಚನೆ ಸಂಖ್ಯೆ ಜಿಎಡಿ 3 ಎಸ್‌ ಎಸ್‌ ಆರ್‌ 61, ದಿನಾ೦ಕ 5.04.1961ರ ಮೂಲಕ ಸೇರಿಸಲಾಗಿದೆ ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 24 ಎಸ್‌ಎಸ್‌ಆರ್‌ 76, ದಿನಾಂಕ 12.4.1977ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ 





೧೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ 





ನಗರ ಸಿವಿಲ್‌ ನ್ಯಾಯಾಲಯಗಳು, ಬೆಂಗಳೂರು : 


ನ್ಯಾಯಾಂಗ ಇಲಾಖೆ 

















ಅಟೆಂಡರುಗಳು, ಜವಾನರು, ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, (1 ರಿಂದ (ಬ) ಉಚ್ಚ ನ್ಯಾಯಾಲಯ 
ಜಾಡಮಾಲಿಗಳು ಬೆಂಗಳೂರು ಬೆಂಗಳೂರು 
ಲಘು ವ್ಯವಹಾರಗಳ ನ್ಯಾಯಾಲಯ, ಬೆಂಗಳೂರು ನಗರ : 
ಅಟೆಂಡರುಗಳು, ಜವಾನರು, ಮುಖ್ಯ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು, ಲಘು (1 ರಿಂದ (ಬ) ಉಚ್ಚ ನ್ಯಾಯಾಲಯ 
ಜಾಡಮಾಲಿಗಳು ಲಘು ವ್ಯಾಜ್ಯಗಳ ನ್ಯಾಯಾಲಯ, ವ್ಯಾಜ್ಯಗಳ ನ್ಯಾಯಾಲಯ, ಬೆಂಗಳೂರು 

ಬೆಂಗಳೂರು ನಗರ ನಗರ 




















ಸೂಚನೆ: (1) ಅಟೆಂಡರು - ಎ೦ದರೆ ಜಮೇದಾರರು, ದಾಖಲೆ ಅಟೆಂಡರುಗಳು, ಲಿಫ್ಟ್‌ ಅಟೆಂಡರುಗಳು, ಬುಕ್‌ ಬೈಂಡರುಗಳು, ದಫೇದಾರರು, ದಪ್ತರ್‌ 
ಬೈಂಡರುಗಳು ಮತ್ತು ಮುಚ್ಚಿಗಳು ಈ ಎಲ್ಲಾ ಹುದ್ದೆಗಳು ಒಳಗೊಳ್ಳುತ್ತವೆ. 
(2) ಜವಾನರು - ಎಂಬುದರಲ್ಲಿ ಕಸ ಗುಡಿಸುವವರು ಮತ್ತು ಕಾವಲುಗಾರರು ಒಳಗೊಳ್ಳುತ್ತಾರೆ. 

.1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 87, ದಿನಾಂಕ 15.09.93ರ ಮೂಲಕ ಪ್ರತ್ಯಾಯೋಜಿಸಲಾಗಿದೆ. 

2. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 99, ದಿನಾಂಕ 16.10.2002 ಕೆಜಿಡಿ 24.10.02ರ ಮೂಲಕ ಪ್ರತ್ಯಾಯೋಜಿಸಲಾಗಿದೆ. 


ಮೆಟ್ರೋಪಾಲಿಟನ್‌ ಮ್ಯಾಜಿಸ್ಟೇಟರ ನ್ಯಾಯಾಲಯ, ಬೆಂಗಳೂರು 





ಅಟೆಂಡರುಗಳು, ಜವಾನರು, ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, ಸಂಬಂಧಪಟ್ಟ ನ್ಯಾಯಾಲಯಗಳ ಪೀಠಾಸೀನ (1 ರಿಂದ (!/ಎ) ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, 








ಜಾಡಮಾಲಿ ಬೆಂಗಳೂರು ನ್ನಾಯಾಧೀಶರು ಬೆಂಗಳೂರು 
ಪ್ರಧಾನ ನಗರ ಸಿವಿಲ್‌ ನ್ಯಾಯಾಧೀಶರು, (v) ರಿಂದ (iil) ಉಚ್ಚ ನ್ಯಾಯಾಲಯ 
ಬೆಂಗಳೂರು 














ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯಗಳು: 





ಅಟೆಂಡರುಗಳು, ಜವಾನರು, ಜಾಡಮಾಲಿ ಸಂಬಂಧಪಟ್ಟ ನ್ಯಾಯಾಲಯಗಳ ಪೀಠಾಸೀನ 


ನ್ಯಾಯಾಧೀಶರು 


(1 ರಿಂದ (!/ಎ) ಎ) ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರ ಆದೇಶದ ವಿರುದ್ಧ 
ಕರ್ನಾಟಕ ಉಚ್ಚ ನ್ಯಾಯಾಲಯ 
ಬಿ) ನ್ಯಾಯಾಲಯಗಳ ಇತರೆ ಪೀಠಾಸೀನ ನ್ಯಾಯಾಧೀಶರ 


ಆದೇಶದ ವಿರುದ್ದ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು 


ನ್ಯಾಯಾಧೀಶರು 




















ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು (1) ರಿಂದ (iil) ಉಚ್ಚ ನ್ಯಾಯಾಲಯ 








ಸೂಚನೆ : (1) ಅಟೆಂಡರುಗಳು ಎಂಬುದರಲ್ಲಿ ಜಮೇದಾರರು, ರೆಕಾರ್ಡ್‌ ಅಟೆಂಡರುಗಳು, ಲಿಫ್ಟ್‌ ಅಟೆಂಡರುಗಳು, ಬುಕ್‌ ಬೈ೦ಡರುಗಳು, ದಫೇದಾರರು, ದಫ್ತರ್‌ 
ಬೈಂಡರ್‌ಗಳು ಮತ್ತು ಮುಚ್ಚಿಗಳು - ಈ ಎಲ್ಲ ಹುದ್ದೆಗಳು ಒಳಗೊಳ್ಳುತ್ತವೆ. 
(2) ಜವಾನರು ಎ೦ಬುದರಲ್ಲಿ ಕಸಗುಡಿಸುವವರ ಮತ್ತು ಕಾವಲುಗಾರರ ಹುದ್ದೆಗಳು ಒಳಗೊಳ್ಳುತ್ತವೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೫೫ 





ಕರ್ನಾಟಕ ಅಪೀಲು ನ್ಯಾಯಾಧಿಕರಣ 





ಎಲ್ಲ 'ಡಿ" ಸಮೂಹದ ಹುದ್ದೆಗಳು ಕಾರ್ಯದರ್ಶಿ ಕಾರ್ಯದರ್ಶಿ (1) ರಿಂದ (iil) ಅಧ್ಯಕ್ಷರು 





*೬ ಸರ್ಕಾರಿ ಕಾನೂನು ಮಹಾವಿದ್ಯಾಲಯ, ಬೆಂಗಳೂರು 





ಎಲ್ಲ 'ಡಿ" ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ಸರ್ಕಾರಿ ಕಾನೂನು ಮಹಾವಿದ್ಯಾಲಯ, ಪ್ರಾಂಶುಪಾಲರು, ಸರ್ಕಾರಿ ಕಾನೂನು (1) ರಿಂದ (iil) ಸರ್ಕಾರ 
ಬೆಂಗಳೂರು ಮಹಾವಿದ್ಯಾಲಯ, ಬೆಂಗಳೂರು 








kk ರಾಷ್ಟ್ರೀಯ ಕೆಡೆಟ್‌ ದಳ ಇಲಾಖೆ (ರಾಷ್ಟ್ರೀಯ ಕೆಡೆಟ್‌ ದಳ ಘಟಕ) 





'ಅಟೆ೦ಡರು, ಜವಾನರು, ಲಷ್ಕರರು, ಜೌಕಿದಾರರು, ದೋಣಿ ಪಾಲಕರು, ಆಡಳಿತಾಧಿಕಾರಿ ಆಡಳಿತಾಧಿಕಾರಿ (1) ರಿಂದ (vil) ಸರ್ಕಾರ " 
ಕಸ ಗುಡಿಸುವವರು ಮತ್ತು ಎಲ್ಲ ಇತರೆ "ಡಿ' ಸಮೂಹದ ಹುದ್ದೆಗಳು 























ಕರ್ನಾಟಕ ರಾಜ್ಯ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ ಮತ್ತು ಜಿಲ್ಲಾ ಸೈನಿಕರ, ನಾವಿಕರ ಮತ್ತು ವೈಮಾನಿಕರ ಮಂಡಲಿ : 


ಕೆಎಸ್‌.ಎಸ್‌.ಎಸ್‌.ಎ. ಮಂಡಲಿ ಕಚೇರಿ : 





ಎಲ್ಲ "ಡಿ' ಸಮೂಹದ ಹುದ್ದೆಗಳು ಕಾರ್ಯದರ್ಶಿ, ಕಾರ್ಯದರ್ಶಿ, (1) ರಿಂದ (ಬ) ಸರ್ಕಾರದ ಕಾರ್ಯದರ್ಶಿ, 
ಕೆ.ಎಸ್‌.ಎಸ್‌.ಎಸ್‌.ಎ. ಮಂಡಲಿ ಕೆ.ಎಸ್‌.ಎಸ್‌.ಎಸ್‌.ಎ ಮಂಡಲಿ ಗೃಹ ಇಲಾಖೆ 

















ಡಿ.ಎಸ್‌.ಎಸ್‌.ಎ. ಮಂಡಲಿ ಕಚೇರಿಗಳು : 























ಎಲ್ಲ "ಡಿ' ಸಮೂಹದ ಹುದ್ದೆಗಳು ಜಿಲ್ಲಾಧಿಕಾರಿ ಮತ್ತು ಡಿ.ಎಸ್‌.ಎಸ್‌.ಎ ಕಾರ್ಯದರ್ಶಿ, ಡಿ.ಎಸ್‌.ಎಸ್‌.ಎ ಮಂಡಲಿ (1) ರಿಂದ (!/ಎ) ಜಿಲ್ಲಾಧಿಕಾರಿ ಮತ್ತು ಅಧ್ಯಕ್ಷರು 

ಮಂಡಲಿ ಜಿಲ್ಲಾಧಿಕಾರಿ ಮತ್ತು ಡಿ.ಎಸ್‌.ಎಸ್‌.ಎ ಮಂಡಲಿ (1) ರಿಂದ (iil) ಸರ್ಕಾರದ ಕಾರ್ಯದರ್ಶಿ, ಗೃಹ ಇಲಾಖೆ 

ಅಧ್ಯಕರು ಅಧ್ಯಕರು 

J) NSN 
ನಗರ ಯೋಜನಾ ಇಲಾಖೆ 

ಎಲ್ಲ 'ಡಿ" ಸಮೂಹದ ಹುದ್ದೆಗಳು ನಗರ ಯೋಜನಾ ಸಂಬಂಧಪಟ್ಟ ನಗರ ಯೋಜನಾ ಉಪ ನಿರ್ದೇಶಕರು/ ನಗರ ಯೋಜನಾಧಿಕಾರಿಗಳು/ | (1 ರಿಂದ (ಎ) ನಗರ ಯೋಜನಾ ನಿರ್ದೇಶಕರು 

ನಿರ್ದೇಶಕರು ನಗರ ಯೋಜನಾ ಸಹಾಯಕ ನಿರ್ದೇಶಕರು 

ನಗರ ಯೋಜನಾ ನಿರ್ದೇಶಕರು (1) ರಿಂದ (iil) ಸರ್ಕಾರ 























ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 
ಪ್ರಧಾನ ಕಚೇರಿ, ಬೆಂಗಳೂರು : 





ಅಟೆಂಡರುಗಳೂ ಒಳಗೊಂಡಂತೆ ಎಲ್ಲ 'ಡಿ' ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು (1) ರಿಂದ (ಬ) ಜಂಟಿ ನಿರ್ದೇಶಕರು 
ಸಮೂಹದ ಹುದ್ದೆಗಳು (ಆಡಳಿತ) (ಆಡಳಿತ) 





























೧೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಜಿಲ್ತಾ ಕಚೇರಿಗಳು : 
ಅಟೆಂಡರುಗಳೂ ಒಳಗೊಂಡಂತೆ ಎಲ್ಲ 'ಡಿ' ಸಹಾಯಕ ನಿರ್ದೇಶಕರು, ಸಹಾಯಕ ನಿರ್ದೇಶಕರು (1 ರಿಂದ (ಬ) ಜಂಟಿ ನಿರ್ದೇಶಕರು 


ಸಮೂಹದ ಹುದ್ದೆಗಳು 


ಜಿಲ್ಲಾ ಕಚೇರಿಗಳು 





ಜಿಲ್ಲಾ ಕಚೇರಿಗಳು 











ಕ್ಷೇತ್ರ ಕಚೇರಿಗಳು : 





ಅಟೆಂಡರುಗಳೂ ಒಳಗೊಂಡಂತೆ ಎಲ್ಲ "ಡಿ 
ಸಮೂಹದ ಹುದ್ದೆಗಳು 





ಸಹಾಯಕ ನಿರ್ದೇಶಕರು, ಜಿಲ್ಲಾ 
ಕಚೇರಿಗಳು 





ಸಂಸ್ಥೆಯ / ಕಚೇರಿಯ ಮುಖ್ಯಸ್ಥರು 
(ಗೆಜೆಟೆಡ್‌) 


(1 ರಿಂದ (vಎ) 


ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕಚೇರಿಗಳು 








ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕಚೇರಿಗಳು 


(1) ರಿಂದ (viii) 





ಜಂಟಿ ನಿರ್ದೇಶಕರು 








ಸರಕು ಖರೀದಿ ಇಲಾಖೆ xxx] 


1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 17 ಎಸ್‌ಡಿಇ 2007, ದಿನಾಂಕ 26.12.2007ರ ಮೂಲಕ 16.01.2004 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
[ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆ) 



































ಜಮೇದಾರ, ಅಟೆಂಡರ್‌, ಅಡುಗೆಯವರು, ದಲಾಯತ್‌, | ಮಹಾ ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (!/ಎ) ಮಹಾ ನಿರ್ದೇಶಕರು 

ರಾತ್ರಿ ಕಾವಲುಗಾರ, ರೋನಿಯೋ ಆಪರೇಟರ್‌, 

ಹೆಲ್ಪರ್‌, ರೂಮ್‌ಬಾಯ್‌, ಮಾಣಿ, ಕ್ಷೀನರ್‌, ಕಸ ಮಹಾ ನಿರ್ದೇಶಕರು (1) ರಿಂದ (iil) ಸರ್ಕಾರ 

ಗುಡಿಸುವವ, ಕಾವಲುಗಾರ- ಹಾಗೂ-ಮಾಲಿ, ಮಾಲಿ 

ತೋಟಗಾರ ಮಾತೃ ಇಲಾಖೆ ನೇಮಕ ಜಂಟಿ ನಿರ್ದೇಶಕರು (1 ರಿಂದ (!/ಎ) ಮಹಾ ನಿರ್ದೇಶಕರು 

ಪ್ರಾ ಮಾತೃ ಇಲಾಖೆ ನೇಮಕ (1) ರಿಂದ (iil) ಮಾತೃ ಇಲಾಖೆಯಲ್ಲಿನ ಸಂಬಂಧಪಟ್ಟ ಅಪೀಲು 
ಪ್ರಾಧಿಕಾರಿ ಪ್ರಾಧಿಕಾರಿ] 
1. ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 6 ಎಸ್‌ಡಿಇ 2005, ದಿನಾಂಕ 25.11.2005ರ ಮೂಲಕ ಪ್ರತಿಯೋಜಿಸಲಾಗಿದೆ. 
ಪ್ರಾಸಿಕ್ಯೂಷನ್‌ ಇಲಾಖೆ 
ಪ್ರಾಸಿಕ್ಯೂಷನ್‌ ನಿರ್ದೇಶಕರ ಕಚೇರಿ : 
ಎಲ್ಲ "ಡಿ' ಸಮೂಹದ ನೌಕರರು ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರ ಕೇಂದ್ರ ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರ ಕೇಂದ್ರ ಕಾರ್ಯಸ್ಥಾನ (1 ರಿಂದ (!/ಎ) ಪ್ರಾಸಿಕ್ಕೂಷನ್ಸ್‌ 
ಕಾರ್ಯಸ್ಥಾನ ಸಹಾಯಕರು ಸಹಾಯಕರು ಜಂಟಿ ನಿರ್ದೇಶಕರು (ಆಡಳಿತ) 

ಪ್ರಾಸಿಕ್ಕೂಷನ್ಸ್‌ ನಿರ್ದೇಶಕರ ಕೇಂದ್ರ ಕಾರ್ಯಸ್ಥಾನ (1) ರಿಂದ (viii) ಪ್ರಾಸಿಕ್ಯೂಷನ್ಸ್‌ ನಿರ್ದೇಶಕರು 
ಸಹಾಯಕರು 





























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೫೭ 





ಪ್ರಾಸಿಕ್ಕ್ಯೂಷನ್ಸ್‌ ಉಪನಿರ್ದೇಶಕರ/ ಪಬ್ದಕ್‌ ಪ್ರಾಸಿಕ್ಯೂಟರುಗಳ/ ಪ್ರಾಸಿಕ್ಕೂಷನ್ಸ್‌ ಸಹಾಯಕ ನಿರ್ದೇಶಕರ ಕಚೇರಿ : 





ಎಲ್ಲ "ಡಿ' ಸಮೂಹದ ನೌಕರರು 





ಪ್ರಾಸಿಕ್ಯೂಷನ್ಸ್‌ 
ಉಪ ನಿರ್ದೇಶಕರು 





ಪ್ರಾಸಿಕ್ಕೂಷನ್ಸ್‌ (1 ರಿಂದ (!/ಎ) ಪ್ರಾಸಿಕ್ಯೂಷನ್ಸ್‌ 

ಉಪ ನಿರ್ದೇಶಕರು ಜಂಟಿ ನಿರ್ದೇಶಕರು (ಆಡಳಿತ) 
ಪ್ರಾಸಿಕ್ಕೂಷನ್ಸ್‌ (1) ರಿಂದ (iil) ಪ್ರಾಸಿಕ್ಯೂಷನ್ಸ್‌ 

ಉಪ ನಿರ್ದೇಶಕರು ಜಂಟಿ ನಿರ್ದೇಶಕರು 














ತೂಕ ಮತ್ತು ಅಳತೆಗಳ ನಿಯಂತ್ರಕರ ಕಚೇರಿ : 


ತೂಕ ಮತ್ತು ಅಳತೆಗಳ ಇಲಾಖೆ 





ವಾಹನ ಚಾಲಕರು, ಮ್ಯಾನ್ಯುಯಲ್‌ ಅಸಿಸ್ಟೆಂಟ್ಸ್‌, 
ಅಟೆಂಡರುಗಳು, ಜವಾನರು ಮತ್ತು ಕಾವಲುಗಾರ 





ತೂಕ ಮತ್ತು ಅಳತೆಗಳ ಜಂಟಿ 
ನಿಯಂತ್ರಕರು 


ತೂಕ ಮತ್ತು ಅಳತೆಗಳ ಹಿರಿಯ ಸಹಾಯಕ 
ನಿಯಂತ್ರಕರು (ಆಡಳಿತ) 


(1) ರಿಂದ (!/ಎ) 


ತೂಕ ಮತ್ತು ಅಳತೆಗಳ ಜಂಟಿ ನಿಯಂತ್ರಕರು 








ತೂಕ ಮತ್ತು ಅಳತೆಗಳ ಜಂಟಿ ನಿಯಂತ್ರಕರು 





(1) ರಿಂದ (viii) 





ತೂಕ ಮತ್ತು ಅಳತೆಗಳ ನಿಯಂತ್ರಕರು 





ತೂಕ ಮತ್ತು ಅಳತೆಗಳ ಸಹಾಯಕ ನಿಯಂತ್ರಕರ ಕಚೇರಿ : 





ಜವಾನರು ಮತ್ತು ಕಾವಲುಗಾರ 


ತೂಕ ಮತ್ತು ಅಳತೆಗಳ ಉಪ ನಿಯಂತ್ರಕರ ಕಚೇರಿಯಲ್ಲಿರುವ 
ವಾಹನ ಚಾಲಕರು, ಮ್ಯಾನ್ಯುಯಲ್‌ ಅಸಿಸ್ಟೆಂಟ್ಸ್‌, ಅಟೆಂಡರುಗಳು, 


ನಿಯಂತ್ರಕರು 





ತೂಕ ಮತ್ತು ಅಳತೆಗಳ ಉಪ 





ತೂಕ ಮತ್ತು ಅಳತೆಗಳ 
ಉಪ ನಿಯಂತ್ರಕರು 


(6) ರಿಂದ (vii) 





ತೂಕ ಮತ್ತು ಅಳತೆಗಳ ಜಂಟಿ 
ನಿಯಂತ್ರಕರು 








ತೂಕ ಮತ್ತು ಅಳತೆಗಳ ಸಹಾಯಕ ನಿಯಂತ್ರಕರ ಕಚೇರಿ : 





ಸಂದರ್ಭಾನುಸಾರ ತೂಕ ಮತ್ತು ಅಳತೆಗಳ ಹಿರಿಯ 
ಸಹಾಯಕ ನಿಯಂತ್ರಕರು, ತೂಕ ಮತ್ತು ಅಳತೆಗಳ 
ಸಹಾಯಕ ನಿಯಂತ್ರಕರು ಮತ್ತು ತೂಕ ಮತ್ತು 
ಅಳತೆಗಳ ಹಿರಿಯ ಪರಿವೀಕ್ಷಕರ ಕಚೇರಿಯಲ್ಲಿರುವ 


ತೂಕ ಮತ್ತು ಅಳತೆಗಳ 
ಉಪ ನಿಯಂತ್ರಕರು 





ತೂಕ ಮತ್ತು ಅಳತೆಗಳ ಹಿರಿಯ ಸಹಾಯಕ 


ನಿಯಂತ್ರಕರು 


ಅಥವಾ ಸಂದರ್ಭಾನುಸಾರ ತೂಕ ಮತ್ತು 


ಅಳತೆಗಳ ಸಹಾಯಕ ನಿಯಂತ್ರಕರು 


(1 ರಿಂದ (ಎ) 


ತೂಕ ಮತ್ತು ಅಳತೆಗಳ 
ಉಪ ನಿಯಂತ್ರಕರು 
ತೂಕ ಮತ್ತು ಅಳತೆಗಳ 
ಜ೦ಟಿ ನಿಯಂತ್ರಕರು 




















ಉಪ ನಿರ್ದೇಶಕರು 





ಉಪ ನಿರ್ದೇಶಕರು 








ವಾಹನ ಚಾಲಕರು, ಮ್ಯಾನ್ಯುಯಲ್‌ ಅಸಿಸ್ಟೆಂಟ್ಸ್‌, ತೂಕ ಮತ್ತು ಅಳತೆಗಳ (1) ರಿಂದ (iil) ತೂಕ ಮತ್ತು ಅಳತೆಗಳ 
ಅಟೆಂಡರುಗಳು, ಜವಾನರು ಮತ್ತು ಕಾವಲುಗಾರ ಉಪ ನಿಯಂತ್ರಕರು ಜಂಟಿ ನಿಯಂತ್ರಕರು 
ಅಗ್ನಿಶಾಮಕ ದಳ ಇಲಾಖೆ 
ದಲಾಯತರು ಅಗ್ನಿಶಾಮಕ ದಳ ಅಗ್ನಿ ಶಾಮಕ ದಳ (1) ರಿಂದ (ಬ) ನಿರ್ದೇಶಕರು, 
ಉಪ ನಿರ್ದೇಶಕರು ಉಪ ನಿರ್ದೇಶಕರು ಅಗ್ನಿಶಾಮಕ ದಳ 
ಕಸಗುಡಿಸುವವರು ಅಗ್ನಿಶಾಮಕ ದಳ ಅಗ್ನಿ ಶಾಮಕ ದಳ (1) ರಿಂದ (ii) ನಿರ್ದೇಶಕರು, 


ಅಗ್ನಿಶಾಮಕ ದಳ 








೧೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಪಠ್ಯ ಪುಸ್ತಕಗಳ ಇಲಾಖೆ 


ಪಠ್ಯ ಪುಸ್ತಕಗಳ ನಿರ್ದೇಶಕರ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಉಪ ನಿರ್ದೇಶಕರ ಕಚೇರಿ, ಬೆಂಗಳೂರು : 











“ಡಿ' ಸಮೂಹದ ನೌಕರರು ನಿರ್ದೇಶಕರು 








ವಿಭಾಗ) ಅಥವಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಉಪ 


ನಿರ್ದೆಶಕರು 


ವಾಹನ ಚಾಲಕರು ಪಠ್ಯ ಪುಸ್ತಕಗಳ ಪಠ್ಯ ಪುಸ್ತಕಗಳ ಉಪ ನಿರ್ದೇಶಕರು (ರಾಜ್ಯ ಶಿಕ್ಷಣ ಸಂಶೋಧನಾ (1) ರಿಂದ (ಎ) ಪಠ್ಯ ಪುಸ್ತಕಗಳ ನಿರ್ದೇಶಕರು 
ನಿರ್ದೇಶಕರು ವಿಭಾಗ) ಅಥವಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಉಪ 
ನಿರ್ದೇಶಕರು 
ಪಠ್ಯ ಪುಸ್ತಕಗಳ ನಿರ್ದೇಶಕರು (೪) ರಿಂದ (vii) ಸರ್ಕಾರ 
ಅಟೆಂಡರುಗಳು ಮತ್ತು ಎಲ್ಲಾ ಇತರ ಪಠ್ಯ ಪುಸ್ತಕಗಳ ಪಠ್ಯ ಪುಸ್ತಕಗಳ ಉಪ ನಿರ್ದೇಶಕರು (ರಾಜ್ಯ ಶಿಕ್ಷಣ ಸಂಶೋಧನಾ (1 ರಿಂದ (!/ಎ) ಪಠ್ಯ ಪುಸ್ತಕಗಳ ನಿರ್ದೇಶಕರು 








ಪಠ್ಯ ಪುಸ್ತಕಗಳ ನಿರ್ದೇಶಕರು 


ಸ್ರಿ 





(1) ರಿಂದ (viii) 





ಸರ್ಕಾರ 





ಪಠ್ನ ಪುಸ್ತಕಗಳ (ಮುದ್ರಣ) ಜಂಟಿ ನಿರ್ದೇಶಕರ ಕಚೇರಿ, ಸರ್ಕಾರಿ ಪಠ್ನಪುಸಕ ಮುದ್ರಣಾಲಯ, ಮೈಸೂರು - ಮುಖ ಪಠ್ನಪುಸಕ ವಿತರಣಾ ಕೇಂದ, ಮೈಸೂರು ಸೇರಿದಂತೆ: 
ತೂ ತ] inde ko ಸ ತು ade) ಅ ್‌ು 





ವಾಹನ ಚಾಲಕರು ಪಠ್ಯ ಪುಸ್ತಕಗಳ 


ಜಂಟಿ ನಿರ್ದೇಶಕರು 





ಸಹಾಯಕ ಅಧೀಕ್ಷಕರು (ತಾಂತ್ರಿಕ) 


(1) ರಿಂದ (ಎ) 


ಪಠ್ಯ ಪುಸ್ತಕಗಳ ಜಂಟಿ 


ನಿರ್ದೇಶಕರು 





ಪಠ್ಯ ಪುಸ್ತಕಗಳ ಜಂಟಿ ನಿರ್ದೇಶಕರು 


(1) ರಿಂದ (viii) 


ಪಠ್ವ ಪುಸ್ತಕಗಳ ನಿರ್ದೇಶಕರು 





ಅಟೆಂಡರುಗಳು/ ಎಣಿಕೆದಾರರು-1/ ಪ್ಯಾಕರುಗಳು/ ದಫೇದಾರ್‌/ 
ಕರಡಚ್ಚು ಓದುವವರು/ ವೆಲ್ಲರ್‌/ ಸಹಾಯಕ ಲೇಥ್‌ ಅಟೆಂಡೆಂಟ್‌/ 
ಫಿಟ್ಟರ್‌/ ಟರ್ನರ್‌/ ಸಹಾಯಕ ಎಚರ್‌/ ಅಸಿಸ್ಟೆಂಟ್‌ ಆಫ್‌ಸೆಟ್‌ 
ಮಷಿನ್‌ ಮೈಂಡರ್‌, ಅಸಿಸ್ಟೆಂಟ್‌ ಆಫ್‌ಸೆಟ್‌ ಪ್ಲೇಟ್‌ ಗ್ರೈಂಡರ್‌/ 
ಕುಲುಮೆ ಸಹಾಯಕ/ ಕಿರಿಯ ಅಚ್ಚುಮೊಳೆ ಜೋಡಣೆದಾರ/ 
ಜೂನಿಯರ್‌ ಮಷಿನ್‌ ಮೈಂಡರ್‌/ ಅಸಿಸ್ಟೆಂಟ್‌ ಬೈಂಡರ್‌/ ಗೇಟ್‌ 
ಕೀಪರ್‌/ ಜವಾನರು/ ಕಸ ಗುಡಿಸುವವರು ಮತ್ತು ಜಾಡಮಾಲಿಗಳು/ 
ಎಣಿಕೆದಾರರು/ ಕಾವಲುಗಾರರು/ ಕಾಗದ ಮತ್ತು ನಮೂನೆಗಳ 
ವಾಹಕರು/ ಅಡಿಗೆಯವರು/ ಕ್ಯಾಂಟೀನ್‌ ಮೇಲ್ವಿಚಾರಕ/ 
ಮಾರಾಟಗಾರ 





ಪಠ್ಯ ಪುಸ್ತಕಗಳ 


ಜಂಟಿ ನಿರ್ದೇಶಕರು 








ಲಿಪಿಕ ಹುದ್ದೆಗಳ ಸಂಬಂಧದಲ್ಲಿ ಸಹಾಯಕ ಲೆಕ್ಕಪತ್ರಗಳ 
ಅಧಿಕಾರಿ/ ತಾಂತ್ರಿಕ ಹುದ್ದೆಗಳ ಸಂಬಂಧದಲ್ಲಿ ಸಹಾಯಕ 
ಅಧೀಕ್ಷಕರು (ತಾಂತ್ರಿಕ) 

ದ್ದೆ ೨ 


ಪಠ್ಯ ಪುಸ್ತಕಗಳ ಜಂಟಿ ನಿರ್ದೇಶಕರು 





(1) ರಿಂದ (!/ಎ) 


(1) ರಿಂದ (viii) 


ಪಠ್ಯ ಪುಸ್ತಕಗಳ ಜಂಟಿ 
ನಿರ್ದೇಶಕರು 


ಪಠ್ಯ ಪುಸ್ತಕಗಳ ನಿರ್ದೇಶಕರು 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೫೯ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಮತ್ತು ಪಠ್ಯಪುಸ್ತಕಗಳ ಪದನಿಮಿತ್ತ ಜಂಟಿ ನಿರ್ದೇಶಕರ ಕಚೇರಿ ಗುಲ್ಬರ್ಗಾ ಮತ್ತು ಬೆಳಗಾವಿ: 




















ವಾಹನ ಚಾಲಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ (1) ರಿಂದ (iil) ಪಠ್ಯ ಪುಸ್ತಕಗಳ ನಿರ್ದೇಶಕರು 
ಮತ್ತು ಪಠ್ಯಪುಸ್ತಕಗಳ ಪದನಿಮಿತ್ತ ಜಂಟಿ ನಿರ್ದೇಶಕರು ಉಪ ನಿರ್ದೇಶಕರು ಮತ್ತು ಪಠ್ಯ ಪುಸ್ತಕಗಳ ಪದನಿಮಿತ್ತ ಜಂಟಿ 
ನಿರ್ದೇಶಕರು 
ಎಣಿಕೆದಾರರು, ರಾತ್ರಿ ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು ಮತ್ತು (1) ರಿಂದ (ಬ) ಪಠ್ಯ ಪುಸ್ತಕಗಳ ನಿರ್ದೇಶಕರು 
ಕಾವಲುಗಾರ ಮತ್ತು ಪಠ್ಯಪುಸ್ತಕಗಳ ಪದನಿಮಿತ್ತ ಜಂಟಿ ನಿರ್ದೇಶಕರು ಪಠ್ಯಪುಸ್ತಕಗಳ ಪದನಿಮಿತ್ತ ಜ೦ಟಿ ನಿರ್ದೇಶಕರು 











ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರ ಮತ್ತು ಪಠ್ಯಪುಸ್ತಕಗಳ ಪದನಿಮಿತ್ತ ಉಪ ನಿರ್ದೇಶಕರ 


ಮಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು: 


ಕಚೇರಿ- ಬಳ್ಳಾರಿ, ಬೀದರ್‌, ಬಿಜಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಕೊಡಗು, ಧಾರವಾಡ, ಹಾಸನ, ಕಾರವಾರ, ಕೋಲಾರ, ಮಂಡ್ಯ, 















































ಒಳಗೊಂಡಂತೆ ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ವಾಹನ ಚಾಲಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ (1) ರಿಂದ (iil) ಪಠ್ಯ ಪುಸ್ತಕಗಳ ನಿರ್ದೇಶಕರು 
ಮತ್ತು ಪಠ್ಯ ಪುಸ್ತಕಗಳ ಪದಮಿನಿತ್ತ ಉಪ ನಿರ್ದೇಶಕರು ಉಪ ನಿರ್ದೇಶಕರು ಮತ್ತು ಪಠ್ಯ ಪುಸ್ತಕಗಳ ಪದನಿಮಿತ್ತ ಉಪ 
ನಿರ್ದೇಶಕರು 
ಎಣಿಕೆದಾರರು/ ಕಾವಲುಗಾರ | ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ (1) ರಿಂದ (iil) ಪಠ್ಯ ಪುಸ್ತಕಗಳ ನಿರ್ದೇಶಕರು 
ಮತ್ತು ಪಠ್ಯ ಪುಸ್ತಕಗಳ ಪದಮಿನಿತ್ತ ಉಪ ನಿರ್ದೇಶಕರು ಉಪ ನಿರ್ದೇಶಕ ಮತ್ತು ಪಠ್ಯ ಪುಸ್ತಕಗಳ ಪದನಿಮಿತ್ತ ಉಪ 
ನಿರ್ದೇಶಕರು 
ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ 
ಕಮಾಂಡೆಂಟ್‌ ಜನರಲ್‌, ಗೃಹ ರಕ್ಷಕ ದಳೆ ಮತ್ತು ನಾಗರಿಕ ರಕ್ಷಣಾ ಪದನಿಮಿತ್ತ ನಿರ್ದೇಶಕರ ಕಚೇರಿ, ಬೆಂಗಳೂರು : 
ದಲಾಯತರೂ ಸೇರಿದಂತೆ ಎಲ್ಲಾ "ಡಿ' ಸಮೂಹದ ಡೆಪ್ಯುಟಿ ಕಮಾಂಡೆಂಟ್‌ ಜನರಲ್‌ ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ (1) ರಿಂದ (wl) ಕಮಾಂಡಂಟ್‌ ಜನರಲ್‌ 
ಹುದ್ದೆಗಳು 
ಸಂಯುಕ್ತ ಕೇಂದ್ರ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ತರಬೇತಿ ಸಂಸ್ಥೆಯ ಕಮಾಂಡೆಂಟರ ಕಚೇರಿ, ಬೆಂಗಳೂರು : 
ಜವಾನರು, ಕಾವಲುಗಾರರು, ಮೋಟಾರ್‌ ಕ್ಷೀನರುಗಳು ಕಮಾಂಡೆಂಟ್‌, ತರಬೇತಿ ಸಂಸ್ಥೆ ಕಮಾಂಡೆಂಟ್‌, ತರಬೇತಿ ಸಂಸ್ಥೆ (1) ರಿಂದ (wl) ಕಮಾಂಡೆಂಟ್‌ ಜನರಲ್‌ 





ಕಮಾಂಡೆಂಟ್‌ರ ಕಚೇರಿ, ಜಿಲ್ಲೆಗಳ ಗೃಹರಕ್ಷಕ ದಳ: 





ದಲಾಯತರು, ಕಾವಲುಗಾರರೂ ಒಳಗೊಂಡಂತೆ ಎಲ್ಲಾ "ಡಿ' 
ಸಮೂಹದ ಹುದ್ದೆಗಳು 








ಡೆಪ್ಯುಟಿ ಕಮಾಂಡೆಂಟ್‌ 
ಜನರಲ್‌ 


ಜಿಲ್ಲಾ ಕಮಾಂಡೆಂಟ್‌ 


(1) ರಿಂದ (ii) 


ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 





ಡೆಪ್ಯುಟಿ ಕಮಾಂಡಂಟ್‌ ಜನರಲ್‌ 








(11ಎ) ಯಿಂದ (ll) 





ಕಮಾಂಡಂಟ್‌ ಜನರಲ್‌ 








೧೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ 


- ೪ಎ 





ಯುವಜನ ಸೇವೆಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು : 


ಯುವಜನ ಸೇವೆಗಳ ಇಲಾಖೆ 





ಹೆಲ್ಲರುಗಳು 


ಜವಾನರು, ಅಡಿಗೆಯವರು, ಕಸ ಗುಡಿಸುವವರು, ದಲಾಯತರು, 
ತೋಟಗಾರರು, ಉಸ್ತುವಾರಿದಾರ, ಸೈಕಲ್‌ ಆರ್ಡರ್ಲಿ, ಗೇಟ್‌ 
ಕೀಪರ್‌, ಜಾಡಮಾಲಿಗಳು, ಕಾವಲುಗಾರ ಮತ್ತು ಹೆಣ್ಣಾಳು ಮತ್ತು 





ಯುವಜನ ಸೇವೆಗಳ 
ನಿರ್ದೇಶಕರು 


ಯುವಜನ ಸೇವೆಗಳ 
ವಿಶೇಷಾಧಿಕಾರಿ 
ಯುವಜನ ಸೇವೆಗಳ 
ನಿರ್ದೇಶಕರು 





(1) ರಿಂದ (!/ಎ) 


(1) ರಿಂದ (viii) 





ಯುವಜನ ಸೇವೆಗಳ ನಿರ್ದೇಶಕರು 


ಸರ್ಕಾರ 








ವಿಭಾಗಗಳಲ್ಲಿನ ಯುವಜನ ಸೇವೆಗಳ ಉಪ ನಿರ್ದೇಶಕರ ಕಚೇರಿ : 

































































ಜವಾನರು ಯುವಜನ ಸೇವೆಗಳ ನಿರ್ದೇಶಕರು | ಯುವಜನ ಸೇವೆಗಳ (1 ರಿಂದ (ಎ) ಯುವಜನ ಸೇವೆಗಳ ನಿರ್ದೇಶಕರು 
ಉಪ ನಿರ್ದೇಶಕರು 
ಯುವಜನ ಸೇವೆಗಳ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜಿಲ್ಲೆಗಳಲ್ಲಿನ ಜಿಲ್ಲಾ ಯುವಜನ ಸೇವೆಗಳ ಅಧಿಕಾರಿಗಳ ಕಚೇರಿ : 
ಜವಾನರು ಯುವಜನ ಸೇವೆಗಳ ನಿರ್ದೇಶಕರು | ಜಿಲ್ಲಾ ಯುವಜನ ಸೇವೆಗಳ ಅಧಿಕಾರಿ (1) ರಿಂದ (iv) ಯುವಜನ ಸೇವೆಗಳ 
ಉಪ ನಿರ್ದೇಶಕರು 
ಯುವಜನ ಸೇವೆಗಳ (iva) ಯುವಜನ ಸೇವೆಗಳ ನಿರ್ದೇಶಕರು 
ಉಪ ನಿರ್ದೇಶಕರು 
ಯುವಜನ ಸೇವೆಗಳ ನಿರ್ದೇಶಕರು (v) ರಿಂದ (iil) ಸರ್ಕಾರ 
ಲೋಕಾಯುಕ್ತ ಸಿಬ್ಬಂದಿ 
ಅಟೆಂಡರುಗಳು, ಜಮೇದಾರರು, ಕ್ಷೀನರು, ಮತ್ತು ಎಲ್ಲ ಇತರ “ಡಿ' ರಿಜಿಸ್ಟಾರ್‌ ರಿಜಿಸ್ಟಾರ್‌ (1) ರಿಂದ (ಬ) ಲೋಕಾಯುಕ್ತರು 
ಸಮೂಹದ ಹುದ್ದೆಗಳು 
ಕರ್ನಾಟಕ ರಾಜ್ಯ ಪತ್ರಾಗಾರ 
ಕರ್ನಾಟಕ ರಾಜ್ಯ ಪತ್ರಾಗಾರ ನಿರ್ದೇಶಕರ ಕಚೇರಿ : 
ಬೈಂಡರುಗಳು ದರ್ಜೆ-1L, ಅಟೆಂಡರುಗಳು, ಆಡಳಿತಾಧಿಕಾರಿ ಆಡಳಿತಾಧಿಕಾರಿ (1) ರಿಂದ (ಬ) ನಿರ್ದೇಶಕರು 


ಲ 
ಜವಾನರು 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೬೧ 





ಅಡ್ವೋಕೇಟ್‌ ಜನರಲ್‌ರ ಕಚೇರಿ 








ಗ್ರಂಥಾಲಯ ಅಟೆಂಡರುಗಳು, ನಕಲುದಾರ, ಆಪರೇಟರು, ಆಡಳಿತಾಧಿಕಾರಿ ಸಹಾಯಕ ಆಡಳಿತಾಧಿಕಾರಿ (1 ರಿಂದ (ಎ) ಆಡಳಿತಾಧಿಕಾರಿ 
ದಫೇದಾರರು, ಅಟೆಂಡರುಗಳು, ಜವಾನರು / ಪ್ರತಿ ಜಾರಿ 

ಮಾಡುವವರು, ಸೈಕಲ್‌ ಆರ್ಡರ್ಲಿ, ಕಾವಲುಗಾರ, ಕಸ ಗುಡಿಸುವವ ಆಡಳಿತಾಧಿಕಾರಿ (1)ರಿ೦ದ (vill) ಅಡ್ವೋಕೇಟ್‌ ಜನರಲ್‌ 
ಮತ್ತು ಎಲ್ಲ ಇತರ 'ಡಿ' ಸಮೂಹದ ಹುದ್ದೆಗಳು 




















ನಿರ್ದೇಶಕರ ಕಚೇರಿ, ನೌಕರರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) ಇಲಾಖೆ, ನೌಕರರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ), ಬೆಂಗಳೂರು-10 





ಲಿಫ್ಟ್‌ ಅಟೆಂಡರುಗಳು ಮತ್ತು ಎಲ್ಲಾ ಇತರ “ಡಿ' ನಿರ್ದೇಶಕರು ಸಹಾಯಕ ನಿರ್ದೇಶಕರು/ (1 ರಿಂದ (i) ನಿರ್ದೇಶಕರು 
ಸಮೂಹದ ಹುದ್ದೆಗಳು ಗೆಜೆಟೆಡ್‌ ಸಹಾಯಕರು 
ನಿರ್ದೇಶಕರು (11) ರಿಂದ (will) ಸರ್ಕಾರ 

















ಅಧೀಕ್ಷಕರ ಕಚೇರಿ, ನೌಕರರ ರಾಜ್ಯ ವಿಮಾ ಆಸ್ಪತ್ರೆ, ಬೆಂಗಳೂರು : 
ಲಿಫ್ಟ್‌ ಅಟೆಂಡರುಗಳು, ಪ್ರಯೋಗಾಲಯ ಅಟೆಂಡರುಗಳು, ಕ್ಷ ಕಿರಣ ಅಧೀಕ್ಷಕರು ಸ್ಥಾನಿಕ ವೈದ್ಯಾಧಿಕಾರಿ (1 ರಿಂದ (i) ಅಧೀಕ್ಷಕರು 
ಅಟೆಂಡರುಗಳು, ಶಸ್ತ್ರಚಿಕಿತ್ಸಾ ಕೊಠಡಿ ಅಟೆಂಡರುಗಳು ಮತ್ತು ಎಲ್ಲ ಇತರ "ಡಿ' 
































ಅಧೀಕ್ಷಕರು (11) ರಿಂದ (will) ನಿರ್ದೇಶಕರು 

ಸಮೂಹದ ಹುದ್ದೆಗಳು 
ವಿಮಾ ವೈದ್ಯಾಧಿಕಾರಿ, ನೌಕರರ ರಾಜ್ಯ ವಿಮಾ ಔಷಧಾಲಯಗಳ: 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ನಿರ್ದೇಶಕರು ವಿಮಾ ವೈದ್ಯಾಧಿಕಾರಿ (1) ರಿಂದ (iv) ನಿರ್ದೇಶಕರು 

ನಿರ್ದೇಶಕರು (1೪ಎ) ರಿ೦ದ (11) ಸರ್ಕಾರ 

ಸರ್ಕಾರಿ ಗಣಕ ಕೇಂದ್ರ 

ಎಲ್ಲ "ಡಿ' ಸಮೂಹದ ನೌಕರರು, ದಲಾಯತರು, ಮ್ಯಾನೇಜರ್‌ ಮ್ಯಾನೇಜರ್‌ (1 ರಿಂದ (ಬ) ಸರ್ಕಾರ 
ಕಾವಲುಗಾರರು 























ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ 
ಭಾರತೀಯ ವೈದ್ಯ ಪದ್ಧತಿ ನಿರ್ದೇಶಕರ ಕಚೇರಿ : 
ಎಲ್ಲ "ಡಿ' ಸಮೂಹದ ಹುದ್ದೆಗಳು ಸಹಾಯಕ ನಿರ್ದೇಶಕರು ಆಡಳಿತಧಿಕಾರಿ (1 ರಿಂದ (V ಎ) ಸಹಾಯಕ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು (1) ರಿಂದ (iil) ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ 
ನಿರ್ದೇಶಕರು 


























೧೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಔಷಧಗಳ ಲೈಸೆನ್ಸು ನೀಡಿಕೆ ಪ್ರಾಧಿಕಾರಿಯವರ ಕಚೇರಿ 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 


ಸಹಾಯಕ ನಿರ್ದೇಶಕರು 





ಔಷಧಗಳ ಪರಿವೀಕ್ಷಕರು 


ಸಹಾಯಕ ನಿರ್ದೇಶಕರು 








(1) ರಿಂದ (1/ಎ) 


(1) ರಿಂದ (viii) 





ಸಹಾಯಕ ನಿರ್ದೇಶಕರು 


ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 





ಮುಖ್ಯ ಅಧೀಕ್ಷಕರ ಕಚೇರಿ, ಸರ್ಕಾರಿ ಕೇಂದ್ರ ಔಷಧ ವಿಜ್ಞಾನ ಸಂಸ್ಥೆ ಮತ್ತು ಔಷಧ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು 
a ಮಿ ಛು ದಿ. ಗ್‌ 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 


ಮುಖ್ಯ ಅಧೀಕಕರು 
ಠಿ ಎ 


ಮುಖ್ಯ ಅಧೀಕಕರು 
ಠಿ ಖ 


(1) ರಿಂದ (ಬ) 


ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 





ಪ್ರಾಂಶುಪಾಲರುಗಳ ಕಚೇರಿ, ಭಾರತೀಯ ವೈದ್ಯ ಪದ್ಧತಿ ಸರ್ಕಾರಿ ಮಹಾವಿದ್ಯಾಲಯಗಳು ಮತ್ತು ಅದಕ್ಕೆ ಸೇರಿದ ಆಸ್ಪತ್ರೆಗಳು 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 


ಪ್ರಾಂಶುಪಾಲರು 


ಪ್ರಾಂಶುಪಾಲರು 





(1) ರಿಂದ (ಬ) 





ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 





ಆಸ್ಪತ್ರೆಗಳ ಪ್ರಭಾರದಲ್ಲಿರುವ ಸೀನಿಯರ್‌ ಪಿಜಿಷಿಯನ್ನರ ಕಚೇರಿ 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 





ಸೀನಿಯರ್‌ ಪಿಜಿಷಿಯನ್ನರು 





(1) ರಿಂದ (ii) 





ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 








ಪ್ರಭಾರದಲ್ಲಿರುವ ಪಿಜಿಷಿಯನ್ನರ ಕಚೇರಿ : 





ಳ 
ಎಲ್ಲ "ಡಿ' ಸಮೂಹದ ಹುದ್ದೆಗಳು 


ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 


ಕಲ್ಯಾಣ ಅಧಿಕಾರಿ 





ಪಿಜಿಷಿಯನ್ನರು 


(1 ರಿಂದ (iV ಎ) 


ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಅಧಿಕಾರಿ 





ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಅಧಿಕಾರಿ 








(೪) ರಿಂದ (vii) 


ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 








ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 





ಪ್ರಾಂಶುಪಾಲರು 





ಪ್ರಾಂಶುಪಾಲರು 





(1) ರಿಂದ (ಬ) 








ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೬೩ 





ಸಹಾಯಕ ನಿರ್ದೇಶಕರ ಕಚೇರಿ, ಸರ್ಕಾರಿ ಹೋಮಿಯೋಪತಿ ಆಸತೆ, ಬೆಂಗಳೂರು 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 








ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕ (1) ರಿಂದ (॥) 











ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ 
ಮತ್ತು ಹೋಮಿಯೋಪತಿ 








“ಡಿ' ಸಮೂಹದ ಸಿಬ್ಬಂದಿ: 


ಮುಖ್ಯ ಸಂಪಾದಕರು, ಕರ್ನಾಟಕ ಗೆಜೆಟಿಯರ್‌ 





ಆರ್ಡರ್ಲಿ, ರಾತ್ರಿ ಕಾವಲುಗಾರ) 





ಎಲ್ಲಾ "ಡಿ" ಸಮೂಹದ ಹುದ್ದೆಗಳು (ದಫೇದಾರ, ಜವಾನರು, ಸೈಕಲ್‌ 


ಮುಖ್ಯ ಸಂಪಾದಕರು ಮುಖ್ಯ ಸಂಪಾದಕರು 











(1) ರಿಂದ (ಬ) 


ಮುಖ್ಯ ಕಾರ್ಯದರ್ಶಿ 








ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
೨ ಲ 




































































ಕೇಂದ್ರ ಕಚೇರಿ 
ಎಲ್ಲ "ಡಿ' ಸಮೂಹದ ನೌಕರರು ನಿರ್ದೇಶಕರು ಜಂಟಿ ನಿರ್ದೇಶಕರು (1) ರಿಂದ (iV ಎ) ನಿರ್ದೇಶಕರು 
ನಿರ್ದೇಶಕರು (1) ರಿಂದ (iil) ಸರ್ಕಾರ 
ರವೀಂದ್ರ ಕಲಾಕ್ಷೇತ್ರ 
ಸೌಂಡ್‌ ಆಪರೇಟರ್‌, ಸೌಂಡ್‌ ಸೂಪರ್‌ವೈಸರ್‌, ಕಾವಲುಗಾರ, ನಿರ್ದೇಶಕರು ಜಂಟಿ ನಿರ್ದೇಶಕರು (1 ರಿಂದ (iV ಎ) ನಿರ್ದೇಶಕರು 
ಕಸಗುಡಿಸುವವ, ಮಾಲಿ, ಜಾಡಮಾಲಿ ಮತ್ತು ಬಡಗಿ- ಹಾಗೂ- ರಂಗ ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಸಜ್ಜುಗಾರ 
ಅಕಾಡೆಮಿಗಳು 
ಎಲೆಕ್ಟ್ರಿಷಿಯನ್‌, ದಲಾಯತ್‌ ನಿರ್ದೇಶಕರು ಜಂಟಿ ನಿರ್ದೇಶಕರು (1 ರಿಂದ (V ಎ) ನಿರ್ದೇಶಕರು 
ನಿರ್ದೇಶಕರು (v) ರಿಂದ (iil) ಸರ್ಕಾರ 
ವಿಭಾಗೀಯ ಕಚೇರಿಗಳು 
ದಲಾಯತರು ನಿರ್ದೇಶಕರು ಉಪ ನಿರ್ದೇಶಕರು (1 ರಿಂದ (iV ಎ) ನಿರ್ದೇಶಕರು 
ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಜಿಲ್ಲಾ ಕಚೇರಿಗಳು 
ದಲಾಯತರು ನಿರ್ದೇಶಕರು ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ನಿರ್ದೇಶಕರು 
ನಿರ್ದೇಶಕರು (1) ರಿಂದ (iil) ಸರ್ಕಾರ 

















೧೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಕೇಂದ್ರ ಕಚೇರಿ : 


ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ 





ಜವಾನರು, ಕಾವಲುಗಾರ 





ಜಂಟಿ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು (ಆಡಳಿತ) 


(4) ರಿಂದ (i) 


ಉಪ ನಿರ್ದೇಶಕರು (ಆಡಳಿತ) 





ಉಪ ನಿರ್ದೇಶಕರು (ಆಡಳಿತ) 


(1) ರಿಂದ (ಎ) 


ಜಂಟಿ ನಿರ್ದೇಶಕರು 



























































ಜಂಟಿ ನಿರ್ದೆಶಕರು (1) ರಿಂದ (iil) ನಿರ್ದೇಶಕರು 

ಜಿಲ್ಲಾ ಮಟ್ಟದ ಕಚೇರಿಗಳು : 
ಅಡಿಗೆಯವ / ಜವಾನ/ ಅಡಿಗೆ ಸೇವಕರು/ ಕಾವಲುಗಾರ, ಜಿಲ್ಲೆ ಅಧಿಕಾರಿ ಜಿಲ್ಲೆ ಅಧಿಕಾರಿ (1 ರಿಂದ (ಬ) ನಿರ್ದೇಶಕರು 
ನಿರ್ವಾಹಕಿ 
ತರಬೇತಿ ಕೇಂದ್ರ : 
ಅಡಿಗೆಯವ/ ಜವಾನ, ಕಾವಲುಗಾರ ಜಿಲ್ಲೆ ಅಧಿಕಾರಿ ಪ್ರಾಂಶುಪಾಲರು (1 ರಿಂದ (ಎ) ಜಿಲ್ಲೆ ಅಧಿಕಾರಿ 

ಜಿಲ್ಲೆ ಅಧಿಕಾರಿ (1) ರಿಂದ (iil) ನಿರ್ದೇಶಕರು 
ತಾಲೂಕು ಮಟ್ಟ: 
ಅಡಿಗೆಯವ /ಜವಾನ/ಅಡಿಗೆ ಸೇವಕ/ ಕಾವಲುಗಾರ/ | ಜಿಲ್ಲೆ ಅಧಿಕಾರಿ ಕ್ಷೇತ್ರಾಭಿವೃದ್ದಿ ಅಧಿಕಾರಿ (1 ರಿಂದ (1ಎ) ಜಿಲ್ಲೆ ಅಧಿಕಾರಿ 
ನಿರ್ವಾಹಕಿ ಜಿಲ್ಲೆ ಅಧಿಕಾರಿ (1) ರಿಂದ (iil) ನಿರ್ದೇಶಕರು 
ವೃತ್ತಿ ಶಿಕ್ಷಣ ಸಂಸ್ಥೆ : 
ಅಡಿಗೆಯವ / ಹೆಲ್ಲರುಗಳು / ಅಡಿಗೆ ಜಿಲ್ಲೆ ಅಧಿಕಾರಿ ಪ್ರಾಂಶುಪಾಲರು (1 ರಿಂದ (ಎ) ಜಿಲ್ಲೆ ಅಧಿಕಾರಿ 
ಸೇವಕರು 

ಜಿಲ್ಲೆ ಅಧಿಕಾರಿ (1) ರಿಂದ (iil) ನಿರ್ದೇಶಕರು 





ಕರ್ನಾಟಕ ಆಡಳಿತ ನ್ಯಾಯ ಮಂಡಲಿ 





ಎಲ್ಲ "ಡಿ' ಸಮೂಹದ ಹುದ್ದೆಗಳು 





ರಿಜಿಸಾರ್‌ 
ಟ್ರ 





ಆಡಳಿತದ ಪ್ರಭಾರದಲ್ಲಿರುವ ಉಪ 


ಆಡಳಿತದ ಪ್ರಭಾರದಲ್ಲಿರುವ ಸಹಾಯಕ 
ರಿಜಿಸ್ಟಾರ್‌ 
ಆಡಳಿತ ಪ್ರಭಾರದಲ್ಲಿರುವ 


ಉಪ ರಿಜಿಸಾರ್‌ 
ಅ 








(1 ರಿಂದ (vಎ) 


(1) ರಿಂದ (viii) 





ಆಡಳಿತ ಪ್ರಭಾರದಲ್ಲಿರುವ 
ಉಪ ರಿಜಿಸ್ಟಾರ್‌ 


ರಿಜಿಸಾರ್‌ 
ಅ 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೬೫ 





ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆಂಗಳೂರು : 


ವಿದ್ಯುತ್‌ ಪರಿವೀಕ್ಷ! ಣಾಲಯ 





ದಫೇದಾರರು, ಜವಾನರು, ನಕಲು ತೆಗೆಯುವ 
ಯಂತ್ರದ ನಿರ್ವಾಹಕರು, 


ವಿದ್ಯುತ್‌ ಪರಿವೀಕ್ಷಕರು 
(ಕೇಂದ್ರ ಕಾರ್ಯಸ್ಥಾನ) 





ಲೆಕ್ಕಪತ್ರಗಳ ಅಧಿಕಾರಿ 








(1ರಿ೦ದ (ಎ) 





ವಿದ್ಯುತ್‌ ಪರಿವೀಕ್ಷಕರು (ಕೇಂದ್ರ 


ಕಾರ್ಯಸ್ಥಾನ) 











ಕಾವಲುಗಾರ ವಿದ್ಯುತ್‌ ಪರಿವೀಕ್ಷಕರು (1)ರಿ೦ದ (vill) ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
(ಕೇಂದ್ರ ಕಾರ್ಯಸ್ಥಾನ) 
ವಿದ್ಯುತ್‌ ಪರಿವೀಕ್ಷಕರ ಕಚೇರಿ : 
ದಫೇದಾರರು, ಜವಾನರು, ಕಾವಲುಗಾರ ವಿದ್ಯುತ್‌ ಪರಿವೀಕ್ಷಕರು ವಿದ್ಯುತ್‌ ಪರಿವೀಕ್ಷಕರು (1) ರಿಂದ (ಬ) ಮೇಲಿನಂತೆ 








ವಿದ್ಯುತ್‌ ಉಪ ಪರಿವೀಕ್ಷಕರ ಕಚೇರಿ : 





ದಫೇದಾರರು, ಜವಾನರು, ಕಾವಲುಗಾರ 





ಸಂಬಂಧಪಟ್ಟ ವಿಭಾಗದ ವಿದ್ಯುತ್‌ 
ಪರಿವೀಕ್ಷಕರು 


ವಿದ್ಯುತ್‌ ಉಪ ಪರಿವೀಕ್ಷಕರು 
ಸಂಬಂಧಪಟ್ಟ ವಿಭಾಗ ವಿದ್ಯುತ್‌ ಪರಿವೀಕ್ಷಕರು 


(1 ರಿಂದ (ಎ) 
(1) ರಿಂದ (viii) 


ಎದ್ಯುತ್‌ ಪರಿವೀಕ್ಷಕರು 
ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು 
ಖ 





ಸಾರ್ವಜನಿಕ ಗ್ರಂಥಾಲಯಗಳ ಇಲಾಖೆ 



























































ಅಟೆಂಡರು, ಜವಾನರು, ಬೈಂಡರ್‌ ಮತ್ತು ಸಹಾಯಕ ನಿರ್ದೇಶಕರು ಆಡಳಿತ ಸಹಾಯಕರು (1 ರಿಂದ (vಎ) ನಿರ್ದೇಶಕರು 
ಬೈಂಡರ್‌, ರಾತ್ರಿ ಕಾವಲುಗಾರ, ಸೈಕಲ್‌ ಆರ್ಡರ್ಲಿ, ನಿರ್ದೇಶಕರು (1) ರಿಂದ (iil) ಸರ್ಕಾರ 
ಶ್ರೀನರ್‌ 

ನಗರ ಮತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು : 

ಅಟೆಂಡರು, ಜವಾನರು, ಬೈಂಡರ್‌ ಮತ್ತು ಸಹಾಯಕ ಮುಖ್ಯ ಗ್ರಂಥಪಾಲಕರು ಮುಖ್ಯ ಗ್ರಂಥಪಾಲಕರು (1 ರಿಂದ (ಬ) ನಿರ್ದೇಶಕರು 
ಬೈಂಡರ್‌, ರಾತ್ರಿ ಕಾವಲುಗಾರ 

ಸಣ್ಣ ಉಳಿತಾಯಗಳು ಮತ್ತು ರಾಜ್ಯ ಲಾಟರಿ ಇಲಾಖೆ 

ಮುಖ್ಯ ಕಚೇರಿ: 

ಅಟೆಂಡರು, ದಲಾಯತ್‌ ಉಪ ನಿರ್ದೇಶಕರು (ಆಡಳಿತ) ಉಪ ನಿರ್ದೇಶಕರು (ಆಡಳಿತ) (1) ರಿಂದ (wl) ನಿರ್ದೇಶಕರು 
ವಿಭಾಗೀಯ ಮತ್ತು ಜಿಲ್ಲಾ ಕಚೇರಿಗಳು : 

ದಲಾಯತ್‌ ಉಪ ನಿರ್ದೇಶಕರು ಉಪ ನಿರ್ದೇಶಕರು (1 ರಿಂದ (ಬ) ನಿರ್ದೇಶಕರು 























೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಚೇರಿ : 


ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ 





ಎಲ್ಲ 'ಡಿ' ಸಮೂಹದ 


ಹುದ್ದೆಗಳು 
ಎ 


ಸಹಕಾರಿ ಲೆಕ್ಕ ಪರಿಶೋಧನಾ ಉಪ 
ನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ 


ಜಿಲ್ಲೆ 


ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಗೆಜೆಟೆಡ್‌ ಆಪ್ತ 
ಸಹಾಯಕರು/ ಸಂಬಂಧಪಟ್ಟ ವಿಭಾಗದ ಸಹಕಾರಿ ಲೆಕ್ಕ 


ಪರಿಶೋಧನಾ ಸಹಾಯಕ ನಿರ್ದೇಶಕರು 


(1) ರಿಂದ (!/ಎ) 


ಸಹಕಾರಿ ಲೆಕ್ಕ ಪರಿಶೋಧನಾ ಉಪ 


ನಿರ್ದೇಶಕರು 


(ಆಡಳಿತ ಮತ್ತು ಸಿಬ್ಬಂದಿ) 





ಸಹಕಾರಿ ಲೆಕ್ಕ ಪರಿಶೋಧನಾ 
ಉಪ ನಿರ್ದೇಶಕರು 


(ಆಡಳಿತ ಮತ್ತು ಸಿಬ್ಬಂದಿ) 


(1) ರಿಂದ (viii) 





ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು 








ವಿಭಾಗದ ಸಹಕಾರಿ ಲೆಕ್ಕ ಪರಿಶೋಧನಾ ಜಂಟಿ ನಿರ್ದೇಶಕರ ಕಚೇರಿ (ಬೆಂಗಳೂರು, 


ಮೈಸೂರು, ಬೆಳಗಾಂ ಮತ್ತು ಗುಲ್ಬರ್ಗ) : 





ಎಲ್ಲ 'ಡಿ' ಸಮೂಹದ 


ಹುದ್ದೆಗಳು 
ಎ 


ಸಹಕಾರಿ ಲೆಕ್ಕ ಪರಿಶೋಧನಾ ಉಪ 
ನಿರ್ದೇಶಕರು, ಬೆಂಗಳೂರು ಗ್ರಾಮಾಂತರ 


/ಮೈಸೂರು/ ಬೆಳಗಾವಿ/ ಗುಲ್ಬರ್ಗ ಜಿಲ್ಲೆ 


ಸಹಕಾರಿ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರು 


(ಕೇಂದ್ರ ಕಾರ್ಯಸ್ಥಾನ) 


(1 ರಿಂದ (!/ಎ) 


ವಿಭಾಗೀಯ ಲೆಕ್ಕ ಪರಿಶೋಧನಾ ಜಂಟಿ 


ನಿರ್ದೇಶಕರು 




















ಹುದೆಗಳು 
೦ 








ಲೆಕ್ಕ ಪರಿಶೋಧನಾ ಉಪ ನಿರ್ದೇಶಕರು 


ಉಪನಿರ್ದೇಶಕರು 








ಸಹಕಾರಿ ಲೆಕ್ಕ ಪರಿಶೋಧನಾ (1) ರಿಂದ (iil) ವಿಭಾಗೀಯ ಲೆಕ್ಕ ಪರಿಶೋಧನಾ ಜಂಟಿ 
ಉಪ ನಿರ್ದೇಶಕರು, ಬೆಂಗಳೂರು ಗ್ರಾಮಾಂತರ / ನಿರ್ದೇಶಕರು 
ಮೈಸೂರು / ಬೆಳಗಾವಿ/ ಗುಲ್ಬರ್ಗ ಜಿಲ್ಲೆ 

ಜಿಲ್ಲಾ ಸಹಕಾರಿ ಲೆಕ್ಕ ಪರಿಶೋಧನಾ ಉಪ ನಿರ್ದೇಶಕರ ಕಚೇರಿ : 

ಎಲ್ಲ 'ಡಿ' ಸಮೂಹದ ಬೆಂಗಳೂರು ಜಿಲ್ಲೆಯನ್ನು ಹೊರತುಪಡಿಸಿ ಜಿಲ್ಲೆಗಳ ಸಹಕಾರಿ | ಜಿಲ್ಲೆಯ ಸಹಕಾರಿ ಲೆಕ್ಕ ಪರಿಶೋಧನಾ (1 ರಿಂದ (will) ವಿಭಾಗದ ಸಹಕಾರಿ ಲೆಕ್ಕ ಪರಿಶೋಧನಾ 


ಜಂಟಿ ನಿರ್ದೇಶಕರು 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೬೭ 





ಉಪ ವಿಭಾಗಗಳ ಸಹಕಾರಿ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರ ಮತ್ತು ತಾಲೂಕುಗಳ ಸಹಕಾರಿ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರ ಕಚೇರಿ 








ಎಲ್ಲ "ಡಿ' ಸಮೂಹದ ಬೆಂಗಳೂರು ಜಿಲ್ಲೆಯನ್ನು ಹೊರತುಪಡಿಸಿ ಉಪ ವಿಭಾಗದ ಸಹಕಾರಿ ಲೆಕ್ಕ ಪರಿಶೋಧನಾ (1 ರಿಂದ (iV ಎ) ಜಿಲ್ಲೆಗಳ ಸಹಕಾರಿ ಲೆಕ್ಕ ಪರಿಶೋಧನಾ ಉಪ 
ಹುದ್ದೆಗಳು ಜಿಲ್ಲೆಗಳ ಸಹಕಾರಿ ಲೆಕ್ಕ ಪರಿಶೋಧನಾ ಉಪ ಸಹಾಯಕ ನಿರ್ದೇಶಕರು ನಿರ್ದೇಶಕರು 
ಜು ಜಿಲ್ಲೆಯ ಸಹಕಾರಿ ಲೆಕ್ಕಪರಿಶೋಧನಾ ಉಪ (1) ರಿಂದ (iil) ವಿಭಾಗದ ಸಹಕಾರಿ ಲೆಕ್ಕ ಪರಿಶೋಧನಾ ಜಂಟಿ 
ನಿರ್ದೇಶಕರು ನಿರ್ದೇಶಕರು 




















'[ಆಯುಕ್ತರ/ ನಿರ್ದೇಶಕರ ಕಚೇರಿ, ಪದವಿಪೂರ್ವ ಶಿಕ್ಷಣ ಇಲಾಖೆ 











ಎಲ್ಲಾ “ಡಿ' ಸಮೂಹದ | ಜಂಟಿ ನಿರ್ದೇಶಕರು (ಆಡಳಿತ) (ಕೇಂದ್ರ | ಸಹಾಯಕ ನಿರ್ದೇಶಕರು, ಪದವಿಪೂರ್ವ ಶಿಕ್ಷಣ (1 ರಿಂದ (iV ಎ) ಜಂಟಿ ನಿರ್ದೇಶಕರು (ಆಡಳಿತ) (ಕೇಂದ್ರ ಕಚೇರಿ) 
ಹುದ್ದೆಗಳು ಕಚೇರಿ) ಇಲಾಖೆ 
ಜಂಟಿ ನಿರ್ದೇಶಕರು (ಆಡಳಿತ) (ಕೇಂದ್ರ ಕಚೇರಿ) (1) ರಿ೦ದ (1೪111) ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರು/ 
ನಿರ್ದೇಶಕರು 





ಆಯುಕ್ತರ/ ನಿರ್ದೇಶಕರ ನಿಯಂತ್ರಣದಲ್ಲಿರುವ ಕಚೇರಿಗಳು, ಪದವಿಪೂರ್ವ ಶಿಕ್ಷಣ ಇಲಾಖೆ 





ಎಲ್ಲಾ “ಡಿ' ಸಮೂಹದ | ಉಪ ನಿರ್ದೇಶಕರು (ಆಡಳಿತ) (ಕೇಂದ್ರ | ಪ್ರಾಂಶುಪಾಲರು, ಸರ್ಕಾರಿ ಪದವಿಪೂರ್ವ ಕಾಲೇಜು (1 ರಿಂದ (1/ಎ) ಸಂಬಂಧಪಟ್ಟ ಜಿಲ್ಲೆಯ ಉಪ ನಿರ್ದೇಶಕರು 
ಹುದ್ದೆಗಳು ಕಚೇರಿ) 
ಉಪನಿರ್ದೇಶಕರು (ಆಡಳಿತ) (ಕೇಂದ್ರ ಕಚೇರಿ) (1) ರಿಂದ (1೪111) ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರು/ 
ನಿರ್ದೇಶಕರು]' 

















1 ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15, ಎಸ್‌ಡಿಇ 2007, ದಿನಾಂಕ: 28.01.2008ರ ಮೂಲಕ ಸೇರಿಸಲಾಗಿದೆ. 








೧೩೬೮ ಕರ್ನಾಟಕ ರಾಜ್ಯಪತ್ರ, 





ದಫ್ಪರ ಬಂದ್‌ 
ಅಟೆಂಡರ್‌/ ಅಟೆಂಡೆಂಟ್‌ 
ದಫೇದಾರ್‌ 

ಬುಕ್‌ ಬೈಂಡರ್‌ 

ಕಾಸ್ಟ್‌ ಮೇಸ್ಲಿ 

ಪ್ರೆಸ್‌ಮನ್‌ 

ಹೆಲ್ಪರ್‌ 
ಅಟೆಂಡರ್‌-ಕಮ್‌-ಮುಚ್ಚಿ 
ಜಮೇದಾರ್‌ 

xxx] 

ಪ್ಯಾಕರ್‌ (ಹಿರಿಯ) 
ಪ್ರಯೋಗಾಲಯ ಮತ್ತು ಕ್ಷಕಿರಣ ಅಟೆಂಡರ್‌ 


ಶಸ್ತಚಿಕಿತ್ಸಾ ಅಟೆಂಡರ್‌ 
ಶಿಫ್ಟ್‌ ಮೆಕ್ಕಾನಿಕ್‌ 
ಆರ್ಟಿಸಾನ್‌ 

ಲೀಡಿಂಗ್‌ ಫೈರ್‌ಮನ್‌ 
ಫಿಟ್ಟರ್‌ 

ರೆಕಾರ್ಡ್‌ ಅಟೆಂಡರ್‌ 
ರೈಡಿಂಗ್‌ ಬಾಯ್‌ 
ಸೇಲ್ಸ್‌ಮನ್‌ 

ಹಾಲು ಪರೀಕ್ಷಕ 
ಮಾಸ್ಟರ್‌ ಫ್ಲೈಯರ್‌ 
ಸಾರ್ಜೆಂಟ್‌ಗಳು 

ಡೈರಿ ಆಪರೇಟರ್‌ 
ಪ್ರಯೋಗಾಲಯ ಅಟೆಂಡರ್‌ 
ಪ್ರಧಾನ ಬಟ್ಟರ್‌ 

ಬಟ್ಟರ್‌ ದರ್ಜೆ 1 
ಲ್ಯಾಬೋರೇಟರಿ ಮ್ಯಾನ್‌ 
ಅಡುಗೆಯವ 

ಬಟ್ಟರ್‌ 

ಸೀಮನ್‌ 

ವಾರ್ಫ್‌ಮೆನ್‌ 


ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಅನುಸೂಚಿ - IV 

ಪ್ರಾಪಿಕಿಕ/ ಮಸ್ತ 

ಮುಖ್ಯ ಮಾಲಿ 


ಸಹಾಯಕ ಮೆಷಿನ್‌ ಮೈಂಡರ್‌ 

ಡಾರ್ಕ್‌ ರೂಮ್‌ ಸಹಾಯಕ 

ಫೈರ್‌ ಮನ್‌ 

ಲೈಟ್‌ ಕೀಪರ್‌ ದರ್ಜೆ -1! 

xxx] 

xxx] 

ಖಲಸಿ 

ದರ್ಜಿ 

ಮೋದಿ 

ಫಾಲೋಯರ್‌ 

ಗ್ಯಾರೇಜ್‌ ಸಹಾಯಕ 

xxx] 

xxx] 

ಜೇನು ಸಾಕಣೆ ಅಟೆಂಡರುಗಳು 

ಸೆಕ್ಷನ್‌ ಕಟ್ಟರ್‌ 

ಸಹಾಯಕ ಬೈಂಡರ್‌ 

ಮೇಸನ್‌ 

ಬಟ್ಟರ್‌ ದರ್ಜೆ 11 

ಬೋನ್‌ ಸೆಟ್ಟರ್‌ 

ಅಡಿಗೆಯವ ದರ್ಜೆ 1 

xxx] 

ಅಡಿಗೆಯವ- ಹಾಗೂ- ಮೇಟಿ, ಟರ್ನರ್‌, 

ವೆಲ್ಲರ್‌, ಕಮ್ಮಾರ, 

ಬಡಗಿ, ಲಿಫ್ಟ್‌ ಅಟೆಂಡರ್‌ 

ಜವಾನ, ಟೆಲಿಪೋನ್‌ ಅಟೆಂಡರ್‌ 

ಕಾವಲುಗಾರ, ಚೌಕಿದಾರ, 

ಸೈಕಲ್‌ ಆರ್ಡರ್ಲಿ 

ಕಸಗುಡಿಸುವವ, ಶಾಖಾಹಾರಿ ಅಡಿಗೆಯವ, ಮಾಂಸಾಹಾರಿ ಅಡಿಗೆಯವ, ಮಾಲಿ, 
ತೋಟಿ, ದಾಸ್ತಾನು ಕಾರ್ಮಿಕ, ಸಮಯಪಾಲಕ, ಭೋಜನ ಶಾಲೆ ಸಹಾಯಕ, 
ಲೈನ್‌ಮೆನ್‌, ಗ್ಯಾಂಗ್‌ಮೆನ್‌, ಇತರೆ ಕೂಲಿ, ಸಹಾಯಕ ಸಾರಾಂಗ, ನಾಯಕ್‌, 
ಜಾಡಮಾಲಿ, ಕಸ ಸಾಗಿಸುವ ಬಂಡಿಯವ, ಕ್ಷೀನರ್‌, ಹೆಲ್ಪರ್‌]' 

“ಅರಣ್ಯ ಕಾವಲುಗಾರ, ಆನೆಮಾವುತ, ಪ್ರಯೋಗಾಲಯ ಸಹಾಯಕ, ಪ್ರಯೋಗಾಲಯ 
ಹೆಲ್ಪರ್‌, ಲಿಫ್ಟ್‌ ಅಟೆಂಡರ್‌, ಪಂಪ್‌ ಹೌಸ್‌ ಆಪರೇಟರ್‌, ವೈರ್‌ಲೆಸ್‌ ಮೆಕಾನಿಕ್‌]" 


1. ಅಧಿಸೂಚನೆ ಸಂ. ಡಿಪಿಎಆರ್‌ 19 ಎಸ್‌ಡಿಇ 91, ದಿನಾಂಕ 16.06.1993ರ ಮೂಲಕ 8.7.1993 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 


ಸಂ. ಡಿಪಿಎಆರ್‌ 10 ಎಸ್‌ಡಿಇ 2000, ದಿನಾಂಕ 31.01.2001ರ ಮೂಲಕ ಬಿಟ್ಟುಬಿಡಲಾಗಿದೆ. (ಕೆಜಿಡಿ 5.2.2001) 
ಸಂ. ಡಿಪಿಎಆರ್‌ 24 ಎಸ್‌ಡಿಇ 90, ದಿನಾ೦ಕ 23.09.1993ರ ಮೂಲಕ ಸೇರಿಸಲಾಗಿದೆ. (ಕೆಜಿಡಿ 14.10.1993) 
ಸಂ. ಡಿಪಿಎಆರ್‌ 4 ಎಸ್‌ಡಿಇ 2004, ದಿನಾಂಕ 20.05.2004ರ ಮೂಲಕ ಸೇರಿಸಲಾಗಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೩೬೯ 





ಪ್ರಮುಖ ತಿದ್ದುಪಡಿಗಳು 
fa) 




















































































































ಅಧಿಸೂಚನೆ ಸಂಖ್ಯೆ ದಿನಾಂಕ 
1. | ಜಿಎಡಿ 28 ಓಎಸ್‌ಆರ್‌ 59 7.2.1962 
2. | ಜಿಎಡಿ 41 ಎಸ್‌ಎಸ್‌ಆರ್‌ 69 (ಜಿಎಸ್‌ಆರ್‌ 87 ದಿನಾಂಕ 26.3.70) 27.2.1970 
3. | ಜಿಎಡಿ 12 ಎಸ್‌ಎಸ್‌ಆರ್‌ 73 (ಜಿಎಸ್‌ಆರ್‌ 186 ದಿನಾಂಕ 2.8.73) 11.7.1973 
4. | ಜಿಎಡಿ 28 ಎಸ್‌ಎಸ್‌ಆರ್‌ 69 (ಜಿಎಸ್‌ಆರ್‌ 14) 12.12.1973 
5. | ಜಿಎಡಿ 50 ಎಸ್‌ಎಸ್‌ಆರ್‌ 74 (ಜಿಎಸ್‌ಆರ್‌ 265 ದಿನಾಂಕ 18.9.1975) 2.9.1975 
6. | ಜಿಎಡಿ 12 ಎಸ್‌ಎಸ್‌ಆರ್‌ 75 (ಜಿಎಸ್‌ಆರ್‌ 152 ದಿನಾಂಕ 12.6.75) 27.7.1975 
7. | ಸಿಆಸುಇ 34 ಎಸ್‌ಎಸ್‌ಆರ್‌ 75 (ಜಿಎಸ್‌ಆರ್‌ 198 ದಿನಾಂಕ 22.7.76) 7.7.1976 
8. | ಸಿಆಸುಇ 70 ಎಸ್‌ಎಸ್‌ಆರ್‌ 76 (ಜಿಎಸ್‌ಆರ್‌ 29 ದಿನಾಂಕ 20.1.77) 15.1.1977 
9. | ಸಿಆಸುಇ 70 ಎಸ್‌ಎಸ್‌ಆರ್‌ 79 (ಜಿಎಸ್‌ಆರ್‌ 149 ದಿನಾಂಕ 25.6.81) 15.6.1981 
10. | ಸಿಆಸುಇ 25 ಎಸ್‌ಡಿಇ 82 23.8.1983 
1. | ಸಿಆಸುಇ 11 ಎಸ್‌ಡಿಇ 83 23.2.1984 
12. | ಸಿಆಸುಇ 39 ಎಸ್‌ಡಿಇ 81 27.6.1984 
13. | ಸಿಆಸುಇ 41 ಎಸ್‌ಡಿಇ 84 17.6.1985 
14. | ಸಿಆಸುಇ 2 ಎಸ್‌ಡಿಇ 85 30.7.1985 
15. | ಸಿಆಸುಇ 5 ಎಸ್‌ಡಿಇ 86 7.5.1986 
16. | ಸಿಆಸುಇ 4 ಸೇಇವಿ 87 5.5.1987 
17. | ಸಿಆಸುಇ 14 ಸೇಇವಿ 87 5.12.1987 
18. | ಸಿಆಸುಇ 29 ಸೇಣವಿ 87 22.1.1988 
19. | ಸಿಆಸುಇ 33 ಸೇಇವಿ 88 10.2.1989 
20.| ಡಿಪಿಎಆರ್‌ 16 ಎಸ್‌ಡಿಇ 90 23.10.1990 
21. | ಡಿಪಿಎಆರ್‌ 5 ಎಸ್‌ಡಿಇ 92 13.5.1993 
22.| ಡಿಪಿಎಆರ್‌ 11 ಎಸ್‌ಡಿಇ 93 03.1.1994 
23.| ಡಿಪಿಎಆರ್‌ 5 ಎಸ್‌ಡಿಇ 94 13.7.1994 
24.| ಡಿಪಿಎಆರ್‌ 8 ಎಸ್‌ಡಿಇ 93 22.12.1995 
25.| ಡಿಪಿಎಆರ್‌ 15 ಎಸ್‌ಡಿಇ 95 22.3.1995 
26.| ಡಿಪಿಎಆರ್‌ 9 ಎಸ್‌ಡಿ 92 21.1.1997 
27.| ಡಿಪಿಎಆರ್‌ 15 ಎಸ್‌ಡಿಇ 96 20.6.1997 
28.| ಡಿಪಿಎಆರ್‌ 2 ಎಸ್‌ಡಿಇ 99 17.6.1999 
29.| ಡಿಪಿಎಆರ್‌ 13 ಎಸ್‌ಡಿಇ 97 1.9.1998 
30. | ಡಿಪಿಎಆರ್‌ 4 ಎಸ್‌ಡಿಇ 98 30.11.1999 
31. | ಡಿಪಿಎಆರ್‌ 7 ಎಸ್‌ಡಿಇ 99 14.3.2000 
32.| ಡಿಪಿಎಆರ್‌ 3 ಎಸ್‌ಡಿಇ 2000 30.5.2000 
33. | ಡಿಪಿಎಆರ್‌ 37 ಎಸ್‌ಡಿಇ 2001 26.12.2001 
34. | ಡಿಪಿಎಆರ್‌ 26 ಎಸ್‌ಡಿಇ 2001 7.12.2001 

















































































































೧೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಅಧಿಸೂಚನೆ ಸಂಖ್ಯೆ ದಿನಾಂಕ 

35. | ಡಿಪಿಎಆರ್‌ 19 ಎಸ್‌ಡಿಇ 95 73.2002 
36. | ಡಿಪಿಎಆರ್‌ 4 ಎಸ್‌ಡಿಇ 2000 15.4.2002 
37. | ಡಿಪಿಎಆರ್‌ 11 ಎಸ್‌ಡಿಇ 2002 () 19.6.2002 
38. | ಡಿಪಿಎಆರ್‌ 11 ಎಸ್‌ಡಿಇ 2002 (1) 9.8.2002 
39. | ಡಿಪಿಎಆರ್‌ 13 ಎಸ್‌ಡಿಇ 2002 29.7.2002 
40. | ಡಿಪಿಎಆರ್‌ 29 ಎಸ್‌ಡಿಇ 2002 4.2.2003 
41. | ಡಿಪಿಎಆರ್‌ 1 ಎಸ್‌ಡಿಇ 2003 16.8.2003 
42. | ಡಿಪಿಎಆರ್‌ 9 ಎಸ್‌ಡಿಇ 2003 13.11.2003 
43. | ಡಿಪಿಎಆರ್‌ 21 ಎಸ್‌ಡಿಇ 2003 () 1.1.2004 
44.| ಡಿಪಿಎಆರ್‌ 21 ಎಸ್‌ಡಿಇ 2003 (1) 20.2.2004 
45. | ಡಿಪಿಎಆರ್‌ 4 ಎಸ್‌ಡಿಇ 2004 20.05.2004 
46. | ಡಿಪಿಎಆರ್‌ 6 ಎಸ್‌ಡಿಇ 2004 16.07.2004 
47. | ಡಿಪಿಎಆರ್‌ 4 ಎಸ್‌ಡಿಇ 2005 4.4.2005 
48. | ಡಿಪಿಎಆರ್‌ 12 ಎಸ್‌ಡಿಇ 2004 3.6.2005 
49. | ಡಿಪಿಎಆರ್‌ 7 ಎಸ್‌ಡಿಇ 2005 18.2005 
50. | ಡಿಪಿಎಆರ್‌ 3 ಎಸ್‌ಡಿಇ 2004 11.11.2005 
51. | ಡಿಪಿಎಆರ್‌ 16 ಎಸ್‌ಡಿಇ 2004 17.11.2005 
52.| ಡಿಪಿಎಆರ್‌ 6 ಎಸ್‌ಡಿಇ 2005 25.11.2005 
53. | ಡಿಪಿಎಆರ್‌ 3 ಎಸ್‌ಡಿಇ 2004 31.12.2005 
54. | ಡಿಪಿಎಆರ್‌ 12 ಎಸ್‌ಡಿಇ 2005 24.4.2006 
55. | ಡಿಪಿಎಆರ್‌ 1 ಎಸ್‌ಡಿಇ 2006 28.7.2006 
56. | ಡಿಪಿಎಆರ್‌ 5 ಎಸ್‌ಡಿಇ 2006 16.11.2006 
57. | ಡಿಪಿಎಆರ್‌ 10 ಎಸ್‌ಡಿಇ 2006 25.01.2007 
58. | ಡಿಪಿಎಆರ್‌ 13 ಎಸ್‌ಡಿಇ 2006 3.4.2007 
59. | ಡಿಪಿಎಆರ್‌ 12 ಎಸ್‌ಡಿಇ 2006 4.5.2007 
60. | ಡಿಪಿಎಆರ್‌ 17 ಎಸ್‌ಡಿಇ 2007 26.12.2007 
61. | ಡಿಪಿಎಆರ್‌ 15 ಎಸ್‌ಡಿಇ 2007 28.01.2008 
62.| ಡಿಪಿಎಆರ್‌ 12 ಎಸ್‌ಡಿಇ 2007 29.1.2008 
63. | ಡಿಪಿಎಆರ್‌ 13 ಎಸ್‌ಡಿಇ 2007 12.5.2008 
64. | ಡಿಪಿಎಆರ್‌ 21 ಎಸ್‌ಡಿಇ 2007 21.5.2008 
65. | ಡಿಪಿಎಆರ್‌ 4 ಎಸ್‌ಡಿಇ 2008 18.7.2008 
66. | ಡಿಪಿಎಆರ್‌ 18 ಎಸ್‌ಡಿಇ 2008 4.8.2008 
67. | ಡಿಪಿಎಆರ್‌ 25 ಎಸ್‌ಡಿಇ 2007 26.8.2008 
68. | ಡಿಪಿಎಆರ್‌ 9 ಎಸ್‌ಡಿಇ 2009 21.3.2009 
69. | ಡಿಪಿಎಆರ್‌ 20 ಎಸ್‌ಡಿಇ 2009 30.7.2009 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೭೧ 

















ಅಧಿಸೂಚನೆ ಸಂಖ್ಯೆ ದಿನಾಂಕ 
70.! ಡಿಪಿಎಆರ್‌ 43 ಎಸ್‌ಡಿಇ 2008 27.8.2009 
71. | ಡಿಪಿಎಆರ್‌ 7 ಎಸ್‌ಡಿಇ 2008 10.9.2009 
72. ! ಡಿಪಿಎಆರ್‌ 23 ಎಸ್‌ಡಿಇ 2009 2೩.12.2009 











ಸಾಮಾನ್ಯ ಆಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಜಿಎಡಿ 28, ಓಎಸ್‌ಆರ್‌ 59, ಬೆಂಗಳೂರು ದಿನಾಂಕ 7ನೇ ಫೆಬ್ರವರಿ, 1962 

ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಮೈಸೂರು ರಾಜ್ಯಪಾಲರು, 
ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ಕ್ಕೆ ಈ ಮುಂದಿನಂತೆ ಮತ್ತಷ್ಟು ತಿದ್ದುಪಡಿಗಳನ್ನು 
ಮಾಡುತ್ತಾರೆ, ಎಂದರೆ:- 

ಸದರಿ ನಿಯಮಗಳಲ್ಲಿ,- 

(1) 9ನೇ ನಿಯಮದ (ಡಿ) ಖಂಡಕ್ಕೆ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, ರಾಜ್ಯ ಸಿವಿಲ್‌ ಸೇವೆಯ 1೪ನೇ ದರ್ಜೆಯ ನೌಕರನಿಗೆ, ಕಚೇರಿಯ ಲಿಪಿಕ ಸಿಬ್ಬಂದಿ ವರ್ಗದ ಪ್ರಭಾರ ಹೊಂದಿರುವ ಗೆಜೆಟೆಡ್‌ 
ಅಧಿಕಾರಿಗಳು ಮತ್ತು ಅಂಥ ಸಿಬ್ಬಂದಿ ವರ್ಗದ ಪ್ರಭಾರ ಹೊಂದಿರುವ ಇತರ ನಾನ್‌ಗೆಜೆಟೆಡ್‌ ಅಧಿಕಾರಿಗಳೂ ಸಹ, 8ನೇ ನಿಯಮದ (1ನೇ 
ಖಂಡದಲ್ಲಿ ನಿರ್ದಿಷ್ಟಪಡಿಸಿರುವ ಜುಲ್ಮಾನೆ ದಂಡನೆಯನ್ನು ವಿಧಿಸಬಹುದು". 

(2) 18ನೇ ನಿಯಮದ (3)ನೇ ಉಪನಿಯಮಕ್ಕೆ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎ೦ದರೆ:- 

"ಮತ್ತೂ ಪರಂತು, 9ನೇ ನಿಯಮದ (2)ನೇ ಉಪನಿಯಮದ (ಡಿ) ಖಂಡದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಹೊರಡಿಸಿದ ಆದೇಶದ ವಿರುದ್ಧ ರಾಜ್ಯ ಸಿವಿಲ್‌ ಸೇವೆಯ 81ನೇ ದರ್ಜೆಯ ಸರ್ಕಾರಿ ನೌಕರನು, ದಂಡನೆಯನ್ನು ವಿಧಿಸಿದ ಪ್ರಾಧಿಕಾರಿಯ ನಿಕಟ 
ವರಿಷ್ಠ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು". 


ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ವೆಂಕಟರಾಮನ್‌ 
ಸರ್ಕಾರದ ಉಪಕಾರ್ಯದರ್ಶಿ, 
ಸಾಮಾನ್ಯ ಆಡಳಿತ ಇಲಾಖೆ 
(ಸಂಘಟನೆ ಮತ್ತು ವಿಧಾನಗಳು). 


ಕೇಂದ್ರ ಅಧಿನಿಯಮಗಳ ಮತ್ತು ರಾಜ್ಯ ಅಧಿನಿಯಮಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನ ಬದ್ಧ ನಿಯಮಗಳು ಮತ್ತು 
ಸಂವಿಧಾನದ ಮೇರೆಗೆ ರಾಜ್ಯಪಾಲರು ರಚಿಸಿದ ನಿಯಮಗಳು 
ಸಾಮಾನ್ಯ ಆಡಳಿತ ಸಚಿವಾಲಯ 
ಅಧಿಸೂಚನೆ 
ಬೆ೦ಗಳೂರು, ದಿನಾ೦ಕ 27ನೇ ಫೆಬ್ರವರಿ 1970 

ಜಿ.ಎಸ್‌.ಆರ್‌. 87:- ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಮೈಸೂರು ರಾಜ್ಯಪಾಲರು, ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ಕ್ಕೆ ಮತ್ತಷ್ಟು ತಿದ್ದುಪಡಿಗಳನ್ನು 
ಮಾಡಲು ಈ ಮುಂದಿನಂತೆ ನಿಯಮಗಳನ್ನು ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1970 ಎ೦ದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 8ನೇ ನಿಯಮದ ತಿದ್ದುಪಡಿ.- ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 8ನೇ 
ನಿಯಮದ (1೪11)ನೇ ಖಂಡದ ನಂತರ ಈ ಮುಂದಿನ ಪರಂತುಕವನ್ನು ಮತ್ತು ವಿವರಣೆಯನ್ನು ಸೇರಿಸತಕ್ಕದ್ದು, ಎಂದರೆ:- 

'ಪರ೦ತು, ಶಿಸ್ತು ಪ್ರಾಧಿಕಾರಿಯ ಆದೇಶದಲ್ಲಿ ನಮೂದಿಸಬೇಕಾದ ತದ್ವಿರುದ್ಧವಾದ ವಿಶೇಷ ಮತ್ತು ಸಾಕಷ್ಟು ಕಾರಣಗಳು ಇಲ್ಲದಿರುವಾಗ, 
(೪1) ರಿಂದ (೪10ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದವುಗಳನ್ನು ಹೊರತುಪಡಿಸಿ, ರುಜುವಾತಾದ ಭ್ರಷ್ಟಾಚಾರದ ಆರೋಪಕ್ಕಾಗಿ ಯಾವುದೇ 
ದಂಡನೆಯನ್ನು ವಿಧಿಸತಕ್ಕದ್ದಲ್ಲ. 

ವಿವರಣೆ.- ಈ ಪರಂತುಕದ ಉದ್ದೇಶಗಳಿಗಾಗಿ "ಭ್ರಷ್ಟಾಚಾರ" ಪದಾವಳಿಯು ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1947ರ (ಕೇಂದ್ರ 
ಅಧಿನಿಯಮ 1947ರ 2) 5ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ "ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಆಪರಾಧಿಕ ದುರ್ನಡತೆ" ಪದಾವಳಿಗೆ 


೧೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಕೊಟ್ಟಿರುವ ಅರ್ಥವನ್ನು ಅಥವಾ ಭಾರತ ದಂಡ ಸಂಹಿತೆಯಲ್ಲಿ ಅನುಕ್ರಮವಾಗಿ 161ನೇ ಮತ್ತು 165ನೇ ಪ್ರಕರಣಗಳಲ್ಲಿ "ಅಧಿಕೃತ ಕಾರ್ಯದ 
ಸಂಬಂಧದಲ್ಲಿ ನ್ಯಾಯಬದ್ಧ ಪರಿಶ್ರಮಧನದ ಹೊರತು ಇತರ ಪ್ರತಿಫಲವನ್ನು ತೆಗೆದುಕೊಳ್ಳುವುದು" ಮತ್ತು "ಪ್ರತಿಫಲ ಕೊಡದೆ ಬೆಲೆಯುಳ್ಳ ವಸ್ತುವನ್ನು 
ಪಡೆಯುವುದು" ಎಂಬ ಪದಾವಳಿಗಳಿಗೆ ಕೊಟ್ಟಿರುವ ಅರ್ಥವನ್ನೇ ಹೊಂದಿರತಕ್ಕದ್ದು.” 


(ಜಿಎಡಿ 41 ಎಸ್‌ ಎಸ್‌ ಆರ್‌ 69) 
ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಪಿ. ಜೋಶಿ, 
ಅಧೀನ ಕಾರ್ಯದರ್ಶಿ, 
ಸಾಮಾನ್ಯ ಆಡಳಿತ ಇಲಾಖೆ. 


ಕೇಂದ್ರ ಅಧಿನಿಯಮಗಳ ಮತ್ತು ರಾಜ್ಯ ಅಧಿನಿಯಮಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನ ಬದ್ಧ ನಿಯಮಗಳು ಮತ್ತು 
ಸಂವಿಧಾನದ ಮೇರೆಗೆ ರಾಜ್ಯಪಾಲರು ರಚಿಸಿದ ನಿಯಮಗಳು 
ಸಾಮಾನ್ಯ ಆಡಳಿತ ಸಚಿವಾಲಯ 
ಅಧಿಸೂಚನೆ, ಬೆಂಗಳೂರು ದಿನಾಂಕ 11ನೇ ಜುಲೈ 1973 

ಜಿ.ಎಸ್‌.ಆರ್‌. 186.- ಮೈಸೂರು ರಾಜ್ಯಪಾಲರು, ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಮತ್ತು ಈ ಸಂಬಂಧವಾಗಿ ಅವರಿಗೆ ಅಧಿಕಾರ ಕೊಡುವ ಎಲ್ಲ ಅಧಿಕಾರಗಳನ್ನು ಚಲಾಯಿಸಿ, ಮೈಸೂರು ಸಿವಿಲ್‌ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ಕ್ಕೆ ಮತ್ತಷ್ಟು ತಿದ್ದುಪಡಿಗಳನ್ನು ಮಾಡಲು ಈ ಮುಂದಿನ ನಿಯಮಗಳನ್ನು 
ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1973 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಮೈಸೂರು ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ) 9ನೇ ನಿಯಮದ (2)ನೇ ಉಪನಿಯಮದ (ಡಿ) ಖಂಡದ ನಂತರ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(ಇ) ಯಾವುದೇ ಇಲಾಖೆಗೆ ಸೇರಿದ (ಮೈಸೂರು ನ್ಯಾಯಾಂಗ ಇಲಾಖೆಯನ್ನು ಹೊರತುಪಡಿಸಿ) ರಾಜ್ಯ ಸಿವಿಲ್‌ ಸೇವೆಗಳ ದರ್ಜೆ- 
111ರ ಮತ್ತು 01ರ ಯಾರೇ ನೌಕರನಿಗೆ, ಅಂಥ ನೌಕರನು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವನೋ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು 8ನೇ 
ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು ಮತ್ತು ಈ ಖಂಡದ ಮೇರೆಗೆ ಜಿಲ್ಲಾಧಿಕಾರಿಯವರು 
ಮಾಡಿದ ಆದೇಶದ ವಿರುದ್ಧ ಆ ನೌಕರನು ತಾನು ಯಾವ ಇಲಾಖೆಗೆ ಸೇರಿರುವನೋ ಆ ಇಲಾಖೆಯ ಮುಖ್ಯಸ್ಥರಿಗೆ ಅಪೀಲು ಮಾಡಿಕೊಳ್ಳಲು 
ಅವಕಾಶವಿರತಕ್ಕದ್ದು.” 

3. 88ನೇ ಅನುಸೂಚಿಯ ತಿದ್ದುಪಡಿ.- ಮೇಲೆ ಹೇಳಿರುವ ನಿಯಮದ 11ನೇ ಅನುಸೂಚಿಯಲ್ಲಿ,- 


೧ 


(1) ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ನಮೂದುಗಳಲ್ಲಿ, 'ಪ್ರೌಢ ಶಾಲೆಗಳು ಮತ್ತು ತರಬೇತಿ ಕಾಲೇಜುಗಳು 














ಮುಂತಾದವುಗಳಲ್ಲಿ ಬೋಧಕ ಸಿಬ್ಬಂದಿ.......... "ನಮೂದುಗಳ ಮತ್ತು ಶೀರ್ಷಿಕೆಯ ನಂತರ, ಈ ಮುಂದಿನ ಹುದ್ದೆಗಳ ವರ್ಗವನ್ನು ಮತ್ತು 
ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ;- 
“ಸಾಮಾಜಿಕ ಶಿಕ್ಷಣ | ಸಾರ್ವಜನಿಕ ಶಿಕ್ಷಣ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ (11) ಉಪನಿರ್ದೇಶಕರು, ಸಾರ್ವಜನಿಕ 
ಸಂಘಟಕರು ಇಲಾಖೆಯ ಜಂಟಿ ಶಿಕ್ಷಣ ಇಲಾಖೆ 
ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ | (11) ಮತ್ತು (1) ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಇಲಾಖೆಯ ಉಪನಿರ್ದೇಶಕರು ಜಂಟಿ ನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ | (1) ರಿಂದ (111) ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಜಂಟಿ ಇಲಾಖೆ” 
ನಿರ್ದೇಶಕರು 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೭೩ 





(2) ಕೃಷಿ ಇಲಾಖೆಗೆ ಸಂಬಂಧಿಸಿದ ನಮೂದುಗಳಲ್ಲಿ "ಹತ್ತಿ ಅಧೀಕ್ಷಕರ ಕಚೇರಿ, ಸುಧಾರಿತ ಹತ್ತಿ ಬೀಜಗಳ ಅಭಿವೃದ್ಧಿ ಮತ್ತು 
ವಿತರಣೆ ಯೋಜನೆ, ರಾಯಚೂರು ಜಿಲ್ಲೆ” ಶೀರ್ಷಿಕೆಯ ಕೆಳಗೆ ಬರುವ ನಮೂದುಗಳ ತರುವಾಯ, ಈ ಕೆಳಗಿನ ಶೀರ್ಷಿಕೆಯನ್ನು ಹುದ್ದೆಗಳ 
ವರ್ಗವನ್ನು ಮತ್ತು ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 


"ವಿಭಾಗಗಳ ಪ್ರಭಾರದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರ ಕಚೇರಿ". 





ಲ 
“ಗ್ರಾಮಸೇವಕ ಪ್ರಭಾರದಲ್ಲಿರುವ ಕೃಷಿ | ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಗ್ರಾಮ ಸೇವಕರಿಗೆ ನಿರ್ದೇಶಕರು 


ಜಂಟಿ ನಿರ್ದೇಶಕರು ಸಂಬಂಧಪಟ್ಟಂತೆ) 


ವಿಭಾಗದ (1) ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು (ಕ್ಷೇತ್ರಗಳಲ್ಲಿ (11) ರಿಂದ (iv) | ಕೃಷಿ ಉಪ 





(2) ಕೃಷಿ ಸಹಾಯಕ ನಿರ್ದೇಶಕರು (ಕ್ಷೇತ್ರಗಳನ್ನು | (1) ರಿಂದ (19) | ಕೃಷಿ ಉಪ 




















ತೆ Kl ೪ 
ಹೊರತುಪಡಿಸಿ ವಿವಿಧ ಸಂಸ್ಥೆಗಳಲ್ಲಿ ನಿರ್ದೇಶಕರು 
ಕಾರ್ಯನಿರ್ವಹಿಸುವ ಗ್ರಾಮ ಸೇವಕರಿಗೆ 
ಸಂಬಂಧಪಟ್ಟಂತೆ) 
ವಿಭಾಗದ ಪ್ರಭಾರದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರು | (1) ರಿಂದ | ಕೃಷಿ 

(೪111) ನಿರ್ದೇಶಕರು” 








(3) ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ನಮೂದುಗಳಲ್ಲಿ,- 
(1 "ಸಮಾಜ ಶಿಕ್ಷಣ ಸಂಘಟಕ (ಪುರುಷ ಮತ್ತು ಮಹಿಳೆ)" ಹುದ್ದೆಗಳ ವರ್ಗವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು 
ಬಿಟ್ಟುಬಿಡತಕ್ಕದ್ದು; 
(11) ಗ್ರಾಮ ಸೇವಕರು ಮತ್ತು ಗ್ರಾಮ ಸೇವಿಕೆಯರ ಹುದ್ದೆಗಳ ವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ 1ನೇ ಅಂಕಣದಲ್ಲಿ ಇರುವ "ಗ್ರಾಮ 
ಸೇವಕರು ಮತ್ತು" ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 
[ಜಿಎಡಿ 12 ಎಸ್‌ಎಸ್‌ಆರ್‌ 73] 


ಮೆ 


ಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ.ಎಂ. ವಾಸುದೇವನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾಮಾನ್ಯ ಆಡಳಿತ ಇಲಾಖೆ, 
(ಸೇವಾ ನಿಯಮಗಳು). 
ಕೇಂದ್ರ ಅಧಿನಿಯಮಗಳ ಮತ್ತು ರಾಜ್ಯ ಅಧಿನಿಯಮಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನ ಬದ್ಧ ನಿಯಮಗಳು ಮತ್ತು 
ಸಂವಿಧಾನದ ಮೇರೆಗೆ ರಾಜ್ಯಪಾಲರು ರಚಿಸಿದ ನಿಯಮಗಳು 
ಸಾಮಾನ್ಯ ಆಡಳಿತ ಸಚಿವಾಲಯ 
ಕರ್ನಾಟಕ ಸರ್ಕಾರ 
ಅಧಿಸೂಚನೆ 
ಬೆ೦ಗಳೂರು, ದಿನಾ೦ಕ 12ನೇ ಡಿಸೆಂಬರ್‌, 1973 

ಜಿ.ಎಸ್‌.ಆರ್‌. 14.- ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕದ 
ರಾಜ್ಯಪಾಲರು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೂರನೇ ತಿದ್ದುಪಡಿ) ನಿಯಮಗಳು, 1973 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 2ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಮೂಲ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ) 2ನೇ ನಿಯಮದಲ್ಲಿ (ಇ) ಖಂಡದಲ್ಲಿ ಇರುವ "ಮಂತ್ರಿ ಮಂಡಲದ ಸಲಹೆಯ 
ಮೇಲೆ ಕಾರ್ಯನಿರ್ವಹಿಸುತ್ತಿರುವ" ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

3. 8ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 8ನೇ ನಿಯಮದಲ್ಲಿ,- 


೧ 


೧೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(1) “ಈ ಮುಂದಿನ ದಂಡನೆಗಳಲ್ಲಿ” ಪದಗಳ ಬದಲಾಗಿ “ಈ ಮುಂದಿನ ದಂಡನೆಗಳಲ್ಲಿ ಒಂದು ಅಥವಾ ಹೆಚ್ಚು ದಂಡನೆಗಳನ್ನು” ಎಂಬ 
ಪದಗಳನ್ನು ಸೇರಿಸತಕ್ಕದ್ದು. 

(2) (11)ನೇ ಖಂಡದ ಬದಲಾಗಿ, ಈ ಮುಂದಿನ ಖಂಡಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

(iii) "ವೇತನ ಬಡ್ತಿಗಳನ್ನು ತಡೆಹಿಡಿಯುವುದು; 

(11ಎ) ಬಡ್ತಿಯನ್ನು ತಡೆಹಿಡಿಯುವುದು;” 

(3) (0ನೇ ಖಂಡದ ತರುವಾಯ, ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಎಂದರೆ:- 

"(1೪ಎ) ನಿರ್ದಿಷ್ಟ ಅವಧಿಗೆ ಕಾಲಿಕ ವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಿದ ಅವಧಿಯಲ್ಲಿ, ಇಳಿಸಿದ ಆ ವೇತನಕ್ಕೆ 
ಸಂಬಂಧಿಸಿದಂತೆ, ಸರ್ಕಾರಿ ನೌಕರನು ವೇತನ ಬಡ್ತಿಗಳನ್ನು ಗಳಿಸುವನೇ, ಇಲ್ಲವೇ ಮತ್ತು ಅಂಥ ಅವಧಿಯು ಸಮಾಪ್ತವಾದ ಮೇಲೆ ಆ ಇಳಿಕೆಯು 
ಅವನ ವೇತನದ ಮುಂದಿನ ವೇತನ ಬಡ್ತಿಗಳನ್ನು ಮುಂದಕ್ಕೆ ಹಾಕುವ ಪರಿಣಾಮ ಹೊಂದಿರುವುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಹೆಚ್ಚಿನ 
ನಿರ್ದೇಶನಗಳ ಸಹಿತ ಕೆಳಗಿನ ಹಂತಕ್ಕೆ ಇಳಿಸುವುದು”. 

(4) (೪)ನೇ ಖಂಡಕ್ಕೆ ಬದಲಾಗಿ ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಎಂದರೆ.- 

1(1) ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ ಇಳಿಸುವುದು, ಅದು ಅನ್ಯಥಾ ನಿರ್ದೇಶಿಸಿದ 

ಹೊರತು, ಈ ಮುಂದಿನವುಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ನಿರ್ದೇಶನಗಳ ಸಹಿತ ಅಥವಾ ನಿರ್ದೇಶನಗಳಿಲ್ಲದೆಯೇ ಆ 
ಸರ್ಕಾರೀ ನೌಕರನನ್ನು ಯಾವ ಕಾಲಿಕ ವೇತನ ಶ್ರೇಣಿಯಿಂದ, ಹುದ್ದೆಯ ಶ್ರೇಣಿಯಿಂದ, ಹುದ್ದೆಯಿಂದ ಅಥವಾ ಸೇವೆಯಿಂದ 
ಇಳಿಸಲಾಯಿತೋ ಅದಕ್ಕೆ ಅವನು ಬಡ್ತಿ ಹೊಂದಲು ಪ್ರತಿಷೇಧ ಆಗತಕ್ಕದ್ದು.- 

(ಎ) ಜ್ಯೇಷ್ಠತೆ ಮತ್ತು ಸರ್ಕಾರಿ ನೌಕರನನ್ನು ಯಾವ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ 
ಇಳಿಸಲಾಯಿತೋ ಅದರ ವೇತನ. 

(ಬಿ) ಸರ್ಕಾರಿ ನೌಕರನನ್ನು ಯಾವ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ ಇಳಿಸಲಾಯಿತೋ ಅದಕ್ಕೆ 
ಸಂಬಂಧಿಸಿದಂತೆ ಪುನಃ ಸ್ಥಾಪನೆಯ ಷರತ್ತುಗಳು ಮತ್ತು ಆ ವೇತನ ಶ್ರೇಣಿಗೆ, ಹುದ್ದೆಯ ಶ್ರೇಣಿಗೆ, ಹುದ್ದೆಗೆ ಅಥವಾ ಸೇವೆಗೆ 
ಅಂಥ ಪುನಃ ಸ್ಥಾಪನೆಯಾದ ಮೇಲೆ ಅವನ ಜೇಷ್ಠತೆ ಮತ್ತು ವೇತನ". 

(5) (೪010ನೇ ಖಂಡದ ಪರಂತುಕದ ನಿಕಟ ತರುವಾಯ ಬರುವ ವಿವರಣೆಗೆ ವಿವರಣೆ-1 ಎಂದು ಅಂಕಿಯನ್ನು ಮತ್ತು ಹಾಗೆ ಅಂಕಿ 
ನೀಡಲಾದ ವಿವರಣೆ-1ರ ನಿಕಟ ತರುವಾಯ ಬರುವ ವಿವರಣೆಗೆ ವಿವರಣೆ-2 ಎಂದು ಅಂಕಿ ನೀಡತಕ್ಕದ್ದು ಮತ್ತು ಹಾಗೆ ಅಂಕಿ ನೀಡಲಾದ ವಿವರಣೆ 
2ರ (೪॥)ನೇ ಖಂಡದಲ್ಲಿ (ಬಿ) ಬಾಬಿಗೆ ಬದಲಾಗಿ ಈ ಮುಂದಿನ ಬಾಬುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

"(ಬಿ) ಪ್ರೋಬೇಷನ್‌ನ ಮೇಲೆ ನೇಮಕಗೊಂಡ ಸರ್ಕಾರಿ ನೌಕರನನ್ನು ಅವನ ಪ್ರೋಬೇಷನ್‌ ಅವಧಿಯಲ್ಲಿ ಅಥವಾ ಅದರ 
ಕೊನೆಯಲ್ಲಿ, ಅವನ ನೇಮಕದ ನಿಬಂಧನೆಗಳಿಗೆ ಅಥವಾ ಅಂಥ ಪ್ರೋಬೇಷನ್‌ಗೆ ಅನ್ವಯವಾಗುವ ನಿಯಮಗಳಿಗೆ ಮತ್ತು ಆದೇಶಗಳಿಗೆ ಅನುಸಾರವಾಗಿ; 
ಅಥವಾ 

(ಸಿ) ಹಂಗಾಮಿ ಸರ್ಕಾರಿ ನೌಕರನನ್ನು ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ (ಹಂಗಾಮಿ ಸೇವೆ) ನಿಯಮಗಳು, 1967ರ 5ನೇ 
ನಿಯಮದ (1ನೇ ಉಪನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ”; 

4. 9ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 9ನೇ ನಿಯಮದ (2)ನೇ ಉಪನಿಯಮದಲ್ಲಿ,- 

(1) (ಎ) ಖಂಡವನ್ನು ಬಿಟ್ಟುಬಿಡತಕ್ಕದ್ದು. 

(2) (ಎಎ) ಖಂಡದಲ್ಲಿರುವ “(11) ಮತ್ತು (೪)” ಎಂಬ ಆವರಣಗಳಿಗೆ, ಅಂಕಿಗಳಿಗೆ ಮತ್ತು ಪದಕ್ಕೆ ಬದಲಾಗಿ (1). (11ಎ), (11) 
ಮತ್ತು ((1೪ಎ)” ಎಂಬ ಆವರಣಗಳನ್ನು, ಅಂಕಿಗಳನ್ನು, ಅಕ್ಷರಗಳನ್ನು ಮತ್ತು ಪದವನ್ನು ಸೇರಿಸತಕ್ಕದ್ದು. 

(3) (ಬಿಬಿ) ಖಂಡದಲ್ಲಿನ (1) ಮತ್ತು (110)” ಎಂಬ ಆವರಣಗಳಿಗೆ, ಅಂಕಿಗಳಿಗೆ ಮತ್ತು ಪದಕ್ಕೆ ಬದಲಾಗಿ (1). (10) ಮತ್ತು (॥ಎ)” 
ಎಂಬ ಆವರಣಗಳನ್ನು, ಅಂಕಿಗಳನ್ನು, ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು. 

5. 10ನೇ ನಿಯಮದ ತಿದ್ದುಪಡಿ- ಮೂಲ ನಿಯಮಗಳ 10ನೇ ನಿಯಮದಲ್ಲಿ,- 

(1) (2)ನೇ ಉಪನಿಯಮಕ್ಕೆ ಬದಲಾಗಿ ಈ ಮುಂದಿನ ಈ ಉಪನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ.- 

(2) ಸರ್ಕಾರಿ ನೌಕರನನ್ನು,- 

(ಎ) ಅವನನ್ನು ಕ್ರಿಮಿನಲ್‌ ಆರೋಪದ ಮೇಲಾಗಲೀ ಅಥವಾ ಅನ್ಯಥಾ ಆಗಲಿ, ನಲವತ್ತೆಂಟು ಗಂಟೆಗಳಿಗೆ ಮೀರಿದ ಅವಧಿಗೆ 
ಅಭಿರಕ್ಷೆಯಲ್ಲಿ ತಡೆಹಿಡಿದಿರಿಸಿದ್ದರೆ, ಆವನನ್ನು ತಡೆಹಿಡಿದಿರಿಸಿದ ದಿನಾಂಕದಿಂದ; 

(ಬಿ) ಒಂದು ಅಪರಾಧಕ್ಕಾಗಿ ಅಪರಾಧ ನಿರ್ಣಯವಾಗಿರುವ ಸ೦ದರ್ಭದಲ್ಲಿ, ಅವನಿಗೆ ನಲವತ್ತೆಂಟು ಗಂಟೆಗಳಿಗೆ ಮೀರಿದ ಅವಧಿಯ 
ಕಾರಾವಾಸ ಶಿಕ್ಷೆಯನ್ನು ವಿಧಿಸಿದ್ದರೆ ಮತ್ತು ಅಂಥ ಅಪರಾಧ ನಿರ್ಣಯದ ಪರಿಣಾಮವಾಗಿ ಅವನನ್ನು ಆ ಕೂಡಲೇ ವಜಾ ಮಾಡಿರದಿದ್ದರೆ ಅಥವಾ 
ತೆಗೆದುಹಾಕಿರದಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಗೊಳಿಸಿರದಿದ್ದರೆ, ಅವನ ಆ ಅಪರಾಧ ನಿರ್ಣಯದ ದಿನಾಂಕದಿಂದ 

- ನೇಮಕ ಪ್ರಾಧಿಕಾರಿಯ ಆದೇಶದ ಮೂಲಕ ಅಮಾನತ್ತಿನಲ್ಲಿಡಲಾಗಿದೆಯೆಂದು ಭಾವಿಸತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೭೫ 





ವಿವರಣೆ.- ಈ ಉಪನಿಯಮದ (ಬಿ) ಖಂಡದಲ್ಲಿ ಉಲ್ಲೇಖಿಸಿದ ನಲವತ್ತೆಂಟು ಗಂಟೆಗಳ ಅವಧಿಯನ್ನು, ಅಪರಾಧವು ನಿರ್ಣಯವಾದ 
ತರುವಾಯ, ಕಾರಾವಾಸದ ಪ್ರಾರಂಭದಿಂದ ಲೆಕ್ಕಹಾಕತಕ್ಕದ್ದು ಮತ್ತು ಈ ಉದ್ದೇಶಕ್ಕಾಗಿ, ಕಾರಾವಾಸದ ಮಧ್ಯೆ ಮಧ್ಯೆ ಬರುವ ಅವಧಿಗಳು 
ಯಾವುವಾದರೂ ಇದ್ದರೆ, ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು'. 

(2) (5ನೇ ಉಪನಿಯಮಕ್ಕೆ ಬದಲಾಗಿ ಈ ಮುಂದಿನ ಉಪನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ:- 

(5) (ಎ) ಈ ನಿಯಮದ ಮೇರೆಗೆ ಮಾಡಿದ ಅಥವಾ ಮಾಡಲಾಗಿದೆಯೆಂದು ಭಾವಿಸಿದ ಅಮಾನತು ಆದೇಶವು, ಅದನ್ನು 
ಮಾರ್ಪಾಟುಗೊಳಿಸಲು ಅಥವಾ ರದ್ದುಗೊಳಿಸಲು ಸಕ್ಷಮನಾದ ಪ್ರಾಧಿಕಾರಿಯು ಹಾಗೆ ಮಾಡುವವರೆಗೆ ಜಾರಿಯಲ್ಲಿರುವುದು ಮುಂದುವರೆಯತಕ್ಕದ್ದು. 

(ಬಿ) ಸರ್ಕಾರಿ ನೌಕರನನ್ನು (ಯಾವುದೇ ಶಿಸ್ತು ವ್ಯವಹರಣೆಗೆ ಸಂಬಂಧಿಸಿದಂತೆ ಅಥವಾ ಅನ್ಯಥಾ) ಅಮಾನತ್ತುಗೊಳಿಸಿರುವಲ್ಲಿ ಅಥವಾ 
ಅಮನತುಗೊಳಿಸಿರುವುದಾಗಿ ಭಾವಿಸಿರುವಲ್ಲಿ ಮತ್ತು ಆ ಅಮಾನತು ಮುಂದುವರಿದ ಅವಧಿಯಲ್ಲಿ ಅವನ ವಿರುದ್ಧ ಯಾವುದೇ ಇತರ ಶಿಸ್ತು 
ವ್ಯವಹರಣೆಯನ್ನು ಪ್ರಾರಂಭಿಸಿರುವಲ್ಲಿ, ಅವನನ್ನು ಅಮಾನತಿನಲ್ಲಿಡಲು ಸಕ್ಷಮನಾದ ಪ್ರಾಧಿಕಾರಿಯು, ಕಾರಣಗಳನ್ನು ಲಿಖಿತದಲ್ಲಿ ದಾಖಲಿಸಿ, ಅಂಥ 
ಎಲ್ಲ ಅಥವಾ ಯಾವುವೇ ವ್ಯವಹರಣೆಗಳನ್ನು ಮುಕ್ತಾಯಗೊಳಿಸುವವರೆಗೆ, ಆ ಸರ್ಕಾರಿ ನೌಕರನು ಅಮಾನತ್ತಿನಲ್ಲಿರುವುದು ಮುಂದುವರಿಯತಕ್ಕದ್ದೆಂದು 
ನಿರ್ದೇಶಿಸಬಹುದು. 

(ಸಿ) ಈ ನಿಯಮದ ಮೇರೆಗೆ ಮಾಡಿದ ಅಥವಾ ಮಾಡಲಾಗಿದೆಯೆಂದು ಭಾವಿಸಲಾದ ಅಮಾನತ್ತಿನ ಆದೇಶವನ್ನು, ಆ ಆದೇಶವನ್ನು 
ಮಾಡಿದ ಅಥವಾ ಮಾಡಿದ್ದಾನೆಂದು ಭಾವಿಸಲಾದ ಪ್ರಾಧಿಕಾರಿಯು ಅಥವಾ ಆ ಪ್ರಾಧಿಕಾರಿಯು ಯಾರಿಗೆ ಅಧೀನನಾಗಿರುವನೋ ಅಂಥ ಯಾರೇ 
ಪ್ರಾಧಿಕಾರಿಯು ಯಾವುದೇ ಕಾಲದಲ್ಲಿ ಮಾರ್ಪಾಟುಗೊಳಿಸಬಹುದು ಅಥವಾ ರದ್ದುಮಾಡಬಹುದು". 

6. 10ಎ ಹೊಸ ನಿಯಮದ ಸೇರ್ಪಡೆ.- ಮೂಲ ನಿಯಮಗಳಲ್ಲಿ 10ನೇ ನಿಯಮದ ತರುವಾಯ ಈ ಮುಂದಿನ ನಿಯಮವನ್ನು 
ಸೇರಿಸತಕ್ಕದ್ದು, ಎ೦ದರೆ:- 

"10ಎ. ಪ್ರಾಧಿಕಾರಿಯು ವ್ಯವಹರಣೆಗಳನ್ನು ಹೂಡುವುದು.- (1 ರಾಜ್ಯಪಾಲರು ಅಥವಾ ಅವರಿಂದ ಅಧಿಕಾರ ಪಡೆದ ಇತರ ಯಾರೇ 
ಪ್ರಾಧಿಕಾರಿಯು ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ,- 

(ಎ) ಯಾರೇ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಗಳನ್ನು ಹೂಡಬಹುದು; 

(ಬಿ) ಈ ನಿಯಮಗಳ ಮೇರೆಗೆ ಶಿಸ್ತು ಪ್ರಾಧಿಕಾರಿಯು ಯಾವ ಸರ್ಕಾರಿ ನೌಕರನ ವಿರುದ್ಧ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿರುವನೋ ಆ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಗಳನ್ನು ಹೂಡಲು ಆ 
ಶಿಸ್ತು ಪ್ರಾಧಿಕಾರಿಗೆ ನಿರ್ದೇಶಿಸಬಹುದು. 

(2) 8ನೇ ನಿಯಮದ (0ರಿಂದ (1ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಈ 
ನಿಯಮಗಳ ಮೇರೆಗೆ ವಿಧಿಸಲು ಸಕ್ಷಮನಾಗಿರುವ ಶಿಸ್ತು ಪ್ರಾಧಿಕಾರಿಯು, 8ನೇ ನಿಯಮದ (೪) ರಿಂದ (೪iಃ)ರ ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಈ ನಿಯಮಗಳ ಮೇರೆಗೆ ಸಕ್ಷಮನಾಗಿಲ್ಲದಿದ್ದರೂ ಆ ಶಿಸ್ತು ಪ್ರಾಧಿಕಾರಿಯು 
(೪) ರಿಂದ (೪॥)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ವ್ಯವಹರಣೆಗಳನ್ನು 
ಹೂಡಬಹುದು". 

7. 11ನೇ ಮತ್ತು 12ನೇ ನಿಯಮಗಳಿಗೆ ಬದಲಾಗಿ ಹೊಸ ನಿಯಮಗಳನ್ನು ಸೇರಿಸುವುದು.- ಮೂಲ ನಿಯಮಗಳಲ್ಲಿ, 11ನೇ ಮತ್ತು 12ನೇ 
ನಿಯಮಗಳಿಗೆ ಬದಲಾಗಿ ಈ ಮುಂದಿನ ನಿಯಮಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

"11. ಕಠಿಣ ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ.- (1) 8ನೇ ನಿಯಮದ (೪) ರಿಂದ (೪i11)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸುವ ಆದೇಶವನ್ನು, ಸಾಧ್ಯವಾಗಬಹುದಾದಷ್ಟರ ಮಟ್ಟಿಗೆ, ಈ ನಿಯಮದಲ್ಲಿ ಮತ್ತು 11ಎ ನಿಯಮದಲ್ಲಿ 
ಉಪಬಂಧಿಸಿದ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದ ತರುವಾಯದ ಹೊರತು, ಮಾಡತಕ್ಕದ್ದಲ್ಲ. 

(2) ಶಿಸ್ತು ಪ್ರಾಧಿಕಾರಿಯು, ಸರ್ಕಾರಿ ನೌಕರನ ವಿರುದ್ಧ ದುರ್ನಡತೆಯ ಅಥವಾ ದುರ್ವರ್ತನೆಯ ಯಾವುದೇ ಆರೋಪಣೆಯ 
ಸತ್ಯಾಂಶವನ್ನು ವಿಚಾರಣೆ ಮಾಡಲು ಆಧಾರಗಳು ಇವೆ ಎ೦ದು ಅಭಿಪ್ರಾಯಪಟ್ಟಾಗಲೆಲ್ಲಾ, ತಾನೇ ಸ್ವತ: ವಿಚಾರಣೆ ಮಾಡಬಹುದು ಅಥವಾ ಅದರ 
ಸತ್ಯಾಂಶವನ್ನು ವಿಚಾರಣೆ ಮಾಡಲು ಈ ನಿಯಮದ ಮೇರೆಗೆ ಒಬ್ಬ ಪ್ರಾಧಿಕಾರಿಯನ್ನು ನೇಮಿಸಬಹುದು. 

ವಿವರಣೆ.- ಶಿಸ್ತು ಪ್ರಾಧಿಕಾರಿಯು, ತಾನೇ ವಿಚಾರಣೆಯನ್ನು ನಡೆಸುವಲ್ಲಿ, (7) ರಿಂದ (20)ರ ವರೆಗಿನ ಉಪನಿಯಮಗಳಲ್ಲಿ ಮತ್ತು (22)ನೇ 
ಉಪನಿಯಮದಲ್ಲಿ ವಿಚಾರಣಾ ಪ್ರಾಧಿಕಾರಿಗೆ ಮಾಡಿದ ಯಾವುದೇ ಉಲ್ಲೇಖವನ್ನು ಶಿಸ್ತುಪ್ರಾಧಿಕಾರಿಗೆ ಮಾಡಿದ ಉಲ್ಲೇಖವೆಂದು ಅರ್ಥೈಸತಕ್ಕದ್ದು. 

(3) ಸರ್ಕಾರಿ ನೌಕರನ ವಿರುದ್ಧ ಈ ನಿಯಮದ ಮತ್ತು 11ಎ ನಿಯಮದ ಮೇರೆಗೆ ವಿಚಾರಣೆಯನ್ನು ನಡೆಸಲು ಪ್ರಸ್ತಾವಿಸಿರುವಲ್ಲಿ, ಶಿಸ್ತು 
ಪ್ರಾಧಿಕಾರಿಯು,- 

(1 ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ಸಾರಾಂಶವನ್ನು ಆರೋಪ ಪಟ್ಟಿಯಲ್ಲಿ ನಿಶ್ಚಿತವಾಗಿ ಮತ್ತು ಸ್ಪಷ್ಟವಾಗಿ; 

(1) ಪ್ರತಿಯೊಂದು ಆರೋಪ ಪಟ್ಟಿಗೆ ಸಮರ್ಥನೆಯಾಗಿ, ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯನ್ನು 

- ಸಿದ್ಧಪಡಿಸತಕ್ಕದ್ದು ಅಥವಾ ಸಿದ್ಧಪಡಿಸುವಂತೆ ಮಾಡತಕ್ಕದ್ದು ಮತ್ತು ಅವು.- 


೧೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(ಎ) ಸರ್ಕಾರಿ ನೌಕರನ ಯಾವುದೇ ಒಪ್ಪಿಗೆ ಅಥವಾ ತಪ್ಪೊಪ್ಪಿಗೆ ಒಳಗೊಂಡಂತೆ ಎಲ್ಲ ಸುಸಂಬದ್ಧ ಸಂಗತಿಗಳ ವಿವರಣೆಯನ್ನು; 
(ಬಿ) ಯಾವ ದಸ್ತಾವೇಜುಗಳ ಮೂಲಕ ಮತ್ತು ಯಾವ ಸಾಕ್ಷಿದಾರರ ಮೂಲಕ ಆರೋಪ ವಿಷಯಗಳನ್ನು ಸಮರ್ಥಿಸಲು 
ಪ್ರಸ್ತಾಪಿಸಲಾಗಿದೆಯೋ ಆ ದಸ್ತಾವೇಜುಗಳ ಪಟ್ಟಿಯನ್ನು ಮತ್ತು ಆ ಸಾಕ್ಷಿದಾರರ ಪಟ್ಟಿಯನ್ನು 
- ಒಳಗೊಂಡಿರತಕ್ಕದ್ದು. 

(4) ಶಿಸ್ತು ಪ್ರಾಧಿಕಾರಿಯು, ಆರೋಪ ಪಟ್ಟಿಯ ಪ್ರತಿಯನ್ನು, ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಗಳ ವಿವರಣೆಯನ್ನು 
ಮತ್ತು ಯಾವ ದಸ್ತಾವೇಜುಗಳ ಮೂಲಕ ಮತ್ತು ಯಾವ ಸಾಕ್ಷಿದಾರರ ಮೂಲಕ ಆ ಆರೋಪ ವಿಷಯಗಳನ್ನು ಸಮರ್ಥಿಸಲು ಪ್ರಸ್ತಾವಿಸಲಾಗಿದೆಯೋ 
ಆ ದಸ್ತಾವೇಜುಗಳ ಮತ್ತು ಸಾಕ್ಷಿದಾರರ ಪಟ್ಟಿಯನ್ನು ಸರ್ಕಾರಿ ನೌಕರನಿಗೆ ಕೊಡತಕ್ಕದ್ದು ಅಥವಾ ಕೊಡಿಸತಕ್ಕದ್ದು ಮತ್ತು ನಿರ್ದಿಷ್ಟಪಡಿಸಬಹುದಾದಂಥ 
ಕಾಲದೊಳಗೆ ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಮತ್ತು ತಾನೇ ಖುದ್ದಾಗಿ ಅಹವಾಲು ಹೇಳಿಕೊಳ್ಳಲು ಅವನು ಇಚ್ಛಿಸುತ್ತಾನೆಯೇ 
ಎ೦ಬುದನ್ನು ತಿಳಿಸಲು ಸರ್ಕಾರಿ ನೌಕರನನ್ನು ಅಗತ್ಯಪಡಿಸತಕ್ಕದ್ದು. 

(5) (ಎ) ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸ್ವೀಕರಿಸಿದ ಮೇಲೆ, ಶಿಸ್ತು ಪ್ರಾಧಿಕಾರಿಯು ಒಪ್ಪದಿರುವಂಥ ಆರೋಪ ವಿಷಯಗಳ ಬಗ್ಗೆ 
ತಾನೇ ಸ್ವತಃ ವಿಚಾರಣೆ ಮಾಡಬಹುದು ಅಥವಾ (2)ನೇ ಉಪನಿಯಮದ ಮೇರೆಗೆ ಈ ಉದ್ದೇಶಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು ನೇಮಿಸುವುದು 
ಅವಶ್ಯವೆಂದು ಪರಿಗಣಿಸಿದರೆ, ಹಾಗೆ ಮಾಡಬಹುದು ಮತ್ತು ಸರ್ಕಾರಿ ನೌಕರನು ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯಲ್ಲಿ ಎಲ್ಲ ಆರೋಪಗಳನ್ನು 
ಒಪ್ಪಿಕೊಂಡಿರುವಲ್ಲಿ, ಶಿಸ್ತು ಪ್ರಾಧಿಕಾರಿಯು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಸಾಕ್ಷ್ಯವನ್ನು ಪಡೆದುಕೊಂಡ ತರುವಾಯ, ಪ್ರತಿಯೊಂದು 
ಆರೋಪದ ಮೇಲೆ ತನ್ನ ನಿರ್ಣಯಗಳನ್ನು ದಾಖಲಿಸತಕ್ಕದ್ದು ಮತ್ತು 11ಎ ನಿಯಮದಲ್ಲಿ ವಿಧಿಸಿರುವ ರೀತಿಯಲ್ಲಿ ಕ್ರಮಕೈಗೊಳ್ಳತಕ್ಕದ್ದು 

(ಬಿ) ಸರ್ಕಾರಿ ನೌಕರನು ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯನ್ನು ಸಲ್ಲಿಸದಿದ್ದಲ್ಲಿ, ಶಿಸ್ತು ಪ್ರಾಧಿಕಾರಿಯು ತಾನೇ ಸ್ವತ: ಆರೋಪ ವಿಷಯಗಳ ಬಗ್ಗೆ 
ವಿಚಾರಣೆ ಮಾಡಬಹುದು ಅಥವಾ ಈ ಉದ್ದೇಶಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು (2)ನೇ ಉಪನಿಯಮದ ಮೇರೆಗೆ ನೇಮಿಸುವುದು ಅವಶ್ಯವೆಂದು 
ತಾನು ಪರಿಗಣಿಸಿದರೆ, ಹಾಗೆ ಮಾಡಬಹುದು. 

(ಸಿ) ಶಿಸ್ತು ಪ್ರಾಧಿಕಾರಿಯು ತಾನೇ ಸ್ವತಃ ಯಾವುದೇ ಆರೋಪ ವಿಷಯಗಳ ಬಗ್ಗೆ ವಿಚಾರಣೆ ಮಾಡುವಲ್ಲಿ ಅಥವಾ ಅಂಥ ಆರೋಪದ 
ಬಗ್ಗೆ ವಿಚಾರಣೆಯನ್ನು ಮಾಡುವುದಕ್ಕಾಗಿ ವಿಚಾರಣಾ ಪ್ರಾಧಿಕಾರಿಯನ್ನು ನೇಮಿಸುವಲ್ಲಿ, ಆರೋಪ ವಿಷಯಗಳನ್ನು ಸಮರ್ಥಿಸುವ ಸಲುವಾಗಿ ತನ್ನ 
ಪರವಾಗಿ ಪ್ರಕರಣವನ್ನು ಮಂಡಿಸುವುದಕ್ಕೆ ಸರ್ಕಾರಿ ನೌಕರನನ್ನು ಅಥವಾ ನ್ಯಾಯವಾದಿಯನ್ನು ಮಂಡನಾಧಿಕಾರಿಯನ್ನಾಗಿ ಆದೇಶದ ಮೂಲಕ 
ನೇಮಿಸಬಹುದು. 

(6) ಶಿಸ್ತು ಪ್ರಾಧಿಕಾರಿಯು, ವಿಚಾರಣಾ ಪ್ರಾಧಿಕಾರಿಯಾಗಿಲ್ಲದಿರುವಾಗ, ವಿಚಾರಣಾ ಪ್ರಾಧಿಕಾರಿಗೆ,- 

(1) ಆರೋಪ ಪಟ್ಟಿಯ ಮತ್ತು ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಪಟ್ಟಿಯ ಪ್ರತಿಯನ್ನು; 

(11) ಆ ಸರ್ಕಾರಿ ನೌಕರನು ಸಲ್ಲಿಸಿದ ಪ್ರತಿರಕ್ಷೆಯ ಲಿಖಿತ ಹೇಳಿಕೆ ಯಾವುದಾದರೂ ಇದ್ದರೆ, ಅದರ ಪ್ರತಿಯನ್ನು; 

(iii) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಸಾಕ್ಷಿದಾರರ ಹೇಳಿಕೆಗಳು ಯಾವುವಾದರೂ ಇದ್ದರೆ, ಅವುಗಳ ಪ್ರತಿಯನ್ನು; 

(iv) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ದಸ್ತಾವೇಜುಗಳನ್ನು ಸರ್ಕಾರಿ ನೌಕರನಿಗೆ ತಲುಪಿಸಿರುವುದನ್ನು ರುಜುವಾತುಪಡಿಸುವ 

ಸಾಕ್ಷ್ಯವನ್ನು ; ಮತ್ತು 

(೪) "ಮಂಡನಾಧಿಕಾರಿ” ಯನ್ನು ನೇಮಿಸಿದ ಆದೇಶದ ಪ್ರತಿಯನ್ನು ; 

- ಕಳಿಸಿಕೊಡತಕ್ಕದ್ದು. 

(7) ಸರ್ಕಾರಿ ನೌಕರನು, ಆರೋಪ ವಿಷಯಗಳನ್ನು ಹಾಗೂ ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯನ್ನು 
ಅವನು ಸ್ವೀಕರಿಸಿದ ದಿನದಿಂದ ಹತ್ತು ಕೆಲಸದ ದಿನಗಳೊಳಗೆ ವಿಚಾರಣಾ ಪ್ರಾಧಿಕಾರಿಯು ಈ ಸಂಬಂಧವಾಗಿ ಲಿಖಿತ ನೋಟೀಸಿನ ಮೂಲಕ 
ನಿರ್ದಿಷ್ಟಪಡಿಸಬಹುದಾದ೦ತೆ ಅಂಥ ದಿನದಂದು ಮತ್ತು ಅಂಥ ಕಾಲದಲ್ಲಿ ಅಥವಾ ವಿಚಾರಣಾ ಪ್ರಾಧಿಕಾರಿಯು ಅನುಮತಿಸಬಹುದಾದಂಥ ಹತ್ತು 
ದಿನಗಳಿಗೆ ಮೀರದ ಇನ್ನೂ ಹೆಚ್ಚಿನ ಅವಧಿಯೊಳಗೆ ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಖುದ್ದಾಗಿ ಹಾಜರಾಗತಕ್ಕದ್ದು. 

(8) ಸರ್ಕಾರಿ ನೌಕರನು ತನ್ನ ಪರವಾಗಿ ಪ್ರಕರಣವನ್ನು ಮಂಡಿಸಲು ಯಾರೇ ಇತರ ಸರ್ಕಾರಿ ನೌಕರನ ನೆರವನ್ನು ತೆಗೆದುಕೊಳ್ಳಬಹುದು. 
ಆದರೆ ಶಿಸ್ತು ಪ್ರಾಧಿಕಾರಿಯು ನೇಮಿಸಿದ ಮಂಡನಾ ಅಧಿಕಾರಿಯು ನ್ಯಾಯವಾದಿಯಾಗಿದ್ದರೆ ಅಥವಾ ಶಿಸ್ತು ಪ್ರಾಧಿಕಾರಿಯು ಪ್ರಕರಣದ 
ಸಂದರ್ಭಗಳನ್ನು ಗಮನಿಸಿ ನ್ಯಾಯವಾದಿಯನ್ನು ನೇಮಿಸಿಕೊಳ್ಳಲು ಅನುಮತಿಸಿದ ಹೊರತು, ಈ ಉದ್ದೇಶಕ್ಕಾಗಿ ನ್ಯಾಯವಾದಿಯನ್ನು ನೇಮಕ 
ಮಾಡಿಕೊಳ್ಳತಕ್ಕದ್ದಲ್ಲ. 

(9) ಸರ್ಕಾರಿ ನೌಕರನು ತನ್ನ ಪ್ರತಿರಕ್ಷೆಯ ಲಿಖಿತ ಹೇಳಿಕೆಯಲ್ಲಿ ಯಾವುದೇ ಆರೋಪ ವಿಷಯಗಳನ್ನು ಒಪ್ಪದೆ ಅಥವಾ ಪ್ರತಿರಕ್ಷೆಯ 
ಯಾವುವೇ ಲಿಖಿತ ಹೇಳಿಕೆಯನ್ನು ಸಲ್ಲಿಸದೆ ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಹಾಜರಾದರೆ, ಅಂಥ ಪ್ರಾಧಿಕಾರಿಯು, ಅವನು ತಪ್ಪಿತಸ್ಥನೇ ಅಥವಾ 
ಯಾವುದಾದರೂ ಪ್ರತಿರಕ್ಷೆಯನ್ನು ಸಲ್ಲಿಸುವನೇ ಮತ್ತು ಯಾವುವೇ ಆರೋಪ ವಿಷಯದ ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತಾನೆಯೇ ಹೇಗೆ ಎಂಬ ಬಗ್ಗೆ 
ಅವನನ್ನು ಕೇಳತಕ್ಕದ್ದು, ವಿಚಾರಣಾ ಪ್ರಾಧಿಕಾರಿಯು ಅವನ ಆ ಹೇಳಿಕೆಯನ್ನು ದಾಖಲಿಸತಕ್ಕದ್ದು, ಆ ದಾಖಲೆಗೆ ರುಜು ಹಾಕತಕ್ಕದ್ದು ಮತ್ತು ಅದರ 
ಮೇಲೆ ಸರ್ಕಾರಿ ನೌಕರನ ರುಜುವನ್ನು ಪಡೆಯತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೭೭ 





(10) ವಿಚಾರಣಾ ಪ್ರಾಧಿಕಾರಿಯು, ಯಾವ ಆರೋಪ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರನು ತಪ್ಪಿತಸ್ಥನೆಂದು 
ಒಪ್ಪಿಕೊಳ್ಳುವನೋ ಅವುಗಳಿಗೆ ಸಂಬಂಧಿಸಿದಂತೆ ತಪ್ಪಿತಸ್ಥನೆಂಬ ನಿರ್ಣಯವನ್ನು ದಾಖಲಿಸತಕ್ಕದ್ದು. 

(11) ವಿಚಾರಣಾ ಪ್ರಾಧಿಕಾರಿಯು, ಸರ್ಕಾರಿ ನೌಕರನು ನಿರ್ದಿಷ್ಟಪಡಿಸಿದ ಕಾಲದೊಳಗೆ ಹಾಜರಾಗಲು ತಪ್ಪಿದರೆ ಅಥವಾ ವಾದಿಸಲು 
ನಿರಾಕರಿಸಿದರೆ, ಇಲ್ಲವೇ ವಾದಿಸುವುದನ್ನು ಬಿಟ್ಟರೆ, ಅವನು ಆರೋಪ ವಿಷಯಗಳನ್ನು ರುಜುವಾತುಪಡಿಸಲು ಯಾವ ಸಾಕ್ಷ್ಯವನ್ನು ಒದಗಿಸಲು 
ಮಂಡನಾಧಿಕಾರಿಯು ಉದ್ದೇಶಿಸಿರುವನೋ ಅದನ್ನು ಒದಗಿಸಲು ಮಂಡನಾಧಿಕಾರಿಯನ್ನು ಅಗತ್ಯಪಡಿಸತಕ್ಕದ್ದು ಮತ್ತು ಆ ಸರ್ಕಾರಿ ನೌಕರನು ತನ್ನ 
ಪ್ರತಿರಕ್ಷೆಯನ್ನು ಸಿದ್ಧಪಡಿಸುವ ಉದ್ದೇಶಕ್ಕಾಗಿ,- 

(1) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿದ ದಸ್ತಾವೇಜುಗಳನ್ನು ಆದೇಶ ಹೊರಡಿಸಿದ ಐದು ದಿನಗಳೊಳಗೆ 
ಅಥವಾ ವಿಚಾರಣಾ ಪ್ರಾಧಿಕಾರಿಯು ಅನುಮತಿಸಬಹುದಾದಂತೆ ಐದು ದಿನಗಳಿಗೆ ಮೀರದಂಥ ಇನ್ನೂ ಹೆಚ್ಚಿನ ಕಾಲಾವಧಿಯೊಳಗೆ 
ಪರಿಶೀಲಿಸಬಹುದೆಂದು; 

(1) ತನ್ನ ಪರವಾಗಿ ವಿಚಾರಣೆ ಮಾಡಬೇಕಾದ ಸಾಕ್ಷಿದಾರರ ಪಟ್ಟಿಯನ್ನು ಒಪ್ಪಿಸಬಹುದೆಂದು; 

(11) (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಯಲ್ಲಿ ನಮೂದಿಸಿದ ಸಾಕ್ಷಿದಾರರ ಹೇಳಿಕೆಗಳು ಯಾವುವಾದರೂ ಇದ್ದರೆ, ಅವುಗಳ 
ಪ್ರತಿಗಳನ್ನು ಒದಗಿಸುವಂತೆ ಮೌಖಿಕವಾಗಿ ಅಥವಾ ಬರವಣಿಗೆಯಲ್ಲಿ ವಿನಂತಿಸಿಕೊಳ್ಳಬಹುದೆಂದು ಮತ್ತು ವಿಚಾರಣಾ ಪ್ರಾಧಿಕಾರಿಯು ಸಾಧ್ಯವಾದಷ್ಟು 
ಬೇಗನೆ ಮತ್ತು ಯಾವುದೇ ಸಂದರ್ಭದಲ್ಲಿ ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಸಾಕ್ಷಿದಾರರ ವಿಚಾರಣೆಯ ಪ್ರಾರಂಭಕ್ಕೆ ಮುಂಚೆ ಮೂರು ದಿನಗಳಿಗಿಂತ 
ಹೆಚ್ಚು ತಡಮಾಡದಂತೆ ಅಂಥ ಪ್ರತಿಗಳನ್ನು ವಿಚಾರಣಾ ಪ್ರಾಧಿಕಾರಿಯು ಅವನಿಗೆ ಒದಗಿಸತಕ್ಕದ್ದೆಂದು; 

(1೪) ಸರ್ಕಾರದ ಸ್ವಾಧೀನದಲ್ಲಿರುವ ಆದರೆ (3)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಪಟ್ಟಿಯಲ್ಲಿ ನಮೂದಿಸಿರದ ಯಾವುವೇ 
ದಸ್ತಾವೇಜುಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಅಥವಾ ಹಾಜರುಪಡಿಸುವುದಕ್ಕಾಗಿ ಆದೇಶ ಹೊರಡಿಸಿದ ಹತ್ತು ದಿನಗಳೊಳಗಾಗಿ ಅಥವಾ ವಿಚಾರಣಾ 
ಪ್ರಾಧಿಕಾರಿಯು ಅನುಮತಿಸಬಹುದಾದಂತೆ ಹತ್ತು ದಿನಗಳಿಗೆ ಮೀರದ ಇನ್ನೂ ಹೆಚ್ಚಿನ ಕಾಲಾವಧಿಯೊಳಗಾಗಿ ನೋಟೀಸನ್ನು ನೀಡಬಹುದೆಂದು 

- ಆದೇಶವನ್ನು ದಾಖಲಿಸಿದ ತರುವಾಯ, ಮೂವತ್ತು ದಿವಸಗಳಿಗೆ ಮೀರದ ಮುಂದಿನ ದಿನಾಂಕಕ್ಕೆ ಪ್ರಕರಣವನ್ನು ಮುಂದೂಡತಕ್ಕದ್ದು: 

ಪರಂತು, ಸರ್ಕಾರವು ಪತ್ತೆ ಹಚ್ಚಬೇಕೆಂದು ಅಥವಾ ಹಾಜರುಪಡಿಸಬೇಕೆಂದು ಸರ್ಕಾರಿ ನೌಕರನು ಅಗತ್ಯಪಡಿಸಿದ ದಸ್ತಾವೇಜುಗಳ 
ಸುಸಂಬದ್ಧತೆಯನ್ನು ಅವನು ಸೂಚಿಸತಕ್ಕದ್ದು. 

(12) ವಿಚಾರಣಾ ಪ್ರಾಧಿಕಾರಿಯು, ದಸ್ತಾವೇಜುಗಳನ್ನು ಪತ್ತೆ ಹಚ್ಚುವ ಅಥವಾ ಹಾಜರುಪಡಿಸುವ ಬಗೆಗಿನ ನೋಟೀಸನ್ನು ಸ್ವೀಕರಿಸಿದ 
ಮೇಲೆ, ಅದನ್ನು ಅಥವಾ ಅದರ ಪ್ರತಿಗಳನ್ನು, ಯಾವ ಪ್ರಾಧಿಕಾರಿಯ ಅಭಿರಕ್ಷೆಯಲ್ಲಿ ಅಥವಾ ಸ್ವಾಧೀನದಲ್ಲಿ ಆ ದಸ್ತಾವೇಜುಗಳನ್ನು ಇಡಲಾಗಿದೆಯೋ 
ಆ ಪ್ರಾಧಿಕಾರಿಗೆ ಅಂಥ ಕೋರಿಕೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ದಿನಾಂಕದ ಹೊತ್ತಿಗೆ ದಸ್ತಾವೇಜನ್ನು ಹಾಜರುಪಡಿಸುವ ಬಗೆಗಿನ ಕೋರಿಕೆಯ 
ಜೊತೆ ಕಳುಹಿಸತಕ್ಕದ್ದು: 

ಪರಂತು, ಯಾವ ದಸ್ತಾವೇಜುಗಳು ಪ್ರಕರಣಕ್ಕೆ ಸುಸಂಗತ ಅಲ್ಲವೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಡುವನೋ ಆ 
ದಸ್ತಾವೇಜುಗಳಿಗೆ ಕೋರಿಕೆ ಸಲ್ಲಿಸಲು, ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ ನಿರಾಕರಿಸಬಹುದು. 

(13) (12)ನೇ ಉಪನಿಯಮದಲ್ಲಿ ಉಲ್ಲೇಖಿಸಿದ ಕೋರಿಕೆಯನ್ನು ಸ್ವೀಕರಿಸಿದ ಮೇಲೆ, ಕೋರಲಾದ ದಸ್ತಾವೇಜುಗಳನ್ನು ಅಭಿರಕ್ಷೆಯಲ್ಲಿ 
ಅಥವಾ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಪ್ರತಿಯೊಬ್ಬ ಪ್ರಾಧಿಕಾರಿಯು ಅವುಗಳನ್ನು ವಿಚಾರಣಾ ಪ್ರಾಧಿಕಾರಿಯ ಮುಂದೆ ಹಾಜರುಪಡಿಸತಕ್ಕದ್ದು: 

ಪರಂತು, ಕೋರಲಾದ ದಸ್ತಾವೇಜುಗಳನ್ನು ಅಭಿರಕ್ಷೆಯಲ್ಲಿಟ್ಟುಕೊ೦ಡಿರುವ ಅಥವಾ ಸ್ವಾಧೀನದಲ್ಲಿಟ್ಟುಕೊ೦ಡಿರುವ ಪ್ರಾಧಿಕಾರಿಗೆ, ಅಂಥ ಎಲ್ಲ 
ಅಥವಾ ಯಾವುದೇ ದಸ್ತಾವೇಜುಗಳನ್ನು ಹಾಜರುಪಡಿಸುವುದು ಸಾರ್ವಜನಿಕ ಹಿತದೃಷ್ಟಿಗೆ ಅಥವಾ ರಾಜ್ಯದ ಭದತೆಗೆ ವಿರುದ್ಧವಾಗುವುದೆಂದು 
ಮನದಟ್ಟಾದರೆ, ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ ಅವನು ಅದನ್ನು ತದನುಸಾರವಾಗಿ ವಿಚಾರಣಾ ಪ್ರಾಧಿಕಾರಿಗೆ ತಿಳಿಸತಕ್ಕದ್ದು ಮತ್ತು ವಿಚಾರಣಾ 
ಪ್ರಾಧಿಕಾರಿಯು, ಹಾಗೆ ತಿಳಿದ ತರುವಾಯ ಸರ್ಕಾರಿ ನೌಕರನಿಗೆ ಆ ವಿಷಯವನ್ನು ತಿಳಿಸತಕ್ಕದ್ದು ಮತ್ತು ಅಂಥ ದಸ್ತಾವೇಜುಗಳನ್ನು ಹಾಜರುಪಡಿಸುವ 
ಅಥವಾ ಪತ್ತೆಹಚ್ಚುವ ಬಗ್ಗೆ ತಾನು ಮಾಡಿದ ಕೋರಿಕೆಯನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 

(14) ವಿಚಾರಣೆಗಾಗಿ ನಿಗದಿಪಡಿಸಿದ ದಿನಾಂಕದಂದು, ಯಾವ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯದಿ೦ದ ಆರೋಪ ವಿಷಯಗಳನ್ನು 
ರುಜುವಾತುಪಡಿಸಲು ಪ್ರಸ್ತಾವಿಸಲಾಗಿದೆಯೋ ಆ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯವನ್ನು ಶಿಸ್ತು ಪ್ರಾಧಿಕಾರಿಯು ಅಥವಾ ಅವನ ಪರವಾಗಿ 
ಹಾಜರುಪಡಿಸತಕ್ಕದ್ದು. ಮಂಡನಾಧಿಕಾರಿಯು ಅಥವಾ ಅವನ ಪರವಾಗಿ ಸಾಕ್ಷಿದಾರರನ್ನು ವಿಚಾರಣೆ ಮಾಡತಕ್ಕದ್ದು ಮತ್ತು ಸರ್ಕಾರಿ ನೌಕರನು ಅಥವಾ 
ಅವನ ಪರವಾಗಿ ಪಾಟಿ ಸವಾಲು ಮಾಡಬಹುದು. ಮಂಡನಾಧಿಕಾರಿಯು ಯಾವ ಅಂಶಗಳ ಮೇಲೆ ಪಾಟಿ ಸವಾಲು ಆಗಿದೆಯೋ ಆ ಯಾವುವೇ 
ಅಂಶಗಳ ಮೇಲೆ ಸಾಕ್ಷಿದಾರರನ್ನು ಪುನ: ವಿಚಾರಣೆ ಮಾಡಲು ಹಕ್ಕುಳ್ಳವನಾಗಿರತಕ್ಕದ್ದು. ಆದರೆ ವಿಚಾರಣಾ ಪ್ರಾಧಿಕಾರಿಯ ಅನುಮತಿಯಿಲ್ಲದೆ, 
ಯಾವುದೇ ಹೊಸ ವಿಷಯದ ಬಗ್ಗೆ ವಿಚಾರಣೆ ಮಾಡತಕ್ಕದ್ದಲ್ಲ; ವಿಚಾರಣಾ ಪ್ರಾಧಿಕಾರಿಯು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಪ್ರಶ್ನೆಗಳನ್ನು 
ಸಹ ಸಾಕ್ಷಿದಾರರಿಗೆ ಹಾಕಬಹುದು. 

(15) ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವು ಮುಕ್ತಾಯಗೊಳ್ಳುವುದಕ್ಕೆ ಮುಂಚೆ, ಅವಶ್ಯವೆಂದು ಕಂಡುಬಂದರೆ, ವಿಚಾರಣಾ 
ಪ್ರಾಧಿಕಾರಿಯು, ತನ್ನ ವಿವೇಚನಾನುಸಾರ, ಸರ್ಕಾರಿ ನೌಕರನಿಗೆ ಕೊಟ್ಟ ಪಟ್ಟಿಯಲ್ಲಿ ಒಳೆಗೊಳ್ಳದಿರುವ ಸಾಕ್ಷ್ಯವನ್ನು ಒದಗಿಸಲು ಮಂಡನಾಧಿಕಾರಿಗೆ 
ಅನುಮತಿಸಬಹುದು ಅಥವಾ ತಾನೇ ಸ್ವತ: ಹೊಸ ಸಾಕ್ಷ್ಯವನ್ನು ತರಿಸಿಕೊಳ್ಳಬಹುದು ಅಥವಾ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳಬಹುದು 


೧೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಮತ್ತು ಪುನ: ವಿಚಾರಣೆ ಮಾಡಬಹುದು ಮತ್ತು ಅಂಥ ಸಂದರ್ಭದಲ್ಲಿ ಹಾಜರುಪಡಿಸಲು ಪ್ರಸ್ತಾವಿಸಿದ ಇನ್ನೂ ಹೆಚ್ಚಿನ ಸಾಕ್ಷ್ಯದ ಪಟ್ಟಿಯ ಪ್ರತಿಯನ್ನು 
ಸರ್ಕಾರಿ ನೌಕರನು ಕೇಳಿದರೆ, ಅದನ್ನು ಪಡೆಯಲು ಮತ್ತು ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ ದಿನವನ್ನು ಹಾಗೂ ಯಾವ ದಿನಕ್ಕೆ ವಿಚಾರಣೆಯನ್ನು 
ಮುಂದಕ್ಕೆ ಹಾಕಿತ್ತೋ ಆ ದಿನವನ್ನು ಬಿಟ್ಟು, ಅಂಥ ಹೊಸ ಸಾಕ್ಷ್ಯವನ್ನು ಹಾಜರುಪಡಿಸುವುದಕ್ಕೆ ಮುಂಚೆ ವಿಚಾರಣೆಯನ್ನು ಮೂರು ದಿನ ಮುಂದಕ್ಕೆ 
ಹಾಕಿಸಿಕೊಳ್ಳಲು ಹಕ್ಕುಳ್ಳವನಾಗಿರತಕ್ಕದ್ದು. ವಿಚಾರಣಾ ಪ್ರಾಧಿಕಾರಿಯು ಅಂಥ ದಸ್ತಾವೇಜುಗಳನ್ನು ದಾಖಲೆ ಮೇಲೆ ತರುವುದಕ್ಕೆ ಮುಂಚೆ 
ಪರೀಕ್ಷಿಸುವುದಕ್ಕಾಗಿ ಸರ್ಕಾರಿ ನೌಕರನಿಗೆ ಒಂದು ಅವಕಾಶವನ್ನು ಕೊಡತಕ್ಕದ್ದು. ಹೊಸ ಸಾಕ್ಷ್ಯವನ್ನು ಹಾಜರುಪಡಿಸುವುದು ನ್ಯಾಯದ ಹಿತದೃಷ್ಟಿಯಿಂದ 
ಅವಶ್ಯವೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಡುವಲ್ಲಿ, ಅಂಥ ಹೊಸ ಸಾಕ್ಷ್ಯವನ್ನು ಒದಗಿಸಲು ಸಹ ಸರ್ಕಾರಿ ನೌಕರನಿಗೆ 
ಅನುಮತಿಸಬಹುದು. 

ಸೂಚನೆ.- ಸಾಕ್ಷ್ಯದಲ್ಲಿರುವ ಯಾವುದೇ ಕೊರತೆಯನ್ನು ತುಂಬಲು ಹೊಸ ಸಾಕ್ಷ್ಯವನ್ನು ಅನುಮತಿಸತಕ್ಕದ್ದಲ್ಲ ಅಥವಾ ತರಿಸಿಕೊಳ್ಳತಕ್ಕದ್ದಲ್ಲ 
ಅಥವಾ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳತಕ್ಕದ್ದಲ್ಲ. ಮೂಲತ: ಹಾಜರುಪಡಿಸಿದಂಥ ಸಾಕ್ಷ್ಯದಲ್ಲಿ ಅಂತರ್ನಿಹಿತ ಲೋಪ ಇರುವಲ್ಲಿ ಅಥವಾ 
ದೋಷವಿರುವಲ್ಲಿ ಮಾತ್ರ ಅಂಥ ಸಾಕ್ಷ್ಯವನ್ನು ತರಿಸಿಕೊಳ್ಳಬಹುದು. 

(16) ಶಿಸ್ತು ಪ್ರಾಧಿಕಾರಿಯ ಪರವಾಗಿ ವಾದವನ್ನು ಮುಕ್ತಾಯಗೊಳಿಸಿದಾಗ, ಸರ್ಕಾರಿ ನೌಕರನನ್ನು, ಅವನು ಇಚ್ಛಿಸಿದರೆ ಮೌಖಿಕವಾಗಿ 
ಅಥವಾ ಬರವಣಿಗೆಯಲ್ಲಿ ಅವನ ಪ್ರತಿರಕ್ಷೆಯನ್ನು ಹೇಳಲು ಅಗತ್ಯಪಡಿಸತಕ್ಕದ್ದು. ಪ್ರತಿರಕ್ಷೆಯನ್ನು ಮೌಖಿಕವಾಗಿ ಹೇಳಿದರೆ, ಅದನ್ನು ದಾಖಲಿಸತಕ್ಕದ್ದು 
ಮತ್ತು ಸರ್ಕಾರಿ ನೌಕರನನ್ನು ಆ ದಾಖಲೆಗೆ ರುಜು ಮಾಡಲು ಅಗತ್ಯಪಡಿಸತಕ್ಕದ್ದು. ಇವೆರಡೂ ಸಂದರ್ಭಗಳಲ್ಲೂ ಪ್ರತಿರಕ್ಷೆಯ ಹೇಳಿಕೆಯ ಪ್ರತಿಯನ್ನು, 
ಮಂಡನಾಧಿಕಾರಿ ಯಾರಾದರೂ ನೇಮಕಗೊಂಡಿದ್ದರೆ, ಅವರಿಗೆ ಕೊಡತಕ್ಕದ್ದು. 

(17) ಸರ್ಕಾರಿ ನೌಕರನ ಪರವಾಗಿರುವ ಸಾಕ್ಷ್ಯವನ್ನು ಆ ತರುವಾಯ ಹಾಜರುಪಡಿಸತಕ್ಕದ್ದು. ಸರ್ಕಾರಿ ನೌಕರನು ಇಚ್ಛಿಸಿದರೆ ತನ್ನ 
ಪರವಾಗಿ ತಾನೇ ವಿಚಾರಣೆಗೊಳಪಡಬಹುದು. ಸರ್ಕಾರಿ ನೌಕರನು ಹಾಜರುಪಡಿಸಿದ ಸಾಕ್ಷಿದಾರರನ್ನು ತರುವಾಯ ವಿಚಾರಣೆ ಮಾಡತಕ್ಕದ್ದು ಮತ್ತು 
ಶಿಸ್ತು ಪ್ರಾಧಿಕಾರಿಯ ಪರವಾಗಿರುವ ಸಾಕ್ಷಿದಾರರಿಗೆ ಅನ್ವಯವಾಗಬಹುದಾದ ಉಪಬಂಧಗಳಿಗೆ ಅನುಸಾರವಾಗಿ ವಿಚಾರಣಾ ಪ್ರಾಧಿಕಾರಿಯಿ೦ದ ಪಾಟೀ 
ಸವಾಲಿಗೆ, ಪುನ: ವಿಚಾರಣೆಗೆ ಮತ್ತು ವಿಚಾರಣೆಗೆ ಆ ಸಾಕ್ಷಿದಾರರು ಗುರಿಯಾಗತಕ್ಕದ್ದು. 

(18) ವಿಚಾರಣಾ ಪ್ರಾಧಿಕಾರಿಯು, ಸರ್ಕಾರಿ ನೌಕರನು ತನ್ನ ವಾದವನ್ನು ಮುಕ್ತಾಯಗೊಳಿಸಿದ ತರುವಾಯ ಮತ್ತು ಆ ಸರ್ಕಾರಿ ನೌಕರನು 
ತಾನೇ ಸ್ವತ: ವಿಚಾರಣೆಗೆ ಒಳಪಟ್ಟಿರದಿದ್ದರೆ ಸಾಕ್ಷ್ಯದಲ್ಲಿ ಸರ್ಕಾರಿ ನೌಕರನ ಎರುದ್ಧ ಕಂಡುಬರುವ ಯಾವುವೇ ಸಂದರ್ಭಗಳನ್ನು ವಿವರಿಸಲು ಅವನಿಗೆ 
ಅವಕಾಶ ಒದಗಿಸುವ ಉದ್ದೇಶಕ್ಕಾಗಿ ಸಾಕ್ಷ್ಯದಲ್ಲಿ ಅವನ ಎರುದ್ಧವಾಗಿ ಕಂಡುಬಂದಿರುವ ಆ ಸಂದರ್ಭಗಳ ಬಗ್ಗೆ ಅವನನ್ನು ಸಾಮಾನ್ಯವಾಗಿ 
ಪ್ರಶ್ನಿಸಬಹುದು. 

(19) ವಿಚಾರಣಾ ಪ್ರಾಧಿಕಾರಿಯು, ಸಾಕ್ಷ್ಯವನ್ನು ಹಾಜರುಪಡಿಸುವುದು ಪೂರ್ಣವಾದ ತರುವಾಯ, ಮಂಡನಾಧಿಕಾರಿ ಯಾರಾದರೂ 
ನೇಮಕಗೊಂಡಿದ್ದರೆ, ಅವರನ್ನು ಮತ್ತು ಸರ್ಕಾರಿ ನೌಕರನನ್ನು ವಿಚಾರಣೆ ಮಾಡಬಹುದು ಅಥವಾ ತಮ್ಮ ತಮ್ಮ ವಾದಗಳ ಲಿಖಿತ ಸಾರಾಂಶಗಳನ್ನು 
ದಾಖಲ್ಮಾಡಲು ಅವರು ಇಚ್ಛಿಸಿದರೆ, ಅವರಿಗೆ ಹಾಗೆ ಮಾಡಲು ಅನುಮತಿಸಬಹುದು. 

(20) ಆರೋಪಗಳ ಪಟ್ಟಯನ್ನು ಯಾವ ಸರ್ಕಾರಿ ನೌಕರನಿಗೆ ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನು, ಆ ಉದ್ದೇಶಕ್ಕಾಗಿ 
ನಿರ್ದಿಷ್ಟಪಡಿಸಿದ ದಿನಾಂಕದಂದು ಅಥವಾ ಅದಕ್ಕಿಂತ ಮುಂಚೆ ಪ್ರತಿರಕ್ಷೆಯ ಲಿಖತ ಹೇಳಿಕೆಯನ್ನು ಸಲ್ಲಿಸದಿದ್ದರೆ ಅಥವಾ ವಿಚಾರಣಾ ಪ್ರಾಧಿಕಾರಿಯ 
ಮುಂದೆ ಖುದ್ದಾಗಿ ಹಾಜರಾಗದಿದ್ದರೆ ಅಥವಾ ವಿಚಾರಣೆಯ ಯಾವುದೇ ಹಂತದಲ್ಲಿ ಈ ನಿಯಮದ ಉಪಬಂಧಗಳನ್ನು ಪಾಲಿಸಲು ತಪ್ಪಿದರೆ ಅಥವಾ 
ನಿರಾಕರಿಸಿದರೆ, ವಿಚಾರಣಾ ಪ್ರಾಧಿಕಾರಿಯು ಏಕಪಕ್ಷೀಯವಾಗಿ ವಿಚಾರಣೆಯನ್ನು ನಡೆಸಬಹುದು. 

(21) (ಎ) 8ನೇ ನಿಯಮದ (ರಿಂದ (19ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಲು ಸಕ್ಷಮನಾಗಿರುವ, ಆದರೆ 8ನೇ ನಿಯಮದ (೪) ರಿಂದ (೪11)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ವಿಧಿಸಲು ಸಕ್ಷಮನಾಗಿಲ್ಲದಿರುವ, ಶಿಶ್ತು ಪ್ರಾಧಿಕಾರಿಯು ಯಾವುದೇ ಆರೋಪ ವಿಷಯಗಳನ್ನು ತಾನೇ ಸ್ವತ: ವಿಚಾರಣೆ ಮಾಡಿರುವಲ್ಲಿ 
ಅಥವಾ ವಿಚಾರಣೆ ಮಾಡಿಸಿರುವಲ್ಲಿ ಮತ್ತು ಆ ಪ್ರಾಧಿಕಾರಿಯು ತನ್ನದೇ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಆ ಪ್ರಾಧಿಕಾರಿಯು 
ನೇಮಕಮಾಡಿದ ಯಾರೇ ವಿಚಾರಣಾ ಪ್ರಾಧಿಕಾರಿಯ ಯಾವುವೇ ನಿರ್ಣಯಗಳ ಮೇಲಣ ತನ್ನ ತೀರ್ಮಾನವನ್ನು ಗಮನದಲ್ಲಿಟ್ಟುಕೊಂಡು, 8ನೇ 
ನಿಯಮದ (೪) ರಿಂದ (೪॥॥)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದ೦ಡನೆಗಳನ್ನು ಸರ್ಕಾರಿ ನೌಕರನ ಮೇಲೆ ವಿಧಿಸಬೇಕೆಂದು 
ಅಭಿಪ್ರಾಯಪಟ್ಟರೆ, ಆ ಪ್ರಾಧಿಕಾರಿಯು (೪) ರಿಂದ (೪1॥1)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳನ್ನು ವಿಧಿಸಲು ಸಕ್ಷಮನಾಗಿರುವಂಥ 
ಶಿಸ್ತು ಪ್ರಾಧಿಕಾರಿಗೆ ವಿಚಾರಣೆಯ ದಾಖಲೆಗಳನ್ನು ಕಳುಹಿಸತಕ್ಕದ್ದು. 

(ಬಿ) ಯಾವ ಶಿಸ್ತುಪ್ರಾಧಿಕಾರಿಗೆ ದಾಖಲೆಗಳನ್ನು ಹಾಗೆ ಕಳುಹಿಸಲಾಗಿದೆಯೋ ಆ ಶಿಸ್ತು ಪ್ರಾಧಿಕಾರಿಯು ದಾಖಲೆಯಲ್ಲಿನ ಸಾಕ್ಷ್ಯದ ಆಧಾರದ 
ಮೇಲೆ ಕ್ರಮವನ್ನು ಜರುಗಿಸಬಹುದೆಂದು ಅಥವಾ ಯಾರೇ ಸಾಕ್ಷಿದಾರರನ್ನು ಇನ್ನಷ್ಟು ವಿಚಾರಣೆ ಮಾಡುವುದು ನ್ಯಾಯದ ಹಿತದೃಷ್ಟಿಯಿಂದ 
ಅವಶ್ಯವೆಂದು ಆ ಪ್ರಾಧಿಕಾರಿಯು ಅಭಿಪ್ರಾಯಪಡುವಲ್ಲಿ, ಸಾಕ್ಷಿದಾರನನ್ನು ಪುನ: ಕರೆಸಿಕೊಳ್ಳಬಹುದು ಮತ್ತು ಸಾಕ್ಷಿದಾರನನ್ನು ವಿಚಾರಣೆ 
ಮಾಡಬಹುದು, ಪಾಟೀಸವಾಲು ಮಾಡಬಹುದು ಹಾಗೂ ಪುನ: ವಿಚಾರಣೆ ಮಾಡಬಹುದು ಮತ್ತು ಈ ನಿಯಮಗಳಿಗೆ ಅನುಸಾರವಾಗಿ ತಾನು 
ಸೂಕ್ತವೆಂದು ಭಾವಿಸಬಹುದಾದಂಥ ದಂಡನೆಯನ್ನು ಸರ್ಕಾರಿ ನೌಕರನ ಮೇಲೆ ವಿಧಿಸಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೭೯ 





(22) ಯಾರೇ ವಿಚಾರಣಾ ಪ್ರಾಧಿಕಾರಿಯು, ವಿಚಾರಣೆಯಲ್ಲಿ ಪೂರ್ಣ ಸಾಕ್ಷ್ಯವನ್ನು ಅಥವಾ ಅದರ ಯಾವುದೇ ಭಾಗವನ್ನು 
ಆಲಿಸಿದ ಮತ್ತು ದಾಖಲಿಸಿದ ತರುವಾಯ, ವಿಚಾರಣೆಯ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವುದು ನಿಂತುಹೋಗಿರುವಾಗಲೆಲ್ಲಾ ಮತ್ತು ಅವನ 
ಸ್ಥಾನದಲ್ಲಿ ಅಂಥ ಆಧಿಕಾರವ್ಯಾಪ್ತಿಯನ್ನು ಹೊಂದಿರುವಂಥ ಮತ್ತು ಚಲಾಯಿಸುವಂಥ ಬೇರೊಬ್ಬ ವಿಚಾರಣಾ ಪ್ರಾಧಿಕಾರಿಯು ಬಂದಾಗ, ಹಾಗೆ ಬಂದ 
ಆ ವಿಚಾರಣಾ ಪ್ರಾಧಿಕಾರಿಯು, ಹಿಂದಿನ ವಿಚಾರಣಾಧಿಕಾರಿಯು ಹಾಗೆ ದಾಖಲಿಸಿದ ಅಥವಾ ಹಿಂದಿನ ವಿಚಾರಣಾಧಿಕಾರಿಯು ಭಾಗಶ: ದಾಖಲಿಸಿದ 
ಮತ್ತು ತಾನು ಸ್ವತ: ಭಾಗಶ: ದಾಖಲಿಸಿದ ಸಾಕ್ಷ್ಯದ ಮೇಲೆ ಕ್ರಮ ಜರುಗಿಸಬಹುದು: 

ಪರಂತು, ಯಾರ ಸಾಕ್ಷ್ಯವನ್ನು ಈಗಾಗಲೇ ದಾಖಲಿಸಲಾಗಿದೆಯೋ ಆ ಯಾರೇ ಸಾಕ್ಷಿದಾರರನ್ನು ಮತ್ತಷ್ಟು ವಿಚಾರಣೆ ಮಾಡುವುದು 
ನ್ಯಾಯದ ಹಿತದೃಷ್ಟಿಯಿಂದ ಅವಶ್ಯವೆಂದು ನಂತರ ಬಂದ ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಟ್ಟಲ್ಲಿ, ಅವರು ಇಲ್ಲಿ ಈ ಹಿಂದೆ 
ಉಪಬಂಧಿಸಲಾದಂತೆ ಅಂಥ ಯಾರೇ ಸಾಕ್ಷಿದಾರರನ್ನು ಪುನ: ಕರೆಸಿಕೊಳ್ಳಬಹುದು, ವಿಚಾರಣೆ ಮಾಡಬಹುದು, ಪಾಟೀ ಸವಾಲು ಮಾಡಬಹುದು 
ಮತ್ತು ಪುನಃ ವಿಚಾರಣೆ ಮಾಡಬಹುದು. 

(23) (1) ವಿಚಾರಣೆಯು ಮುಕ್ತಾಯಗೊಂಡ ತರುವಾಯ, ವರದಿಯನ್ನು ಸಿದ್ಧಪಡಿಸತಕ್ಕದ್ದು ಮತ್ತು ಅದರಲ್ಲಿ,- 

(ಎ) ಆರೋಪ ವಿಷಯಗಳ ಪಟ್ಟಿ ಮತ್ತು ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆ; 

(ಬಿ) ಪ್ರತಿಯೊಂದು ಆರೋಪ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರನ ಪ್ರತಿರಕ್ಷೆ; 


(ಸಿ) ಪ್ರತಿಯೊಂದು ಆರೋಪ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯದ ನಿರ್ಧಾರಣೆ; 
(ಡಿ) ಪ್ರತಿಯೊಂದು ಆರೋಪ ವಿಷಯದ ಮೇಲೆ ನಿರ್ಣಯ ಮತ್ತು ಆ ಬಗೆಗಿನ ಸಮರ್ಥನೆಗಳು 
- ಒಳಗೊಂಡಿರತಕ್ಕದ್ದು. 


ವಿವರಣೆ.- ವಿಚಾರಣೆಯ ವ್ಯವಹರಣೆಯು, ಯಾವುದೇ ಆರೋಪ ವಿಷಯವು ಮೂಲ ಆರೋಪ ವಿಷಯಗಳಿಗಿಂತ ಭಿನ್ನವಾದುದೆಂಬುದನ್ನು 
ರುಜುವಾತುಪಡಿಸುತ್ತದೆಂದು ವಿಚಾರಣಾ ಪ್ರಾಧಿಕಾರಿಯು ಅಭಿಪ್ರಾಯಪಟ್ಟರೆ, ಅಂಥ ಆರೋಪ ವಿಷಯಗಳ ಮೇಲೆಯೂ ತನ್ನ ನಿರ್ಣಯಗಳನ್ನು 
ಅವರು ದಾಖಲಿಸಬಹುದು: 

ಪರಂತು, ಅಂಥ ಆರೋಪ ವಿಷಯದ ಮೇಲಣ ನಿರ್ಣಯಗಳನ್ನು ಯಾವ ಸಂಗತಿಗಳ ಮೇಲೆ ಅಂಥ ಆರೋಪದ ವಿಷಯವು 
ಆಧಾರಿತವಾಗಿದೆಯೋ ಆ ಸಂಗತಿಗಳನ್ನು ಸರ್ಕಾರಿ ನೌಕರನು, ಒಪ್ಪಿಕೊಂಡಿದ್ದ ಹೊರತು ಅಥವಾ ಅಂಥ ಆರೋಪ ವಿಷಯದ ಬಗ್ಗೆ ತನ್ನ 
ಪ್ರತಿವಾದವನ್ನು ಮಂಡಿಸಲು ಅವನಿಗೆ ಸೂಕ್ತ ಅವಕಾಶವನ್ನು ಕೊಟ್ಟಿದ್ದ ಹೊರತು ದಾಖಲಿಸತಕ್ಕದ್ದಲ್ಲ. 

(1) ವಿಚಾರಣಾ ಪ್ರಾಧಿಕಾರಿಯು, ತಾನೇ ಶಿಸ್ತು ಪ್ರಾಧಿಕಾರಿಯಾಗಿರದಿದ್ದರೆ, ಶಿಸ್ತು ಪ್ರಾಧಿಕಾರಿಗೆ ವಿಚಾರಣೆಯ ದಾಖಲೆಗಳನ್ನು 
ಕಳುಹಿಸಿಕೊಡತಕ್ಕದ್ದು, ಅವುಗಳಲ್ಲಿ,- 

(ಎ) (0ನೇ ಖಂಡದ ಮೇರೆಗೆ ತಾನು ಸಿದ್ಧಪಡಿಸಿದ ವರದಿ ; 

(ಬಿ) ಸರ್ಕಾರಿ ನೌಕರನು ಸಲ್ಲಿಸಿದ ಪ್ರತಿರಕ್ಷೆಯ ಲಿಖಿತ ಹೇಳಿಕೆ ಯಾವುದಾದರೂ ಇದ್ದರೆ, ಅದು; 

(ಸಿ) ವಿಚಾರಣಾ ಕಾಲದಲ್ಲಿ ಹಾಜರುಪಡಿಸಿದ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯ; 

(ಡಿ) ವಿಚಾರಣಾ ಕಾಲದಲ್ಲಿ ಮಂಡನಾಧಿಕಾರಿಯು ಅಥವಾ ಸರ್ಕಾರಿ ನೌಕರನು ಅಥವಾ ಅವರಿಬ್ಬರೂ ದಾಖಲ್ಮಾಡಿದ ಲಿಖತ 

ಸಾರಾಂಶ ಯಾವುವಾದರೂ ಇದ್ದರೆ ಅವು; ಮತ್ತು 

(ಇ) ವಿಚಾರಣೆಗೆ ಸಂಬಂಧಿಸಿದಂತೆ ಶಿಸ್ತು ಪ್ರಾಧಿಕಾರಿಯು ಮತ್ತು ವಿಚಾರಣಾ ಪ್ರಾಧಿಕಾರಿಯು ಮಾಡಿದ ಆದೇಶಗಳು 

ಯಾವುವಾದರೂ ಇದ್ದರೆ, ಅವು 
- ಒಳಗೊಂಡಿರತಕ್ಕದ್ದು. 

11ಎ. ವಿಚಾರಣಾ ವರದಿಯ ಮೇಲೆ ಕ್ರಮ.- (1) ಶಿಸ್ತು ಪ್ರಾಧಿಕಾರಿಯು, ತಾನೇ ವಿಚಾರಣಾ ಪ್ರಾಧಿಕಾರಿಯಾಗಿಲ್ಲದಿದ್ದರೆ, ತಾನು ಲಿಖಿತದಲ್ಲಿ 
ಕಾರಣಗಳನ್ನು ದಾಖಲಿಸಿ, ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಮತ್ತು ವರದಿಗಾಗಿ ವಿಚಾರಣಾ ಪ್ರಾಧಿಕಾರಿಗೆ ಪ್ರಕರಣವನ್ನು ವಾಪಸು ಕಳಿಸಬಹುದು ಮತ್ತು 
ವಿಚಾರಣಾ ಪ್ರಾಧಿಕಾರಿಯು ಆ ತರುವಾಯ ಸಾಧ್ಯವಾದಷ್ಟು ಮಟ್ಟಿಗೆ 11ನೇ ನಿಯಮದ ಉಪಬಂಧಗಳಿಗನುಸಾರವಾಗಿ ಇನ್ನೂ ಹೆಚ್ಚಿನ ವಿಚಾರಣೆ 
ನಡೆಸಲು ಕ್ರಮ ಕೈಗೊಳ್ಳತಕ್ಕದ್ದು. 

(2) ಶಿಸ್ತು ಪ್ರಾಧಿಕಾರಿಯು, ಆರೋಪದ ಯಾವುದೇ ವಿಷಯದ ಮೇಲೆ ವಿಚಾರಣಾ ಪ್ರಾಧಿಕಾರಿಯ ನಿರ್ಣಯಗಳನ್ನು ಒಪ್ಪದಿದ್ದರೆ, ಹಾಗೆ 
ಒಪ್ಪದಿರುವುದಕ್ಕೆ ತನ್ನ ಕಾರಣಗಳನ್ನು ದಾಖಲಿಸತಕ್ಕದ್ದು ಮತ್ತು ದಾಖಲೆಯಲ್ಲಿರುವ ಸಾಕ್ಷ್ಯವು ಆ ಉದ್ದೇಶಕ್ಕಾಗಿ ಸಾಕಷ್ಟಿದ್ದರೆ ಅಂಥ ಆರೋಪದ ಮೇಲೆ 
ತನ್ನ ನಿರ್ಣಯಗಳನ್ನು ದಾಖಲಿಸತಕ್ಕದ್ದು. 

(3) ಶಿಸ್ತು ಪ್ರಾಧಿಕಾರಿಯು, ಎಲ್ಲ ಅಥವಾ ಯಾವುದೇ ಆರೋಪ ವಿಷಯಗಳ ಮೇಲಣ ತನ್ನ ನಿರ್ಣಯಗಳನ್ನು ಗಮನದಲ್ಲಿರಿಸಿಕೊಂಡು 
8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಸರ್ಕಾರಿ ನೌಕರನ ಮೇಲೆ 
ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, ಅವರು 12ನೇ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಅಂಥ ದಂಡನೆಯನ್ನು ವಿಧಿಸುವ ಆದೇಶವನ್ನು 
ಮಾಡಬಹುದು: 


೧೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಪರಂತು, ಆಯೋಗದೊಡನೆ ಸಮಾಲೋಚಿಸುವುದು ಅವಶ್ಯವಿರುವಂಥ ಪ್ರತಿಯೊಂದು ಪ್ರಕರಣದಲ್ಲಿ, ಶಿಸ್ತು ಪ್ರಾಧಿಕಾರಿಯು, ಸರ್ಕಾರಿ 
ನೌಕರನ ಮೇಲೆ ವಿಧಿಸಬೇಕೆಂದು ಪ್ರಸ್ತಾವಿಸಿದ ದಂಡನೆಗಳ ಮೇಲೆ ಆಯೋಗದ ಸಲಹೆಗಾಗಿ ವಿಚಾರಣಾ ದಾಖಲೆಯನ್ನು ಆಯೋಗಕ್ಕೆ 
ಕಳುಹಿಸಿಕೊಡತಕ್ಕದ್ದು ಮತ್ತು ಸರ್ಕಾರಿ ನೌಕರನ ಮೇಲೆ ಯಾವುದೇ ದಂಡನೆಯನ್ನು ವಿಧಿಸುವ ಯಾವುದೇ ಆದೇಶವನ್ನು ಮಾಡುವುದಕ್ಕೆ ಮುಂಜೆ 
ಅಂಥ ಸಲಹೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು. 

(4) (1) ಶಿಸ್ತು ಪ್ರಾಧಿಕಾರಿಯು, ಆರೋಪದ ಎಲ್ಲ ಅಥವಾ ಯಾವುವೇ ವಿಷಯಗಳ ಮೇಲೆ ತನ್ನ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು 
8ನೇ ನಿಯಮದ (೪) ರಿಂದ (೪11) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಸರ್ಕಾರಿ ನೌಕರನ ಮೇಲೆ 
ವಿಧಿಸಬೇಕೆಂದು ಅಭಿಪ್ರಾಯಪಟ್ಟರೆ, ಅವರು,- 

(ಎ) ತಾನು ನಡೆಸಿದ ವಿಚಾರಣಾ ವರದಿಯ ಮತ್ತು ಪ್ರತಿಯೊಂದು ಆರೋಪ ವಿಷಯಗಳ ಮೇಲಿನ ತನ್ನ ನಿರ್ಣಯಗಳ ಪ್ರತಿಯನ್ನು, 
ಅಥವಾ, ವಿಚಾರಣೆಯನ್ನು ತಾನು ನೇಮಕ ಮಾಡಿದ ವಿಚಾರಣಾ ಪ್ರಾಧಿಕಾರಿಯು ನಡೆಸಿರುವಲ್ಲಿ, ಅಂಥ ಪ್ರಾಧಿಕಾರಿಯ 
ವರದಿಯ ಪ್ರತಿಯನ್ನು ಮತ್ತು ಆ ವಿಚಾರಣಾ ಪ್ರಾಧಿಕಾರಿಯ ನಿರ್ಣಯಗಳನ್ನು ತಾನು ಒಪ್ಪದಿರುವುದಕ್ಕೆ ಕಾರಣಗಳು 
ಯಾವುದಾದರೂ ಇದ್ದರೆ, ಆ ಸಂಕ್ಷಿಪ್ತ ಕಾರಣಗಳೊಂದಿಗೆ ಪ್ರತಿಯೊಂದು ಆರೋಪ ವಿಷಯಗಳ ಮೇಲೆ ತನ್ನ ನಿರ್ಣಯಗಳ 
ವಿವರಣೆಯನ್ನು ಮತ್ತು 14ಎ ನಿಯಮದ ಮೇರೆಗೆ ವಿಚಾರಣೆಯನ್ನು ಜಾಗೃತ ಆಯೋಗವು ನಡೆಸಿರುವಲ್ಲಿ, ಜಾಗೃತ ಆಯೋಗದ 
ಆಯುಕ್ತರ ಶಿಫಾರಸ್ಸುಗಳೊಂದಿಗೆ ವಿಚಾರಣಾ ಅಧಿಕಾರಿಯ ನಿರ್ಣಯಗಳ ಪ್ರತಿಯನ್ನು ಸರ್ಕಾರಿ ನೌಕರನಿಗೆ ಒದಗಿಸತಕ್ಕದ್ದು, 
ಮತ್ತು 

(ಬಿ) ಸರ್ಕಾರಿ ನೌಕರನಿಗೆ, ಅವನ ಮೇಲೆ ವಿಧಿಸಲು ಉದ್ದೇಶಿಸಿದ ದಂಡನೆಯನ್ನು ನಿರೂಪಿಸುವ ಮತ್ತು 11ನೇ ನಿಯಮದ ಮೇರೆಗೆ 
ನಡೆಸಿದ ವಿಚಾರಣೆಯ ಸಮಯದಲ್ಲಿ ಒದಗಿಸಿದ ಸಾಕ್ಷ್ಯದ ಆಧಾರದ ಮೇಲೆ ವಿಧಿಸಲು ಉದ್ದೇಶಿಸಿರುವ ದಂಡನೆಯ ಬಗ್ಗೆ 
ಅವನು ಸಲ್ಲಿಸಲು ಇಚ್ಛಿಸುವಂಥ ಮನವಿಯನ್ನು ನೋಟೀಸು ಸ್ವೀಕರಿಸಿದ ಹದಿನೈದು ದಿನಗಳೊಳಗಾಗಿ ಅಥವಾ ಹದಿನೈದು 
ದಿನಗಳನ್ನು ಮೀರದಂತೆ ಅನುಮತಿಸಬಹುದಾದಂಥ ಇನ್ನೂ ಹೆಚ್ಚಿನ ಕಾಲದೊಳಗಾಗಿ ಸಲ್ಲಿಸುವಂತೆ ಅವನನ್ನು ಕೇಳುವ 
ನೋಟೀಸನ್ನು ನೀಡತಕ್ಕದ್ದು. 

(1)(ಎ) ಆಯೋಗದೊಂದಿಗೆ ಸಮಾಲೋಚಿಸುವ ಅವಶ್ಯಕತೆಯಿರುವ ಪ್ರತಿಯೊಂದು ಪ್ರಕರಣದಲ್ಲಿ, (ಏನೇ ಖಂಡದ ಮೇರೆಗೆ ನೀಡಿದ 
ನೋಟೀಸಿನ ಮತ್ತು ಅಂಥ ನೋಟೀಸಿಗೆ ಅನುಸಾರವಾಗಿ ಯಾವುದಾದರೂ ಮನವಿ ಸಲ್ಲಿಸಿದ್ದರೆ, ಅಂಥ ಮನವಿಯ 
ಪ್ರತಿಯೊಂದಿಗೆ ವಿಚಾರಣೆಯ ದಾಖಲೆಯನ್ನು ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನ ಮೇಲೆ ವಿಧಿಸಲು ಉದ್ದೇಶಿಸಿರುವ 
ದಂಡನೆಗಳ ಮೇಲೆ ಸಲಹೆಗಾಗಿ ಆಯೋಗಕ್ಕೆ ಕಳುಹಿಸತಕ್ಕದ್ದು. 

(ಬಿ) ಶಿಸ್ತು ಪ್ರಾಧಿಕಾರಿಯು, ಸರ್ಕಾರಿ ನೌಕರನು ಯಾವುದಾದರೂ ಮನವಿಯನ್ನು ಸಲ್ಲಿಸಿದ್ದರೆ ಅದನ್ನು ಮತ್ತು ಆಯೋಗವು ನೀಡಿದ 
ಸಲಹೆಯನ್ನು ಪರಿಶೀಲಿಸಿದ ನ೦ತರ, ಸರ್ಕಾರಿ ನೌಕರನ ಮೇಲೆ ಯಾವುದಾದರೂ ದಂಡನೆಯನ್ನು ವಿಧಿಸಬೇಕಿದ್ದರೆ 
ಯಾವುದನ್ನು ವಿಧಿಸಬೇಕೆಂಬುದನ್ನು ನಿರ್ಧರಿಸತಕ್ಕದ್ದು ಮತ್ತು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಆದೇಶವನ್ನು 
ಮಾಡತಕ್ಕದ್ದು. 

(111) ಆಯೋಗದೊಂದಿಗೆ ಸಮಾಲೋಚಿಸುವ ಅವಶ್ಯಕತೆ ಇಲ್ಲದಿರುವಲ್ಲಿ, ಶಿಸ್ತು ಪ್ರಾಧಿಕಾರಿಯು (0ನೇ ಖಂಡದ ಮೇರೆಗೆ ಸರ್ಕಾರಿ 
ನೌಕರನಿಗೆ ನೀಡಿದ ನೋಟೀಸಿಗೆ ಅನುಸಾರವಾಗಿ ಅವನು ಮನವಿ ಏನಾದರೂ ಸಲ್ಲಿಸಿದ್ದರೆ, ಅದನ್ನು ಪರಿಶೀಲಿಸತಕ್ಕದ್ದು ಮತ್ತು 
ಸರ್ಕಾರಿ ನೌಕರನ ಮೇಲೆ ಯಾವುದಾದರೂ ದಂಡನೆಯನ್ನು ವಿಧಿಸಬೇಕಿದ್ದರೆ ಯಾವುದನ್ನು ವಿಧಿಸಬೇಕೆಂಬುದನ್ನು 
ನಿರ್ಧರಿಸತಕ್ಕದ್ದು ಮತ್ತು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಆದೇಶವನ್ನು ಮಾಡತಕ್ಕದ್ದು. 

12. ಲಘು ದಂಡನೆಗಳನ್ನು ವಿಧಿಸಲು ಕಾರ್ಯವಿಧಾನ.- (1) 11ಎ ನಿಯಮದ (3)ನೇ ಉಪನಿಯಮದ ಉಪಬಂಧಗಳಿಗೊಳಪಟ್ಟು, 8ನೇ 
ನಿಯಮದ («1 ರಿಂದ (1ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ದ೦ಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಸರ್ಕಾರಿ ನೌಕರನಿಗೆ ವಿಧಿಸುವ 
ಯಾವುದೇ ಆದೇಶವನ್ನು,- 

(ಎ) ಸರ್ಕಾರಿ ನೌಕರನಿಗೆ ಅವನ ವಿರುದ್ಧ ಕ್ರಮಕೈಗೊಳ್ಳುವ ಪ್ರಸ್ತಾವವನ್ನು ಮತ್ತು ಯಾವ ದುರ್ನಡತೆಯ ಅಥವಾ ದುರ್ವರ್ತನೆಯ ಮೇಲೆ 
ಕ್ರಮಕೈಗೊಳ್ಳಲು ಪ್ರಸ್ತಾವಿಸಲಾಗಿದೆಯೋ ಆ ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಗಳನ್ನು ಲಿಖಿತದಲ್ಲಿ ತಿಳಿಸಿದ ತರುವಾಯ ಹೊರತು 
ಮತ್ತು ಆ ಪ್ರಸ್ತಾವದ ವಿರುದ್ಧ ಅವನು ಇಚ್ಛಿಸಬಹುದಾದಂಥ ಮನವಿಯನ್ನು ಮಾಡಿಕೊಳ್ಳಲು ಅವನಿಗೆ ಸಮಂಜಸವಾದ ಅವಕಾಶವನ್ನು ಕೊಟ್ಟ 
ತರುವಾಯ ಹೊರತು; 

(ಬಿ) ಯಾವ ಪ್ರಕರಣದಲ್ಲಿ ಶಿಸ್ತು ಪ್ರಾಧಿಕಾರಿಯು ವಿಚಾರಣೆ ನಡೆಸುವುದು ಅವಶ್ಯವೆಂದು ಅಭಿಪ್ರಾಯಪಡುವನೋ ಅಂಥ ಪ್ರತಿಯೊಂದು 
ಪ್ರಕರಣದಲ್ಲಿ, 11ನೇ ನಿಯಮದ (3) ರಿಂದ (23)ರ ವರೆಗಿನ ಉಪನಿಯಮಗಳಲ್ಲಿ ಗೊತ್ತುಪಡಿಸಿದ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿದ ತರುವಾಯ 
ಹೊರತು; 

(ಸಿ) (ಎ) ಖಂಡದ ಮೇರೆಗೆ ಸರ್ಕಾರಿ ನೌಕರನು ಸಲ್ಲಿಸಿದ ಮನವಿ ಯಾವುದಾದರೂ ಇದ್ದರೆ, ಅದನ್ನು, ಮತ್ತು (ಬಿ) ಖಂಡದ ಮೇರೆಗೆ 
ನಡೆಸಿದ ವಿಚಾರಣೆಯ ದಾಖಲೆಯು ಯಾವುದಾದರೂ ಇದ್ದರೆ, ಅದನ್ನು ಪರಿಗಣಿಸಿದ ತರುವಾಯ ಹೊರತು; 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೮೧ 





(ಡಿ) ದುರ್ನಡತೆಯ ಅಥವಾ ದುರ್ವರ್ತನೆಯ ಪ್ರತಿಯೊಂದು ಆರೋಪಣೆಯ ಮೇಲೆ ನಿರ್ಣಯವನ್ನು ದಾಖಲಿಸಿದ ತರುವಾಯ 
ಹೊರತು; ಮತ್ತು 
(ಇ) ಆಯೋಗದೊಡನೆ ಸಮಾಲೋಚನೆ ನಡೆಸುವುದು ಅವಶ್ಯವಿರುವಲ್ಲಿ, ಅದರೊಂದಿಗೆ ಅಂಥ ಸಮಾಲೋಚನೆ ನಡೆಸಿದ ತರುವಾಯ 
ಹೊರತು 
- ಮಾಡತಕ್ತದಲ್ಲ. 


ಇದನ್‌ 


(2) ಅಂಥ ಪ್ರಕರಣಗಳಲ್ಲಿ ವ್ಯವಹರಣೆಗಳ ದಾಖಲೆಯು,- 

(1) ಸರ್ಕಾರಿ ನೌಕರನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಪ್ರಸ್ತಾವದ ಬಗ್ಗೆ ಸರ್ಕಾರಿ ನೌಕರನಿಗೆ ತಿಳಿವಳಿಕೆಯ ಪ್ರತಿಯನ್ನು; 

(1) ಅವನಿಗೆ ಕೊಟ್ಟ ದುರ್ನಡತೆಯ ಅಥವಾ ದುರ್ವರ್ತನೆಯ ಆರೋಪಣೆಗಳ ವಿವರಣೆಯ ಪ್ರತಿಯನ್ನು; 

(11) ಅವನ ಮನವಿ ಯಾವುದಾದರೂ ಇದ್ದರೆ, ಅದನ್ನು; 

(iv) ವಿಚಾರಣೆಯ ಕಾಲದಲ್ಲಿ ಹಾಜರುಪಡಿಸಿದ ಸಾಕ್ಷ್ಯವನ್ನು; 

(1) ಆಯೋಗದ ಸಲಹೆ ಯಾವುದಾದರೂ ಇದ್ದರೆ, ಅದನ್ನು; 

(೪1) ದುರ್ನಡತೆಯ ಅಥವಾ ದುರ್ವರ್ತನೆಯ ಪ್ರತಿಯೊಂದು ಆರೋಪಣೆಯ ಮೇಲಣ ನಿರ್ಣಯಗಳನ್ನು; ಮತ್ತು 

(vii) ಪ್ರಕರಣದ ಮೇಲಣ ಆದೇಶಗಳನ್ನು, ಆ ಸಂಬಂಧವಾದ ಕಾರಣಗಳ ಸಹಿತ 

- ಒಳೆಗೊಂಡಿರತಕ್ಕದ್ದು. 

12ಎ. ಆದೇಶಗಳನ್ನು ತಿಳಿಸುವುದು.- ಶಿಸ್ತು ಪ್ರಾಧಿಕಾರಿಯು ಮಾಡಿದ ಆದೇಶಗಳನ್ನು ಸರ್ಕಾರಿ ನೌಕರನಿಗೆ ತಿಳಿಸತಕ್ಕದ್ದು ಹಾಗೂ 
ಅವನಿಗೆ, ಶಿಸ್ತು ಪ್ರಾಧಿಕಾರಿಯು ವಿಚಾರಣೆಯನ್ನೇನಾದರೂ ನಡೆಸಿದ್ದರೆ, ಅದರ ವರದಿಯ ಪ್ರತಿಯನ್ನು ಮತ್ತು ಪ್ರತಿಯೊಂದು ಆರೋಪ ವಿಷಯದ 
ಮೇಲಣ ಅವರ ನಿರ್ಣಯಗಳ ಪ್ರತಿಯನ್ನು, ಅಥವಾ ಶಿಸ್ತು ಪ್ರಾಧಿಕಾರಿಯು ವಿಚಾರಣಾ ಪ್ರಾಧಿಕಾರಿಯಾಗಿಲ್ಲದಿದ್ದರೆ, ವಿಚಾರಣಾ ಪ್ರಾಧಿಕಾರಿಯ 
ವರದಿಯ ಪ್ರತಿಯನ್ನು ಮತ್ತು ವಿಚಾರಣಾ ಪ್ರಾಧಿಕಾರಿಯ ನಿರ್ಣಯಗಳನ್ನು ಶಿಸ್ತು ಪ್ರಾಧಿಕಾರಿಯು ಒಪ್ಪದಿರುವುದಕ್ಕೆ ಕಾರಣಗಳು ಯಾವುವಾದರೂ 
ಇದ್ದರೆ, ಆ ಸಂಕ್ಷಿಪ್ತ ಕಾರಣಗಳೊಂದಿಗೆ ಶಿಸ್ತು ಪ್ರಾಧಿಕಾರಿಯ ನಿರ್ಣಯಗಳ ವಿವರಣೆಯ ಪ್ರತಿಯನ್ನು («ಅವನಿಗೆ ಅವುಗಳನ್ನು ಈಗಾಗಲೇ 
ಒದಗಿಸಿರದಿದ್ದರೆ) ಮತ್ತು 14ಎ ನಿಯಮದ ಮೇರೆಗೆ ಜಾಗೃತ ಆಯೋಗವು ವಿಚಾರಣೆಯನ್ನು ನಡೆಸಿದ್ದರೆ, ಜಾಗೃತ ಆಯುಕ್ತರ ಶಿಫಾರಸುಗಳೊಂದಿಗೆ 
ವಿಚಾರಣಾ ಅಧಿಕಾರಿಯ ನಿರ್ಣಯಗಳ ಪ್ರತಿಯನ್ನು ಮತ್ತು ಆಯೋಗವು ಮಾಡಿದ ಸಲಹೆ ಯಾವುದಾದರೂ ಇದ್ದರೆ, ಅದರ ಪ್ರತಿಯನ್ನು ಸಹ ಮತ್ತು. 
ಶಿಸ್ತು ಪ್ರಾಧಿಕಾರಿಯು ಆಯೋಗದ ಸಲಹೆಯನ್ನು ಒಪ್ಪಿಕೊಳ್ಳದಿದ್ದರೆ, ಹಾಗೆ ಒಪ್ಪಿಕೊಳ್ಳದಿರುವುದಕ್ಕೆ ಇರುವ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು 
ಒದಗಿಸತಕ್ಕದ್ದು. 

8. 13ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 13ನೇ ನಿಯಮದಲ್ಲಿ,- 

(1) (0ನೇ ಉಪನಿಯಮದ ತರುವಾಯ, ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, ಅಂಥ ಸರ್ಕಾರಿ ನೌಕರರ ಮೇಲೆ ವಜಾ ದಂಡನೆಯನ್ನು ವಿಧಿಸಲು ಸಕ್ಷಮರಾದ ಪ್ರಾಧಿಕಾರಿಗಳು ಬೇರೆ ಬೇರೆಯವರಾಗಿದ್ದರೆ, 
ಒಂದೇ ವ್ಯವಹರಣೆಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕಾಗಿ ಆದೇಶವನ್ನು ಅಂಥ ಪ್ರಾಧಿಕಾರಿಗಳ ಪೈಕಿ ಉನ್ನತ ಪ್ರಾಧಿಕಾರಿಯು ಇತರರ ಸಮ್ಮತಿ ಪಡೆದು 
ಮಾಡಬಹುದು". 

(2) (2)ನೇ ಉಪನಿಯಮದ (111)ನೇ ಖಂಡದಲ್ಲಿ "1ನೇ ನಿಯಮದಲ್ಲಿ" ಎಂಬ ಪದದ, ಅಂಕಿಗಳ ಬದಲಾಗಿ "ನೇ ಮತ್ತು ॥ಎ 
ನಿಯಮಗಳಲ್ಲಿ” ಎಂಬ ಪದಗಳನ್ನು, ಅಕ್ಷರಗಳನ್ನು ಮತ್ತು ಅಂಕಿಗಳನ್ನು ಪ್ರತಿಯೋಜಿಸತಕ್ಕದ್ದು. 

9. 14ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 14ನೇ ನಿಯಮದಲ್ಲಿ "1, 12 ಮತ್ತು 13ನೇ ನಿಯಮಗಳಲ್ಲಿ" ಎಂಬ ಪದಗಳಿಗೆ 
ಮತ್ತು ಅಂಕಿಗಳಿಗೆ ಬದಲಾಗಿ "11 ರಿಂದ 13ರ ವರೆಗಿನ ನಿಯಮಗಳಲ್ಲಿ' ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 

10. 14ಎ ನಿಯಮದ ತಿದ್ದುಪಡಿ. - ಮೂಲ ನಿಯಮಗಳ 14ಎ ನಿಯಮದಲ್ಲಿ, (1ನೇ ಉಪನಿಯಮದಲ್ಲಿ,- 

(ಎ) "9, 10, 11 ಮತ್ತು 13ನೇ ನಿಯಮಗಳಲ್ಲಿ” ಎಂಬ ಪದಗಳು ಮತ್ತು ಅಂಕಿಗಳ ಬದಲಾಗಿ "9 ರಿಂದ 11ಎ ವರೆಗಿನ 
ನಿಯಮಗಳಲ್ಲಿ ಮತ್ತು 13ನೇ ನಿಯಮದಲ್ಲಿ" ಎಂಬ ಪದಗಳು, ಅಕ್ಷರ ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 

(ಬಿ) (ಸಿ) ಖಂಡದಲ್ಲಿ (2), (3). (4). (5). (6) ಮತ್ತು (7)ನೇ ಉಪ ನಿಯಮಗಳ” ಎಂಬ ಪದಗಳು, ಆವರಣಗಳು ಮತ್ತು ಅಂಕಿಗಳ 
ಬದಲಾಗಿ "(2)ನೇ ಉಪನಿಯಮದಿಂದ (20)ರ ವರೆಗಿನ ಉಪ ನಿಯಮಗಳ ಮತ್ತು (23)ನೇ ಉಪನಿಯಮದ” ಎಂಬ ಪದಗಳನ್ನು, ಆವರಣಗಳನ್ನು 
ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 

(ಸಿ) (ಇ) ಖಂಡದಲ್ಲಿ "1ನೇ ನಿಯಮದ (9) ರಿಂದ (12)ರ ವರೆಗಿನ ಉಪನಿಯಮಗಳ” ಎಂಬ ಪದಗಳು, ಆವರಣಗಳು ಮತ್ತು 
ಅಂಕಿಗಳ ಬದಲಾಗಿ “11ನೇ ನಿಯಮದ (21)ನೇ ಉಪನಿಯಮದ ಮತ್ತು (23)ನೇ ಉಪನಿಯಮದ ಮತ್ತು 11ಎ ನಿಯಮದ” ಎಂಬ ಪದಗಳನ್ನು, 
ಆವರಣಗಳನ್ನು, ಅಕ್ಷರಗಳನ್ನು ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 


೧೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





11. 15ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 15ನೇ ನಿಯಮದ (2)ನೇ ಉಪನಿಯಮದಲ್ಲಿ,- 

(1) (0ನೇ ಖಂಡದಲ್ಲಿ "(1 ರಿಂದ (1೪)ರ ವರೆಗಿನ” ಎಂಬ ಆವರಣಗಳು, ಅಂಕಿಗಳು ಮತ್ತು ಪದಗಳ ಬದಲಾಗಿ "(1ರಿಂದ (19ಎ) 

ವರೆಗಿನ” ಎಂಬ ಆವರಣಗಳನ್ನು, ಅಂಕಿಗಳನ್ನು ಪದಗಳನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 

(2) (1)ನೇ ಖಂಡದಲ್ಲಿ, 

(ಎ) ಪರಂತುಕದಲ್ಲಿ "11ನೇ ನಿಯಮದ (10)ನೇ ಮತ್ತು (1)ನೇ ಉಪನಿಯಮಗಳ" ಎಂಬ ಪದಗಳು, ಆವರಣಗಳು ಮತ್ತು ಅಂಕಿಗಳಿಗೆ 

ಬದಲಾಗಿ "11ಎ ನಿಯಮದ" ಎಂಬ ಪದವನ್ನು, ಅಂಕಿಗಳನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 

(ಬಿ) ವಿವರಣೆಯಲ್ಲಿ ಈ ಮುಂದಿನ ಪದಗಳನ್ನು ಮತ್ತು ಅಂಕಿಗಳನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು, ಎಂದರೆ:- 

"ಸಾಧ್ಯವಾದಷ್ಟು ಮಟ್ಟಿಗೆ, 11ನೇ ನಿಯಮಕ್ಕೆ ಅನುಸಾರವಾಗಿ". 

12. 16ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 16ನೇ ನಿಯಮದಲ್ಲಿ (2)ನೇ ಉಪನಿಯಮದ (ಏನೇ ಖಂಡದಲ್ಲಿ, "(1 ರಿಂದ 

(iv) ವರೆಗಿನ" ಎಂಬ ಆವರಣಗಳು, ಅಂಕಿಗಳು ಮತ್ತು ಪದಗಳಿಗೆ ಬದಲಾಗಿ "(1 ರಿಂದ (19ಎ) ವರೆಗಿನ” ಎಂಬ ಆವರಣಗಳನ್ನು, ಅಂಕಿಗಳನ್ನು 
ಪದಗಳನ್ನು ಮತ್ತು ಅಕ್ಷರಗಳನ್ನು ಮತ್ತು 1ನೇ ನಿಯಮದ (11)ನೇ ಉಪನಿಯಮದ" ಎಂಬ ಪದಗಳು, ಆವರಣಗಳು ಮತ್ತು ಅಂಕಿಗಳ ಬದಲಾಗಿ 
"ಎ ನಿಯಮದ (3)ನೇ ಉಪನಿಯಮದ" ಎಂಬ ಪದಗಳನ್ನು, ಆವರಣಗಳನ್ನು, ಅಕ್ಷರವನ್ನು ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 

13. 17ನೇ ನಿಯಮಕ್ಕೆ ಬದಲಾಗಿ ಹೊಸ ನಿಯಮದ ಸೇರ್ಪಡೆ.- ಮೂಲ ನಿಯಮಗಳ 17ನೇ ನಿಯಮದ ಬದಲಾಗಿ ಈ ಮುಂದಿನ 

ನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ:- 

"17. ಯಾವ ಆದೇಶಗಳ ವಿರುದ್ಧ ಅಪೀಲಿಗೆ ಅವಕಾಶವಿಲ್ಲವೋ ಆ ಆದೇಶಗಳು.- ಈ ಭಾಗದಲ್ಲಿ ಏನೇ ಒಳಗೊಂಡಿದ್ದರೂ,- 

(1) ರಾಜ್ಯಪಾಲರು ಮಾಡಿದ ಯಾವುದೇ ಆದೇಶದ; 

(11) ಅಮಾನತಿನ ಆದೇಶವನ್ನು ಹೊರತುಪಡಿಸಿ, ಶಿಸ್ತು ವ್ಯವಹರಣೆಯ ಅಂತಿಮ ವಿಲೆಗಾಗಿ ಇರುವ ವಾದಕಾಲೀನ ಸ್ವರೂಪದ ಅಥವಾ 

ಸಹಾಯಕ ಕ್ರಮದ ಸ್ವರೂಪದ ಯಾವುದೇ ಆದೇಶದ; 

(111) 11ನೇ ನಿಯಮದ ಮೇರೆಗೆ ವಿಚಾರಣೆ ನಡೆಯುತ್ತಿರುವಾಗ ವಿಚಾರಣಾ ಪ್ರಾಧಿಕಾರಿಯು ಹೊರಡಿಸಿದ ಯಾವುದೇ ಆದೇಶದ 

ದ ಎರುದ್ಧ ಅಪೀಲು ಮಾಡಿಕೊಳ್ಳಲು ಅವಕಾಶವಿರತಕ್ಕದ್ದಲ್ಲ". 

14. 18ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 18ನೇ ನಿಯಮದಲ್ಲಿ,- 

(1) (1ನೇ ಉಪನಿಯಮದಲ್ಲಿ, (ಎ) ಖಂಡದ ಪ್ರಾರಂಭದಲ್ಲಿ ಈ ಮುಂದಿನ ಪದಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

"ಶಿಸ್ತು ಪ್ರಾಧಿಕಾರಿಯಾಗಲಿ ಅಥವಾ ಅಪೀಲು ಅಥವಾ ಪುನರವಲೋಕನ ಪ್ರಾಧಿಕಾರಿಯಾಗಲೀ”] 

(2) (5ನೇ ಉಪನಿಯಮಕ್ಕೆ ಬದಲಾಗಿ ಈ ಮುಂದಿನ ಉಪನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ:- 

(5) ಯರಿಂದ (4)ರ ವರೆಗಿನ ಉಪನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 

(ಎ) ಯಾವ ಆದೇಶದ ವಿರುದ್ಧ ಅಪೀಲು ಸಲ್ಲಿಸಲಾಗಿದೆಯೋ ಆ ಆದೇಶವನ್ನು ಮಾಡಿದ ವ್ಯಕ್ತಿಯು ತರುವಾಯ, ಅವನ ನೇಮಕದ 
ಕಾರಣದಿಂದ ಅಥವಾ ಅನ್ಯಥಾ. ಅಂಥ ಆದೇಶಕ್ಕೆ ಸಂಬಂಧಿಸಿದಂತೆ ಅಪೀಲು ಪ್ರಾಧಿಕಾರಿಯಾದರೆ, ಅಂಥ ಆದೇಶದ ವಿರುದ್ಧ 
ಅಪೀಲನ್ನು ಅಂಥ ವ್ಯಕ್ತಿಯು ಯಾವ ಪ್ರಾಧಿಕಾರಿಗೆ ನಿಕಟ ಅಧೀನನಾಗಿರುವನೋ ಆ ಪ್ರಾಧಿಕಾರಿಗೆ ಸಲ್ಲಿಸತಕ್ಕದ್ದು; 

(ಬಿ) 13ನೇ ನಿಯಮದ ಮೇರೆಗೆ ನಡೆಸಿದ ಒಂದೇ ವ್ಯವಹರಣೆಯಲ್ಲಿನ ಆದೇಶದ ವಿರುದ್ಧ ಅಪೀಲನ್ನು ಆ ವ್ಯವಹರಣೆಯ ಉದ್ದೇಶಕ್ಕಾಗಿ 
ಶಿಸ್ತು ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಧಿಕಾರಿಯು ಯಾವ ಪ್ರಾಧಿಕಾರಿಗೆ ನಿಕಟ ಅಧೀನನಾಗಿರುವನೋ ಆ 
ಪ್ರಾಧಿಕಾರಿಗೆ ಸಲ್ಲಿಸತಕ್ಕದ್ದು”. 

15. 19ನೇ ನಿಯಮದ ತಿದ್ದುಪಡಿ.- ಮೂಲ ನಿಯಮಗಳ 19ನೇ ನಿಯಮದ (2)ನೇ ಉಪನಿಯಮದಲ್ಲಿ, (ಸಿ) ಖಂಡದ ಬದಲಾಗಿ, ಈ 

ಮುಂದಿನ ಖಂಡಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

"(ಸಿ) ನಿಯಮಗಳ ಮೇರೆಗೆ ಅವನಿಗೆ ಅನುಮತಿಸಲಾಗುವ ನಿವೃತ್ತಿ ವೇತನವನ್ನು ಕಡಿಮೆ ಮಾಡಿರುವ ಅಥವಾ ತಡೆಹಿಡಿದಿರುವ 

ಅಥವಾ ಗರಿಷ್ಠ ನಿವೃತ್ತಿ ವೇತನವನ್ನು ನಿರಾಕರಿಸಿರುವ; 

(ಸಿಎ) ಅವನ ಅಮಾನತ್ತಿನ ಅವಧಿಗೆ ಅಥವಾ ಯಾವ ಅವಧಿಯಲ್ಲಿ ಅವನು ಅಮಾನತ್ತಿನಲ್ಲಿ ಇರುವುದಾಗಿ ಭಾವಿಸಲಾಗಿದೆಯೋ ಆ 

ಅವಧಿಗೆ ಅಥವಾ ಅದರ ಯಾವುದೇ ಭಾಗಕ್ಕೆ ಅವನಿಗೆ ಸಂದಾಯ ಮಾಡಬೇಕಾದ ಜೀವನಾಧಾರ ಮತ್ತು ಇತರ ಭತ್ಯಗಳನ್ನು ನಿರ್ಧರಿಸಿರುವ; 

(ಸಿಬಿ) ಅವನ ವೇತನ ಮತ್ತು ಭತ್ಯಗಳನ್ನು- 

(1) ಅಮಾನತ್ತಿನ ಅವಧಿಗೆ ಸಂಬಂಧಿಸಿದಂತೆ; ಅಥವಾ 
(11) ಅವನನ್ನು ಸೇವೆಯಿ೦ದ ವಜಾ ಮಾಡಿದ, ತೆಗೆದು ಹಾಕಿದ ಅಥವಾ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ ದಿನಾಂಕದಿಂದ 
ಅಥವಾ ಅವನನ್ನು ಕೆಳಗಿನ ಸೇವೆಗೆ, ಕೆಳಗಿನ ಹುದ್ದೆಯ ಶ್ರೇಣಿಗೆ, ಕೆಳಗಿನ ಹುದ್ದೆಗೆ, ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ 
ಅಥವಾ ಕಾಲಿಕವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಿದ ದಿನಾಂಕದಿಂದ ಅವನ ಸೇವೆಗೆ, ಹುದ್ದೆಯ ಶ್ರೇಣಿಗೆ 
ಅಥವಾ ಹುದ್ದೆಗೆ ಅವನನ್ನು ಪುನ: ನೇಮಕ ಮಾಡಿದ ಅಥವಾ ಪೂರ್ವಸ್ಥಿತಿಗೆ ತಂದ ದಿನಾಂಕಕ್ಕೆ ಸಂಬಂಧಿಸಿದಂತೆ 
- ನಿರ್ಧರಿಸಿರುವ; ಅಥವಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೮೩ 





(ಸಿಸಿ) ಅವನ ಅಮಾನತಿನ ದಿನಾಂಕದಿಂದ ಅಥವಾ ಅವನನ್ನು ಸೇವೆಯಿಂದ ವಜಾ ಮಾಡಿದ, ತೆಗೆದುಹಾಕಿದ, ಕಡ್ಡಾಯವಾಗಿ 
ನಿವೃತ್ತಿಗೊಳಿಸಿದ ಅಥವಾ ಕೆಳಗಿನ ಸೇವೆಗೆ, ಕೆಳಗಿನ ಹುದ್ದೆಯ ಶ್ರೇಣಿಗೆ, ಕೆಳಗಿನ ಹುದ್ದೆಗೆ, ಕೆಳಗಿನ ಕಾಲಿಕ ವೇತನ ಶ್ರೇಣಿಗೆ ಅಥವಾ ಕೆಳಗಿನ ವೇತನಕ್ಕೆ 
ಅಥವಾ ಕಾಲಿಕ ವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಿದ ದಿನಾಂಕದಿ೦ದ ಅವನನ್ನು ಅವನ ಸೇವೆಗೆ, ಹುದ್ದೆಯ ಶ್ರೇಣಿಗೆ ಅಥವಾ ಹುದ್ದೆಗೆ ಪುನಃ 
ನೇಮಿಸಿದ ಅಥವಾ ಪೂರ್ವಸ್ಥಿತಿಗೆ ತಂದ ದಿನಾಂಕದವರೆಗಿನ ಅವಧಿಯನ್ನು ಯಾವುದೇ ಉದ್ದೇಶಕ್ಕಾಗಿ ಕರ್ತವ್ಯದ ಮೇಲಿದ್ದ ಅವಧಿಯೆಂದು 
ಭಾವಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಿರುವ 

- ಆ ಯಾವುದೇ ಆದೇಶದ ವಿರುದ್ಧ,- 

(1) ಯಾವ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಮಾತ್ರವೇ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು 

ವಿಧಿಸಬಹುದೋ, ಆ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ಮಾಡಿದ ಆದೇಶದ ಸಂದರ್ಭದಲ್ಲಿ, ರಾಜ್ಯಪಾಲರಿಗೆ, ಮತ್ತು 

(11) ಯಾರೇ ಇತರ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ಸೇವೆಯಿಂದ ವಜಾ ಮಾಡಿದ ಆದೇಶದ ಸಂದರ್ಭದಲ್ಲಿ, ಆ ನೌಕರನನ್ನು 

ಸೇವೆಯಿಂದ ವಜಾ ಮಾಡಿದ ದಂಡನೆಯನ್ನು ಎಧಿಸಿರುವ ಆದೇಶದ ಎರುದ್ಧ ಯಾವ ಪ್ರಾಧಿಕಾರಿಗೆ ಅಪೀಲು ಮಾಡಿಕೊಳ್ಳಲು 
ಅವಕಾಶವಿರುವುದೋ ಆ ಪ್ರಾಧಿಕಾರಿಗೆ 
- ಅಪೀಲು ಮಾಡಿಕೊಳ್ಳಲು ಅವಕಾಶವಿರತಕ್ಕದ್ದು.” 

16. 28ಎ, 28ಬಿ,28ಸಿ ಮತ್ತು 28ಡಿ ನಿಯಮಗಳ ಸೇರ್ಪಡೆ.- ಮೂಲ ನಿಯಮಗಳ 28ನೇ ನಿಯಮದ ನಂತರ, ಈ ಮುಂದಿನ 
ನಿಯಮಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

28ಎ. ಆದೇಶ, ನೋಟೀಸುಗಳು, ಮುಂತಾದವುಗಳ ಜಾರಿ- (1) ಈ ನಿಯಮಗಳ ಮೇರೆಗೆ ಮಾಡಿದ ಅಥವಾ ಹೊರಡಿಸಿದ 
ಪ್ರತಿಯೊಂದು ಆದೇಶವನ್ನು, ನೋಟೀಸನ್ನು ಮತ್ತು ಇತರ ಪ್ರೊಸೆಸನ್ನು ಸಂಬಂಧಪಟ್ಟ ಸರ್ಕಾರಿ ನೌಕರನಿಗೆ ಖುದ್ದಾಗಿ ಜಾರಿ ಮಾಡತಕ್ಕದ್ದು ಅಥವಾ 
ಅವನಿಗೆ ನೋಂದಾಯಿತ ಅಂಚೆ ಮೂಲಕ ಕಳಿಸಿಕೊಡತಕ್ಕದ್ದು. 

(2) ಸರ್ಕಾರಿ ನೌಕರನು ಅಂಥ ಆದೇಶವನ್ನು, ನೋಟೀಸನ್ನು ಅಥವಾ ಇತರ ಪ್ರೋಸೆಸನ್ನು ಸ್ವೀಕರಿಸಲು ನಿರಾಕರಿಸಿದಲ್ಲಿ ಅಥವಾ ಅವುಗಳ 
ಜಾರಿಯನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಕಾಣಿಸಿಕೊಳ್ಳದಿರುವ ಸಂದರ್ಭದಲ್ಲಿ, ಅದರ ಪ್ರತಿಯನ್ನು ಶಿಸ್ತು ಪ್ರಾಧಿಕಾರಿಯ ಅಥವಾ ವಿಚಾರಣಾ 
ಪ್ರಾಧಿಕಾರಿಯ ಕಚೇರಿಯ ಸೂಚನಾ ಫಲಕದ ಮೇಲೆ ಮತ್ತು ಅವನು ಈ ಹಿಂದೆ ವಾಸವಾಗಿದ್ದನೆಂದು ತಿಳಿದುಬಂದ ಮನೆ ಯಾವುದಾದರೂ ಇದ್ದರೆ, 
ಅದರ ಯಾವುದೇ ಎದ್ದುಕಾಣುವ ಸ್ಥಳದಲ್ಲಿ ಅಂಟಿಸುವ ಮೂಲಕ, ಅಥವಾ ರಾಜ್ಯದಲ್ಲಿ ಅಧಿಕ ಪ್ರಸಾರವುಳ್ಳ ಎರಡು ದೈನಂದಿನ ವೃತ್ತಪತ್ರಿಕೆಗಳಲ್ಲಿ 
ಪ್ರಕಟಿಸುವ ಮೂಲಕ ಜಾರಿ ಮಾಡಬಹುದು. 

28ಬಿ. ಕಾಲಮಿತಿಯನ್ನು ಸಡಿಲಿಸಲು ಮತ್ತು ವಿಳಂಬವನ್ನು ಮನ್ನಾ ಮಾಡಲು ಅಧಿಕಾರ.- ಈ ನಿಯಮಗಳಲ್ಲಿ ಅನ್ಯಥಾ ವ್ಯಕ್ತವಾಗಿ 
ಉಪಬಂಧಿಸಿರುವುದನ್ನುಳಿದು, ಈ ನಿಯಮಗಳ ಮೇರೆಗೆ ಯಾವುದೇ ಆದೇಶವನ್ನು ಮಾಡಲು ಸಕ್ಷಮನಾಗಿರುವ ಪ್ರಾಧಿಕಾರಿಯು, ಯುಕ್ತ ಮತ್ತು 
ಸಾಕಷ್ಟು ಕಾರಣಗಳಿಗಾಗಿ ಅಥವಾ ಸಾಕಷ್ಟು ಕಾರಣವನ್ನು ತೋರಿಸಿದರೆ, ಈ ನಿಯಮಗಳ ಮೇರೆಗೆ ಮಾಡುವಂತೆ ಅಗತ್ಯಪಡಿಸಿದ ಯಾವುದೇ 
ಕಾರ್ಯದ ಬಗ್ಗೆ ನಿರ್ದಿಷ್ಟಪಡಿಸಲಾದ ಅವಧಿಯನ್ನು ವಿಸ್ತರಿಸಬಹುದು ಅಥವಾ ಯಾವುದೇ ವಿಳಂಬವನ್ನು ಮನ್ನಾ ಮಾಡಬಹುದು. 

28ಸಿ. ಆಯೋಗದ ಸಲಹೆಯ ಪ್ರತಿಯನ್ನು ಒದಗಿಸುವುದು... ಈ ನಿಯಮಗಳಲ್ಲಿ ಉಪಬಂಧಿಸಲಾದಂತೆ ಆಯೋಗದೊಡನೆ 
ಸಮಾಲೋಚನೆ ಮಾಡಿದಾಗಲೆಲ್ಲ, ಆಯೋಗದ ಸಲಹೆಯ ಪ್ರತಿಯನ್ನು, ಮತ್ತು ಅಂಥ ಸಲಹೆಯನ್ನು ಒಪ್ಪದಿರುವ ಸ೦ದರ್ಭದಲ್ಲಿ, ಹಾಗೆ 
ಒಪ್ಪದಿರುವುದಕ್ಕೆ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು, ಆ ಪ್ರಕರಣದಲ್ಲಿ ಹೊರಡಿಸಿದ ಆದೇಶದ ಪ್ರತಿಯ ಸಹಿತ ಆ ಆದೇಶವನ್ನು ಮಾಡಿದ 
ಪ್ರಾಧಿಕಾರಿಯು ಸಂಬಂಧಪಟ್ಟ ಸರ್ಕಾರಿ ನೌಕರನಿಗೆ ಒದಗಿಸತಕ್ಕದ್ದು. 

28ಡಿ. ಕರ್ನಾಟಕ ನ್ಯಾಯಾಂಗ ಸೇವೆ, ಮುಂತಾದವುಗಳ ಸದಸ್ಯರಿಗೆ ಸಂಬಂಧಿಸಿದ ಉಪಬಂಧ... ಈ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದರೂ, ಈ ನಿಯಮಗಳಲ್ಲಿ ರಾಜ್ಯಪಾಲರಿಗೆ ಅಥವಾ ಸರ್ಕಾರಕ್ಕೆ ಮಾಡಿದ ಉಲ್ಲೇಖಗಳನ್ನು, ಭಾರತ ಸಂವಿಧಾನದ 235ನೇ ಅನುಚ್ಛೇದದ 
ಮೇರೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಜಿಲ್ಲಾ ನ್ಯಾಯಾಲಯಗಳ ಮತ್ತು ಅವುಗಳಿಗೆ ಅಧೀನವಾಗಿರುವ ನ್ಯಾಯಾಲಯಗಳ ಮೇಲೆ ಹೊಂದಿರುವ 
ನಿಯಂತ್ರಣಕ್ಕೆ ಅವು ಸಂಬಂಧಪಡುವಷ್ಟರ ಮಟ್ಟಿಗೆ, ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಮಾಡಿದ ಉಲ್ಲೇಖವೆಂದು ಅರ್ಥೈಸತಕ್ಕದ್ದು: 

ಪರಂತು, ಈ ನಿಯಮದಲ್ಲಿರುವುದು ಯಾವುದೂ, ನ್ಯಾಯಾಂಗ ಸೇವೆಯ ಸದಸ್ಯರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಭಾರತ 
ಸಂವಿಧಾನದ ಮೇರೆಗೆ ಹೊಂದಿರುವ ಅಧಿಕಾರಗಳಿಗೆ ಅಥವಾ ಒಬ್ಬ ವ್ಯಕ್ತಿಯು ತನ್ನ ಸೇವಾ ಷರತ್ತುಗಳ ವಿನಿಯಮನಕ್ಕೆ ಸಂಬಂಧಿಸಿದ ಕಾನೂನಿನ 
ಮೇರೆಗೆ ಹೊಂದಿರಬಹುದಾದಂಥ ಅಪೀಲಿನ ಹಕ್ಕಿಗೆ ಬಾಧಕವನ್ನುಂಟುಮಾಡತಕ್ಕದ್ದಲ್ಲ. 

17. 101ನೇ ಅನುಸೂಚಿಯ ತಿದ್ದುಪಡಿ.- ಮೂಲ ನಿಯಮಗಳ 11ನೇ ಅನುಸೂಚಿಯಲ್ಲಿ, 4ನೇ ಅಂಕಣದಲ್ಲಿ,- 

(1) "(0 ಮತ್ತು (11)" ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ “(1 ಮತ್ತು 
(11ಎ)'' ಎಂಬ ಆವರಣಗಳನ್ನು, ಅಂಕಿಗಳನ್ನು, ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 

(2) "() ರಿಂದ (1೪)" ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ "(1) ರಿಂದ (೪ಎ)" 
ಎಂಬ ಆವರಣಗಳನ್ನು, ಅಂಕಿಗಳನ್ನು, ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು. 


೧೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(3) "1 ಮತ್ತು (19))" ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ "(11 ರಿಂದ 
(1೪ಎ)” ಎಂಬ ಆವರಣಗಳನ್ನು, ಅಂಕಿಗಳನ್ನು ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು. 


(4) "(1೪)" ಎಂಬ ಆವರಣಗಳು ಮತ್ತು ಅಂಕಿಗಳು ಬರುವ ಕಡೆಯಲ್ಲೆಲ್ಲಾ ಅದಕ್ಕೆ ಬದಲಾಗಿ (1೪) ಮತ್ತು 1೫ಎ)" ಎಂಬ 
ಆವರಣಗಳನ್ನು, ಅಂಕಿಗಳನ್ನು ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 
(5) "(11)" ಎಂಬ ಆವರಣಗಳು ಮತ್ತು ಅಂಕಿಗಳು ಬರುವ ಕಡೆಯಲ್ಲೆಲ್ಲಾ ಅದಕ್ಕೆ ಬದಲಾಗಿ “(10) ಮತ್ತು (॥1ಎ)” ಎಂಬ 


ಆವರಣಗಳನ್ನು, ಅಂಕಿಗಳನ್ನು ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು. 

18. 111ನೇ ಅನುಸೂಚಿಯ ತಿದ್ದುಪಡಿ.- ಮೂಲ ನಿಯಮಗಳ 11ನೇ ಅನುಸೂಚಿಯಲ್ಲಿ 4ನೇ ಅಂಕಣದಲ್ಲಿ,- 

(1) (1) ರಿಂದ (19)"” ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ (11) ರಿಂದ (೪ಎ)" 
ಎಂಬ ಆವರಣಗಳನ್ನು, ಅಂಕಿಗಳನ್ನು, ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು. 

(2) "(11) ಮತ್ತು (1)" ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ "(111) ರಿಂದ 
(1೪ಎ)"” ಎಂಬ ಆವರಣಗಳನ್ನು, ಅಂಕಿಗಳನ್ನು, ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 

(3) "0 ರಿಂದ (1೪)' ಎಂಬ ಆವರಣಗಳು, ಅಂಕಿಗಳು ಮತ್ತು ಪದವು ಬರುವ ಕಡೆಯಲ್ಲೆಲ್ಲಾ ಅವುಗಳ ಬದಲಾಗಿ "(1 ರಿಂದ (೪ಎ)" 
ಎ೦ಬ ಆವರಣಗಳನ್ನು, ಅಂಕಿಗಳನ್ನು ಪದವನ್ನು ಮತ್ತು ಅಕ್ಷರವನ್ನು ಸೇರಿಸತಕ್ಕದ್ದು; 

19. ಕರ್ನಾಟಕ ಸರ್ಕಾರಿ ನೌಕರರ (ಜ್ಯೇಷ್ಠತೆ) ನಿಯಮಗಳು, 1957ಕ್ಕೆ ತಿದ್ದುಪಡಿ.- ಕರ್ನಾಟಕ ಸರ್ಕಾರಿ ನೌಕರರ (ಜ್ಯೇಷ್ಠತೆ) ನಿಯಮಗಳು, 


1957ರ 7ನೇ ನಿಯಮವನ್ನು ಬಿಟ್ಟುಬಿಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರು 
(ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎಂ. ವಾಸುದೇವನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾಮಾನ್ಯ ಆಡಳಿತ ಇಲಾಖೆ 
(ಸೇವಾ ನಿಯಮಗಳು). 


ಕೇಂದ್ರ ಅಧಿನಿಯಮಗಳ ಮತ್ತು ರಾಜ್ಯ ಅಧಿನಿಯಮಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನ ಬದ್ಧ ನಿಯಮಗಳು ಮತ್ತು 
ಸಂವಿಧಾನದ ಮೇರೆಗೆ ರಾಜ್ಯಪಾಲರು ರಚಿಸಿದ ನಿಯಮಗಳು 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಜಿಎಡಿ 50 ಎಸ್‌ ಎಸ್‌ ಆರ್‌ 74, 
ಬೆಂಗಳೂರು, ದಿನಾಂಕ 2ನೇ ಸೆಪ್ಟೆಂಬರ್‌, 1975 

ಜಿ.ಎಸ್‌.ಆರ್‌. 265.- ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿ೦ದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮೂಲಕ ಈ ಮುಂದಿನ ನಿಯಮಗಳನ್ನು ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 1975 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 5ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 5ನೇ ನಿಯಮದಲ್ಲಿ (3)ನೇ ಉಪನಿಯಮಕ್ಕೆ ಬದಲಾಗಿ ಈ ಮುಂದಿನ 
ಉಪನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ:- 

“(3) (ಎ) ರಾಜ್ಯ ಸಿವಿಲ್‌ ಸೇವೆಗಳು ವರ್ಗ- 1ಪ್ರತಿ ತಿಂಗಳಿಗೆ ನಾಲ್ಕು ನೂರು ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ವೇತನವನ್ನು ಅಥವಾ 
ಕನಿಷ್ಠ ವೇತನವನ್ನು ಹೊಂದಿರುವ ಗೆಜೆಟೆಡ್‌ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು; 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳು ವರ್ಗ- 1 (ಎ) ಖಂಡದಲ್ಲಿ ಉಲ್ಲೇಖಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ ಗೆಜೆಟೆಡ್‌ ಹುದ್ದೆಗಳನ್ನು 


ಒಳಗೊಂಡಿರತಕ್ಕದ್ದು; 
ಎ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೮೫ 





(ಸಿ) ರಾಜ್ಯ ಸಿವಿಲ್‌ ಸೇವೆಗಳು ವರ್ಗ- 111 ಯಾವ ನಾನ್‌ ಗೆಜೆಟೆಡ್‌ ಹುದ್ದೆಗಳು ಪ್ರತಿ ತಿಂಗಳು ತೊಂಬತ್ತೈದು ರೂಪಾಯಿಗಳಿಗಿಂತ 
ಹೆಚ್ಚಿನ ವೇತನವನ್ನು ಅಥವಾ ಗರಿಷ್ಠ ವೇತನವನ್ನು ಹೊಂದಿರುವುವೋ ಮತ್ತು ಅವುಗಳ ನೇಮಕಕ್ಕೆ ಯಾವುದೇ ಅಕಾಡೆಮಿಕ್‌, ತಾಂತ್ರಿಕ ಅಥವಾ 
ವೃತ್ತೀಯ ವಿದ್ಯಾರ್ಹತೆಗಳನ್ನು ಗೊತ್ತುಪಡಿಸಲಾಗಿದೆಯೋ ಆ ನಾನ್‌ ಗೆಜೆಟೆಡ್‌ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು; 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳು ವರ್ಗ- 11 ಅನುಸೂಚಿ - 1V ರಲ್ಲಿ ನಿರ್ದಿಷ್ಟಪಡಿಸಿದ ನಾನ್‌-ಗೆಜೆಟೆಡ್‌ ಹುದ್ದೆಗಳನ್ನು ಮತ್ತು (ಸಿ) 
ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು ಹೊರತುಪಡಿಸಿ ನಾನ್‌-ಗೆಜೆಟೆಡ್‌ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 1970 
ರಲ್ಲಿ ಹೇಳಿದ ವಿವಿಧ ಗೆಜೆಟೆಡ್‌ ಮತ್ತು ನಾನ್‌-ಗೆಜೆಟೆಡ್‌ ಹುದ್ದೆಗಳಿಗೆ ನಿಗದಿಪಡಿಸಿದ ವೇತನ”. 

3. 7ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 7ನೇ ನಿಯಮದಲ್ಲಿ, (2)ನೇ ಉಪನಿಯಮದಲ್ಲಿ, "ಅನುಕ್ರಮವಾಗಿ" ಎಂಬ ಪದವನ್ನು 
ಬಿಟ್ಟುಬಿಡತಕ್ಕದ್ದು. 

4. IVನೇ ಅನುಸೂಚಿ ಬದಲಾಗಿ ಹೊಸ ಅನುಸೂಚಿಯ ಸೇರ್ಪಡೆ.- ಸದರಿ ನಿಯಮಗಳ 1೯1ನೇ ಅನುಸೂಚಿಯ ಬದಲಾಗಿ ಈ ಮುಂದಿನ 
ಅನುಸೂಚಿಯನ್ನು ಸೇರಿಸತಕ್ಕದ್ದು, ಎಂದರೆ:- 

ಅನುಸೂಚಿ -IV 


ದಪ್ತರಬಂದ್‌ 

ಅಟೆಂಡರ್‌ / ಅಡೆಂಡೆಂಟ್‌ 
ದಫೇದಾರ 

ಬುಕ್‌ ಬೈಂಡರ್‌ 

ಕಾಸ್ಕ್‌ ಮೇಸ್ತ್ರಿ 

ಪ್ರೆಸ್‌ ಮನ್‌ 

ಹೆಲ್ಬರ್‌ 

ಅಟೆಂಡರ್‌ ಕಮ್‌ ಮುಚ್ಚಿ 
ಜಮೇದಾರ್‌ 

ನಾಯಕ್‌ 

ಪ್ಯಾಕರ್‌ (ಹಿರಿಯ) 
ಪ್ರಯೋಗಾಲಯ ಮತ್ತು 'ಕ್ಷ' ಕಿರಣ ಅಟೆಂಡರ್‌ 
ಶಸ್ತ್ರ ಚಿಕಿತ್ಸಾ ಅಟೆಂಡರ್‌ 
ಶಿಪ್ಟ್‌ ಮೆಕ್ಕಾನಿಕ್‌ 
ಆರ್ಟಿಸಾನ್‌ 


ಲೀಡಿಂಗ್‌ ಫೈರ್‌ ಮನ್‌ 


ತಾ 


ಟರ್‌ 
[2 
ರೆಕಾರ್ಡ್‌ ಅಟೆಂಡರ್‌ 
ರೈಡಿಂಗ್‌ ಬಾಯ್‌ 
ಸೇಲ್ಸ್‌ ಮನ್‌ 
ಹಾಲು ಪರೀಕಕ 

ಉೃ 
ಮಾಸ್ಟರ್‌ ಫ್ಲೆ 4ಯರ್‌ 
ಸರ್ಜೆಂಟುಗಳು 
ಡೈರಿ ಆಪರೇಟರ್‌ 
ಲ್ಯಾಬೋರೇಟರಿ ಅಟೆಂಡರ್‌ 
ಹೆಡ್‌ ಬಟ್ಟರ್‌ 


ಬಟ್ಟರ್‌ ದರ್ಜೆ -1 


ಲ್ಯಾಬೋರೇಟರಿ ಮನ್‌ 
ಅಡಿಗೆಯವ 

ಬಟ್ಟರ್‌ 

ಪ್ರಾತ್ಯಕ್ಷಿಕೆ ಮೇಸ್ತ್ರಿ 

ಮುಖ್ಯ ಮಾಲಿ 

ಸಹಾಯಕ ಮೆಷಿನ್‌ ಮೈಂಡರ್‌ 
ಡಾರ್ಕ್‌ ರೂಮ್‌ ಸಹಾಯಕ 
ಫೈರ್‌ಮನ್‌ 

ಲೈಟ್‌ ಕೀಪರ್‌ ದರ್ಜೆ (1) 

ಕಿರಿಯ ಹವಾಲ್ದಾರ್‌ 

ಲಾನ್ಸೆ ನಾಯಕ್‌ 

ಖಲಾಸಿ 

ದರ್ಜಿ 

ಮೋದಿ 

ಫಾಲೋಯರ್‌ 

ಗ್ಯಾರೇಜ್‌ ಸಹಾಯಕ 

ಕಾನ್ಸ್‌ಟೇಬಲ್‌, ಮಹಿಳಾ ಕಾನ್ಸ್‌ಟೇಬಲ್‌ 
ಪೊಲೀಸ್‌ ಕಾನ್ಸ್‌ಟೇಬಲ್‌ (ವೈರ್‌ಲೆಸ್‌ ) 
ಮುಚ್ಚಿ 

ಜೇನು ಸಾಕಣೆ ಅಟೆಂಡರುಗಳು 

ಸೆಕ್ಷನ್‌ ಕಟ್ಟರ್‌ 

ಸಹಾಯಕ ಬೈಂಡರ್‌ 

ಮೇಸನ್‌ 

ಬಟ್ಟರ್‌ ದರ್ಜೆ -1 

ಬೋನ್‌ ಸೆಟ್ಟರ್‌ 

ಅಡಿಗೆಯವ ದರ್ಜೆ -1 


ಸರಾಫ 


೧೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





3. ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರರ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ವರ್ಗ-1 ಮತ್ತು 11 ಹುದ್ದೆಗಳಿಗೆ ನೇಮಕ) 
ನಿಯಮಗಳು, 1966ರ ತಿದ್ದುಪಡಿ.- ಕರ್ನಾಟಕ ಗೆಜೆಟೆಡ್‌ ಪ್ರೋಬೇಷನರರ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ವರ್ಗ-1 ಮತ್ತು 11 
ಹುದ್ದೆಗಳಿಗೆ ನೇಮಕ) ನಿಯಮಗಳು, 1966 (ಇಲ್ಲಿ ಇನ್ನು ಮುಂದೆ ಮೂಲ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) ಇದರಲ್ಲಿ,- 

(1) ಶೀರ್ಷಿಕೆಯಲ್ಲಿ, "ವರ್ಗ-1 ಮತ್ತು 11 ಹುದ್ದೆಗಳು” ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು ಬಿಟ್ಟುಬಿಡತಕ್ಕದ್ದು; 

(2) 3ನೇ ನಿಯಮದ (1ನೇ ಉಪನಿಯಮದಲ್ಲಿ 'ವರ್ಗ-1 ಮತ್ತು 11" ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು ಬಿಟ್ಟುಬಿಡತಕ್ಕದ್ದು. 

(3) ಅನುಸೂಚಿ 1ರಲ್ಲಿ:- 

(1) 'ಕೇಡರ್‌ ಮತ್ತು ವರ್ಗ” ಎಂಬ ಪದಗಳ ಬದಲಾಗಿ “ಕೇಡರ್‌ ಎಂಬ ಪದವನ್ನು ಸೇರಿಸತಕ್ಕದ್ದು; 

(11) ಪ್ರವರ್ಗ-1ರ ಅಡಿಯಲ್ಲಿರುವ ನಮೂದುಗಳಲ್ಲಿ ಕ್ರಮಸಂಖ್ಯೆ 6ರ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳ ನಂತರ ಈ ಮುಂದಿನ 
ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 























"7 ಕರ್ನಾಟಕ ಪೊಲೀಸ್‌ ಸೇವೆ ಪೊಲೀಸ್‌ ಡೆಪ್ಪುಟಿ ಸೂಪರಿಂಟೆಂಡೆಂಟ್‌ 2 ವರ್ಷಗಳು” 
(111) ಪ್ರವರ್ಗ-1 ರ ಅಡಿಯಲ್ಲಿರುವ ನಮೂದುಗಳಲ್ಲಿ ಕ್ರಮಸಂಖ್ಯೆ 10ನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು 
ಬಿಟ್ಟುಬಿಡತಕ್ಕದ್ದು;" 


(4) ಅನುಸೂಚಿ-ಗ1 ರಲ್ಲಿ ಭಾಗ-11 ಉಪಶೀರ್ಷಿಕೆಯ ಕೆಳಗೆ "ವರ್ಗ-1ರ ಸೇವೆಗಳಿಗೆ (ಪ್ರವರ್ಗ-1" ಎಂಬ ಪದಗಳು, ಅಂಕಿಗಳು 
ಮತ್ತು ಆವರಣಗಳ ಬದಲಾಗಿ "ಪ್ರವರ್ಗ -]ಕ್ಕೆ ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು ; ಮತ್ತು 
(5) ಅನುಬಂಧ- 1 ರಲ್ಲಿ ಭಾಗ- 11ರ ಶೀರ್ಷಿಕೆಯಲ್ಲಿ "ವರ್ಗ 1 ಸೇವೆಗಳು” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು; 
ಪರಂತು, ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ ಇ (1) 1465, ದಿನಾಂಕ 28ನೇ ನವೆಂಬರ್‌ 1974ಕ್ಕೆ ಮತ್ತು ಸಂಖ್ಯೆ 
ಇ (1) 437 75/ 75-76 ಪಿಎಸ್‌ಸಿ, ದಿನಾಂಕ 5ನೇ ಜುಲೈ, 1975ಕ್ಕೆ ಅನುಸಾರವಾಗಿ ಮೂಲ ನಿಯಮಗಳ ಅಡಿಯಲ್ಲಿ ಮಾಡಿಕೊಳ್ಳುವ 
ನೇಮಕಾತಿಯನ್ನು ಮೂಲ ನಿಯಮಗಳನ್ನು ಮತ್ತು ಸದರಿ ನಿಯಮಗಳನ್ನು ಈ ನಿಯಮಗಳ ಮೂಲಕ ತಿದ್ದುಪಡಿ ಮಾಡಿರದಿದ್ದರೆ ಹೇಗೋ ಹಾಗೆ 
ಮಾಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸೈಯದ್‌ ಕರೀಮುಲ್ಲಾ ಖಾದ್ರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾಮಾನ್ಯ ಆಡಳಿತ ಇಲಾಖೆ ಸೇವಾ ನಿಯಮಗಳು). 


ಸಾಮಾನ್ಯ ಆಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಜಿಎಡಿ 12 ಎಸ್‌ ಎಸ್‌ ಆರ್‌ 75 
ಬೆಂಗಳೂರು, ದಿನಾಂಕ 27ನೇ ಜುಲ್ವೆ, 1975 
ಜಿ.ಎಸ್‌.ಆರ್‌. 152.- ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಮತ್ತು ಈ 
ಸಂಬಂಧವಾಗಿ ರಾಜ್ಯಪಾಲರನ್ನು ಶಕ್ತಗೊಳಿಸುವ ಎಲ್ಲ ಇತರ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು ಕರ್ನಾಟಕ ಸಿವಿಲ್‌ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ 
ರಚಿಸುತ್ತಾರೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೂರನೇ ತಿದ್ದುಪಡಿ) ನಿಯಮಗಳು, 1975 ಎಂದು ಕರೆಯತಕ್ಕದ್ದು. 
(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 9ನೇ 
ನಿಯಮದ (2)ನೇ ಉಪನಿಯಮದ (ಇ) ಖಂಡದ ನ೦ತರ, ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಎಂದರೆ:- 
(ಎಫ್‌) ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಸಚಿವಾಲಯ ಸೇವೆ ವರ್ಗ 
11ರ ಸದಸ್ಯರ ಮೇಲೆ 8ನೇ ನಿಯಮದ (1), (8) ಮತ್ತು (01ಎ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳನ್ನು ವಿಧಿಸಬಹುದು". 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸೈಯದ್‌ ಕರೀಮುಲ್ಲಾ ಖಾದ್ರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾಮಾನ್ಯ ಆಡಳಿತ ಇಲಾಖೆ (ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೮೭ 





ಕೇಂದ್ರ ಅಧಿನಿಯಮಗಳ ಮತ್ತು ರಾಜ್ಯ ಅಧಿನಿಯಮಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನ ಬದ್ಧ ನಿಯಮಗಳು ಮತ್ತು 
ಸಂವಿಧಾನದ ಮೇರೆಗೆ ರಾಜ್ಯಪಾಲರು ರಚಿಸಿದ ನಿಯಮಗಳು 
ಮುಖ್ಯ ಸಚಿವಾಲಯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
(ಸೇವಾ ನಿಯಮಗಳು) 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 34 ಎಸ್‌ಎಸ್‌ಆರ್‌ 76, ಬೆ೦ಗಳೂರು, ದಿನಾ೦ಕ 7ನೇ ಜುಲೈ 1976 
ಜಿ.ಎಸ್‌.ಆರ್‌. 198.- ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ರಾಜ್ಯಪಾಲರು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೂರನೇ ತಿದ್ದುಪಡಿ) ನಿಯಮಗಳು, 1976 ಎಂದು ಕರೆಯತಕ್ಕದ್ದು. 
(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 12ಎ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ)ರ 12ಎ ನಿಯಮಕ್ಕೆ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 
"ಪರಂತು, ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು ದೋಷಮುಕ್ತನನ್ನಾಗಿ ಮಾಡಿದ್ದರೆ ಅಥವಾ ಅಂಥ ದಸ್ತಾವೇಜುಗಳನ್ನು ಸರ್ಕಾರಿ 
ನೌಕರನಿಗೆ ಈಗಾಗಲೇ ಒದಗಿಸಿದ್ದರೆ, ಸದರಿ ದಸ್ತಾವೇಜುಗಳ ಪ್ರತಿಗಳನ್ನು ಒದಗಿಸುವುದು ಅವಶ್ಯಕವಾಗಿರತಕ್ಕದ್ದಲ್ಲ'. 
3. 28ಸಿ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 28-ಸಿ ನಿಯಮಕ್ಕೆ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ;- 
"ಪರಂತು, ಶಿಸ್ತು ಪ್ರಾಧಿಕಾರಿಯು ಸರ್ಕಾರಿ ನೌಕರನನ್ನು ದೋಷಮುಕ್ತನನ್ನಾಗಿ ಮಾಡಿದ್ದರೆ ಅಥವಾ ಅ೦ಥ ದಸ್ತಾವೇಜುಗಳನ್ನು ಸರ್ಕಾರಿ 
ನೌಕರನಿಗೆ ಈಗಾಗಲೇ ಒದಗಿಸಿದ್ದರೆ, ಸದರಿ ದಸ್ತಾವೇಜುಗಳ ಪ್ರತಿಗಳನ್ನು ಒದಗಿಸುವುದು ಅವಶ್ಯಕವಾಗಿರತಕ್ಕದ್ದಲ್ಲ". 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸೈಯದ್‌ ಕರೀಮುಲ್ಲಾ ಖಾದ್ರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾಮಾನ್ಯ ಆಡಳಿತ ಇಲಾಖೆ 
(ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 70 ಎಸ್‌ಎಸ್‌ಆರ್‌ 76, ಬೆಂಗಳೂರು, ದಿನಾಂಕ 15ನೇ 
ಜನವರಿ 1977 
ಜಿ.ಎಸ್‌.ಆರ್‌. 29.- ಭಾರತದ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1977 ಎಂದು ಕರೆಯತಕ್ಕದ್ದು. 
(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 11ಎ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 11ಎ ನಿಯಮದಲ್ಲಿ,- 
(1 (3)ನೇ ಉಪ-ನಿಯಮದಲ್ಲಿ,- 
(1) 8ನೇ ನಿಯಮದ "(1 ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಯಾವುವೇ ದಂಡನೆಗಳನ್ನು” ಎಂಬ ಪದಗಳ ಬದಲಾಗಿ 
"8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಅಥವಾ ಹೆಚ್ಚು ದಂಡನೆಗಳನ್ನು” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
(i) (4)ನೇ ಉಪನಿಯಮವವನ್ನು ಬಿಟ್ಟುಬಿಡತಕ್ಕದ್ದು. 


೧೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





3. 25ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 25ನೇ ನಿಯಮದಲ್ಲಿ, (2)ನೇ ಉಪ ನಿಯಮದ ಪರಂತುಕದ («10ನೇ ಬಾಬಿನಲ್ಲಿ, 
"ಮತ್ತು ಅಂಥ ದಂಡನೆಯ ಎರುದ್ಧ ಅವನು ಸಲ್ಲಿಸಲು ಇಚ್ಛಿಸಬಹುದಾದಂಥ ಯಾವುದೇ ಮನವಿಯನ್ನು 
ಅವಕಾಶವನ್ನು ಕೊಟ್ಟ ನಂತರ" ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

4. 26ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 26ನೇ ನಿಯಮದ ಪರಂತುಕದ (1)ನೇ ಬಾಬಿನಲ್ಲಿ, "ಮತ್ತು ಅಂಥ ದಂಡನೆಯ 
ಎರುದ್ಧ ಅವನು ಸಲ್ಲಿಸಲು ಇಚ್ಛಿಸಬಹುದಾದಂಥ ಯಾವುದೇ ಮನವಿಯನ್ನು ಸಲ್ಲಿಸಲು ಸಂಬ೦ಧಪಟ್ಟ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟ ನಂತರ” ಎಂಬ 


ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 


ಸಲ್ಲಿಸಲು ಸಂಬಂಧಪಟ, ವಿಗೆ 
y ಊ ಜಿ 


ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸೈಯದ್‌ ಕರೀಮುಲ್ಲಾ ಖಾದ್ರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾಮಾನ್ಯ ಆಡಳಿತ ಇಲಾಖೆ 

(ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 70 ಎಸ್‌ಎಸ್‌ಆರ್‌ 79, ಬೆ೦ಗಳೂರು, ದಿನಾ೦ಕ 15ನೇ ಜೂನ್‌, 1981 

ಭಾರತ ಸಂವಿಧಾನದ 309ನೇ ಅನುಚ್ಚೇದದ ಪರಂತುಕದಿ೦ದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಇಪ್ಪತ್ತೊಂದನೇ ತಿದ್ದುಪಡಿ) ನಿಯಮಗಳು, 1981 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 5, 6, ಮತ್ತು 7ನೇ ನಿಯಮಗಳ ಬದಲಾಗಿ ಹೊಸ ನಿಯಮಗಳ ಸೇರ್ಪಡೆ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ 
ಮತ್ತು ಅಪೀಲು) ನಿಯಮಗಳು, 1957ರ 5, 6, ಮತ್ತು 7ನೇ ನಿಯಮಗಳ ಬದಲಾಗಿ ಈ ಮುಂದಿನ ನಿಯಮಗಳನ್ನು ಸೇರಿಸತಕ್ಕದ್ದು, ಎಂದರೆ;- 

"5. ಸೇವೆಗಳ ವರ್ಗೀಕರಣ.- (1) ಕರ್ನಾಟಕ ರಾಜ್ಯದ ಸಿವಿಲ್‌ ಸೇವೆಗಳನ್ನು ಈ ಮುಂದಿನಂತೆ ವರ್ಗೀಕರಿಸತಕ್ಕದ್ದು:- 

(1) ರಾಜ್ನ ಸಿವಿಲ್‌ ಸೇವೆಗಳು, ಸಮೂಹ -ಎ 

(11) ರಾಜ್ನ ಸಿವಿಲ್‌ ಸೇವೆಗಳು, ಸಮೂಹ -ಬಿ 

(111) ರಾಜ್ಯ ಸಿವಿಲ್‌ ಸೇವೆಗಳು, ಸಮೂಹ -ಸಿ ಮತ್ತು 

(iv) ರಾಜ್ನ ಸಿವಿಲ್‌ ಸೇವೆಗಳು, ಸಮೂಹ -ಡಿ 

(2) ಒಂದು ಸೇವೆಯು ಒಂದಕ್ಕಿಂತ ಹೆಚ್ಚು ಹುದ್ದೆಯ ಶ್ರೇಣಿಗಳನ್ನು ಒಳಗೊಂಡಿದ್ದರೆ, ಬೇರೆ ಬೇರೆ ಹುದ್ದೆಯ ಶ್ರೇಣಿಗಳನ್ನು ಬೇರೆ ಬೇರೆ 
ಸಮೂಹಗಳಲ್ಲಿ ಸೇರಿಸಬಹುದು. 

(3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಎ'ಯು - ರೂ. 900-1750ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು 
ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು; 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಬಿ'ಯು ರೂ. 660-1300ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು, ಆದರೆ ರೂ. 
900-1750ಕ್ಕಿಂತ ಕೆಳಗಿನ ವೇತನ ಶ್ರೇಣಿಗಳನ್ನು ಹೊ೦ದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಸಿ) ಯಾವ ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ' ಯು ರೂ. 250-400ರ ವೇತನ ಶ್ರೇಣಿಯನ್ನು ಹೊ೦ದಿರುವವೋ ಮತ್ತು ಅವುಗಳ 
ನೇಮಕಕ್ಕಾಗಿ ಯಾವುದೇ ಅಕಾಡಮಿಕ್‌, ತಾಂತ್ರಿಕ ಅಥವಾ ವೃತ್ತೀಯ ಅರ್ಹತೆಗಳನ್ನು ಗೊತ್ತುಪಡಿಸಲಾಗಿದೆಯೋ ಆ ಹುದ್ದೆಗಳನ್ನು, ಆದರೆ ಅನುಸೂಚಿ 
-IV ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ ಇತರ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಡಿ) ರಾಜ್ಯ ಸಿಎಲ್‌ ಸೇವೆಗಳ ಸಮೂಹ “ಡಿ' ಯು ಅನುಸೂಚಿ- 1ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 250- 
400ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ ಶ್ರೇಣಿ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
1976ರಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ವೇತನ ಶ್ರೇಣಿ. 

ಸೂಚನೆ:- ಈ ನಿಯಮಗಳಲ್ಲಿ ಮತ್ತು ಈ ನಿಯಮಗಳು ಪ್ರಾರಂಭವಾಗುವುದಕ್ಕೆ ನಿಕಟ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಎಲ್ಲ ಇತರ 
ನಿಯಮಗಳಲ್ಲಿ, ಆದೇಶಗಳಲ್ಲಿ, ಅನುಸೂಚಿಗಳಲ್ಲಿ, ಅಧಿಸೂಚನೆಗಳಲ್ಲಿ, ವಿನಿಯಮಗಳಲ್ಲಿ ಅಥವಾ ಸೂಚನೆಗಳಲ್ಲಿ ರಾಜ್ಯ ಸಿವಿಲ್‌ ಸೇವೆಗಳ ವರ್ಗ-॥್ಕೆ, 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೮೯ 





ವರ್ಗ-1ಕ್ಕೆ, ವರ್ಗ-ಗ11ಕ್ಕೆ ಮತ್ತು ವರ್ಗ-0/ ಕೈ ಮಾಡಿದ ಎಲ್ಲ ಉಲ್ಲೇಖಗಳನ್ನು ಅನುಕ್ರಮವಾಗಿ ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಎಗೆ, 
ಸಮೂಹ-ಬಿಗೆ, ಸಮೂಹ-ಸಿಗೆ ಮತ್ತು ಸಮೂಹ-ಡಿಗೆ ಮಾಡಿರುವ ಉಲ್ಲೇಖಗಳೆಂದು ಅರ್ಥೈಸತಕ್ಕದ್ದು ಮತ್ತು ಈ ಸಂದರ್ಭದಲ್ಲಿ ಅದರಲ್ಲಿನ "ವರ್ಗಕ್ಕೆ 
ಅಥವಾ ವರ್ಗಗಳಿಗೆ" ಮಾಡಿದ ಯಾವುದೇ ಉಲ್ಲೇಖವನ್ನು, ಸಂದರ್ಭಾನುಸಾರ, "ಸಮೂಹಕ್ಕೆ ಅಥವಾ ಸಮೂಹಗಳಿಗೆ ಮಾಡಿದ ಉಲ್ಲೇಖವೆಂದು 
ಅರ್ಥೆಸತಕ್ಕದ್ದು”. 
6. ರಾಜ್ಯ ಸಿವಿಲ್‌ ಸೇವೆಗಳ ರಚನೆ.- ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹಗಳು ಎ. ಬಿ, ಸಿ ಮತ್ತು ಡಿ- ಗಳು ಅನುಸೂಚಿ LI ಮತ್ತು 11] 
ರಲ್ಲಿ ನಿರ್ದಿಷ್ಟಪಡಿಸಿದ ಸೇವೆಗಳನ್ನು ಮತ್ತು ಹುದ್ದೆಗಳನ್ನು ಒಳಗೊಳ್ಳತಕ್ಕದ್ದು. 
7. ರಾಜ್ಯ ಸಿವಿಲ್‌ ಸೇವೆಗಳಿಗೆ ನೇಮಕಗಳು.- (1) ಅನ್ಯಥಾ ತಿದ್ದುಪಡಿ ಮಾಡಿದ್ದ ಹೊರತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "'ಎ', 
ಸಮೂಹ "ಬಿ' ಯ ಎಲ್ಲ ಮೊದಲ ನೇಮಕಗಳನ್ನು ಸರ್ಕಾರವು ಮಾಡತಕ್ಕದ್ದು: 
ಪರಂತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಬಿ' ಅಡಿಯಲ್ಲಿನ ಯಾವುದೇ ಹುದ್ದೆಗಳ ಸಂಬಂಧದಲ್ಲಿ, ಇತರ ಯಾವುದೇ ನೇಮಕ 
ಪ್ರಾಧಿಕಾರಿಯನ್ನು ನಿರ್ದಿಷ್ಟಪಡಿಸಿದ್ದರೆ, ಅಂಥ ಹುದ್ದೆಗಳಿಗೆ ಮೊದಲ ನೇಮಕಗಳನ್ನು ಹಾಗೆ ನಿರ್ದಿಷ್ಟಪಡಿಸಿದ ಪ್ರಾಧಿಕಾರಿಯು ಮಾಡತಕ್ಕದ್ದು. 
(2) ರಾಜ್ಯ ಸಿಎಲ್‌ ಸೇವೆಗಳ 'ಸಿ' ಮತ್ತು "ಡಿ' ಸಮೂಹಗಳಿಗೆ ಮಾಡುವ ಮೊದಲ ಎಲ್ಲ ನೇಮಕಗಳನ್ನು 11 ಮತ್ತು 11ನೇ ಅನುಸೂಚಿಗಳ 
2ನೇ ಅಂಕಣದಲ್ಲಿ ನಮೂದಿಸಿದ ಪ್ರಾಧಿಕಾರಿಗಳು ಮಾಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ.ಎಸ್‌. ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 25 ಎಸ್‌ಡಿಇ 82, ಬೆ೦ಗಳೂರು, ದಿನಾ೦ಕ 23ನೇ ಆಗಸ್ಟ್‌, 1983 

ಭಾರತ ಸಂವಿಧಾನದ 309ನೇ ಅನುಚ್ಚೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 1983 ಎ೦ದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 11ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 11ನೇ 
ನಿಯಮದಲ್ಲಿ, (6)ನೇ ಉಪನಿಯಮದ ನಂತರ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, ಶಿಸ್ತು ಪ್ರಾಧಿಕಾರಿಯು (2)ನೇ ಉಪನಿಯಮದ ಮೇರೆಗೆ ಕರ್ನಾಟಕ ರಾಜ್ಯ ಜಾಗೃತ ಆಯೋಗದ ಒಬ್ಬ ಅಧಿಕಾರಿಯನ್ನು 
ವಿಚಾರಣಾ ಪ್ರಾಧಿಕಾರಿಯನ್ನಾಗಿ ನೇಮಕ ಮಾಡಿದರೆ, ಅಂಥ ಅಧಿಕಾರಿಯು, ಆರೋಪ ವಿಷಯಗಳನ್ನು ದುರ್ನಡತೆಯ ಅಥವಾ ದುರ್ವರ್ತನೆಯ 
ಆರೋಪಣೆಗಳ ವಿವರಣೆಯನ್ನು, ದಸ್ತಾವೇಜುಗಳ ಪಟ್ಟಿಯನ್ನು ಮತ್ತು ಸಾಕ್ಷಿದಾರರ ಪಟ್ಟಯನ್ನು ಬದಲಾಯಿಸುವುದು ಅಥವಾ ಮಾರ್ಪಾಟು 
ಮಾಡುವುದು ಅವರ ಅಭಿಪ್ರಾಯದಲ್ಲಿ ಅವಶ್ಯವೆಂದು ಪರಿಗಣಿಸಿದರೆ, ಅವರು ಹಾಗೆ ಮಾಡಬಹುದು ಮತ್ತು ಶಿಸ್ತು ಪ್ರಾಧಿಕಾರಿಗೆ ತಿಳಿಸುವುದರ ಮೂಲಕ 
ಇವುಗಳ ಒಂದು ಪ್ರತಿಯನ್ನು ಸರ್ಕಾರಿ ನೌಕರನಿಗೆ ಕೊಡಬಹುದು ಅಥವಾ ಕೊಡಿಸಬಹುದು ಮತ್ತು ನಿರ್ದಿಷ್ಟಪಡಿಸಬಹುದಾದಂಥ ಕಾಲದೊಳಗೆ, 
ಸರ್ಕಾರಿ ನೌಕರನು, ತನ್ನ ಪ್ರತಿವಾದದ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಮತ್ತು ಖುದ್ದಾಗಿ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವನು ಇಚ್ಛಿಸುವನೇ 
ಹೇಗೆ ಎಂಬುದನ್ನು ತಿಳಿಸುವಂತೆ ಅವನನ್ನು ಅಗತ್ಯಪಡಿಸತಕ್ಕದ್ದು". 


ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 


(ಸೇವಾ ನಿಯಮಗಳು). 


೧೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 83, ಬೆಂಗಳೂರು, ದಿನಾಂಕ 23ನೇ ಫೆಬ್ರವರಿ, 1984 
ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚೆಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1984 ಎಂದು ಕರೆಯತಕ್ಕದ್ದು. 
(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 18ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 18ನೇ 
ನಿಯಮದ (3)ನೇ ಉಪ ನಿಯಮದ ಕೊನೆಯಲ್ಲಿ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಎಂದರೆ:- 
"ಮತ್ತು ಅಪೀಲು ಪ್ರಾಧಿಕಾರಿಯು ಮಾಡಿದ ಆದೇಶಗಳ ವಿರುದ್ಧ ಅಪೀಲು ಪ್ರಾಧಿಕಾರಿಯು ಯಾರಿಗೆ ನಿಕಟ ಅಧೀನ 
ಅಧಿಕಾರಿಯಾಗಿರುವನೋ ಆ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು". 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಕರ್ನಾಟಕ ಸರ್ಕಾರ 
ಸಂಖ್ಯೆ: ಡಿಪಿಎಆರ್‌ 39 ಎಸ್‌ಡಿಇ 81 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನ ಸೌಧ, 
ಬೆಂಗಳೂರು, ದಿನಾಂಕ 27ನೇ ಜೂನ್‌ 1984. 
ಅಧಿಸೂಚನೆ 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿ೦ದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1984 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 8ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 8ನೇ 
ನಿಯಮದ (1೪ಎ) ಖಂಡದ ಬದಲಾಗಿ ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಎಂದರೆ:- 

"೪ಎ) ಒಂದು ಅವಧಿಗೆ ಕಾಲಿಕ ವೇತನ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸುವುದು, ಅಂಥ ಅವಧಿಯಲ್ಲಿ ಇಳಿಸಿದ ವೇತನಕ್ಕೆ 
ಸಂಬಂಧಿಸಿದಂತೆ ಸರ್ಕಾರಿ ನೌಕರನು ವೇತನ ಬಡ್ತಿಗಳನ್ನು ಗಳಿಸುವನೇ, ಇಲ್ಲವೇ ಅಥವಾ ಆ ವೇತನವು ಸ್ಥಿರವಾಗಿ ಉಳಿಯುವುದೇ ಎಂಬ ಬಗ್ಗೆ 
ನಿರ್ದಿಷ್ಟ ನಿರ್ದೇಶನದೊಂದಿಗೆ ಮತ್ತು ಅಂಥ ದಂಡನೆಯ ಅವಧಿಯು ಸಮಾಪ್ತವಾದ ಮೇಲೆ ಆ ಇಳಿಕೆಯು ಅವನ ವೇತನದ ಮುಂದಿನ ವೇತನ 
ಬಡ್ತಿಗಳನ್ನು ಮುಂದಕ್ಕೆ ಹಾಕುವ ಪರಿಣಾಮ ಹೊಂದಿರುವುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಹೆಚ್ಚಿನ ನಿರ್ದೇಶನದ ಸಹಿತ ಕೆಳಗಿನ ಹಂತಕ್ಕೆ 
ಇಳಿಸುವುದು." 

ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೯೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 41 ಎಸ್‌ಡಿಇ 84, ಬೆ೦ಗಳೂರು, ದಿನಾ೦ಕ 17ನೇ ಜೂನ್‌, 1985 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚೆಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1985 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 11ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 11ನೇ 
ನಿಯಮದಲ್ಲಿ,- 

(1 (8)ನೇ ಉಪನಿಯಮದಲ್ಲಿ, "ಯಾರೇ ಇತರ ಸರ್ಕಾರಿ ನೌಕರನ" ಎಂಬ ಪದಗಳ ನಂತರ, "ಅಥವಾ ನಿವೃತ್ತ ಸರ್ಕಾರಿ ನೌಕರನ" ಎಂಬ 
ಪದಗಳನ್ನು ಸೇರಿಸತಕ್ಕದ್ದು ; 

(1) (8)ನೇ ಉಪನಿಯಮದ ನಂತರ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, ನಿವೃತ್ತ ಸರ್ಕಾರಿ ನೌಕರನು ನ್ಯಾಯವಾದಿ ಸಹ ಆಗಿದ್ದಾಗ, ಸರ್ಕಾರಿ ನೌಕರನು, ಶಿಸ್ತು ಪ್ರಾಧಿಕಾರಿಯು ನೇಮಿಸಿದ 
ಮಂಡನಾಧಿಕಾರಿಯು ನ್ಯಾಯವಾದಿಯಾಗಿದ್ದರೆ ಅಥವಾ ಶಿಸ್ತು ಪ್ರಾಧಿಕಾರಿಯು ಪ್ರಕರಣದ ಸಂದರ್ಭಗಳನ್ನು ಗಮನಿಸಿ, ನ್ಯಾಯವಾದಿಯಾಗಿರುವ ನಿವೃತ್ತ 
ಸರ್ಕಾರಿ ನೌಕರನನ್ನು ನೇಮಿಸಿಕೊಳ್ಳಲು ಅನುಮತಿಸಿದ ಹೊರತು ನೇಮಿಸಿಕೊಳ್ಳತಕ್ಕದ್ದಲ್ಲ." 


೪” "ಬಿನು 
ಕರ್ನಾಟಕ ರಾಜ್ನಪಾಲರು 


ಕರ್ನಾಟಕ ರಾಜ್ಯಪಾಲರ AE ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 
ಕರ್ನಾಟಕ ಸರ್ಕಾರ 
ಸಂಖ್ಯೆ: ಡಿಪಿಎಆರ್‌ 2 ಎಸ್‌ಡಿಇ 85 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನ ಸೌಧ, 
ಬೆಂಗಳೂರು, ದಿನಾ೦ಕ 30ನೇ ಜುಲೈ 1985. 
ಅಧಿಸೂಚನೆ 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚೆಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೂರನೇ ತಿದ್ದುಪಡಿ) ನಿಯಮಗಳು, 1985 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 18ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 18ನೇ 
ನಿಯಮದಲ್ಲಿ, (3) ಉಪನಿಯಮದ ಮೊದಲನೇ ಪರಂತುಕದ ನಂತರ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು. ಎಂದರೆ:- 

“ಮತ್ತೂ ಪರಂತು, ಯಾವ ಸರ್ಕಾರಿ ನೌಕರನಿಗೆ 8ನೇ ನಿಯಮದ (॥) ರಿಂದ (೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಿರುವ ಆದೇಶವನ್ನು, (೪)ರಿಂದ (೪1॥)ರ ವರೆಗಿನ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸುವುದಕ್ಕೆ ಅಧಿಕಾರ ಹೊಂದಿದ ನೇಮಕ ಪ್ರಾಧಿಕಾರಿಯು ಅಥವಾ ಇತರ ಯಾರೇ ಶಿಸ್ತು ಪ್ರಾಧಿಕಾರಿಯು ಮಾಡಿರುವರೋ ಆ ಸರ್ಕಾರಿ ನೌಕರನು 
(೪ರಿಂದ (೪1)ರ ವರೆಗಿನ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸಿರುವ ಆದೇಶದ ವಿರುದ್ಧ ಯಾವ ಪ್ರಾಧಿಕಾರಿಗೆ ಅಪೀಲು 
ಸಲ್ಲಿಸಲು ಆತನು ಹಕ್ಕುಳ್ಳವನಾಗಿರುವನೋ ಅದೇ ಪ್ರಾಧಿಕಾರಿಗೆ ಅಪೀಲು ಸಲ್ಲಿಸಬಹುದು.” 

ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


೧೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 86, ಬೆಂಗಳೂರು, ದಿನಾಂಕ 7ನೇ ಮೇ, 1986 
ಭಾರತ ಸಂವಿಧಾನದ 309ನೇ ಅನುಚ್ಚೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೂರನೇ ತಿದ್ದುಪಡಿ) ನಿಯಮಗಳು, 1986 ಎ೦ದು ಕರೆಯತಕ್ಕದ್ದು. 
(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 11ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 11ನೇ ನಿಯಮದಲ್ಲಿ,- 
(1) (2)ನೇ ಉಪನಿಯಮಕ್ಕೆ, ಈ ಮುಂದಿನ ಪರಂತುಕಗಳನ್ನು ಸೇರಿಸತಕ್ಕದ್ದು, ಎ೦ದರೆ:- 
"ಪರಂತು, ಲೋಕಾಯುಕ್ತರ ಅಥವಾ ಉಪಲೋಕಾಯುಕ್ತರ ನೇಮಕವನ್ನು ಸರ್ಕಾರದ ಹೊರತಾಗಿ ಇತರ ಯಾವುದೇ ಪ್ರಾಧಿಕಾರವು 
ಮಾಡತಕ್ಕದ್ದಲ್ಲ ಮತ್ತು ಲೋಕಾಯುಕ್ತರ ಸಿಬ್ಬಂದಿ ವರ್ಗದ ಅಧಿಕಾರಿಯ ನೇಮಕವನ್ನು ಲೋಕಾಯುಕ್ತರ ಪೂರ್ವ ಸಹಮತಿ ಇಲ್ಲದೆ ಮಾಡತಕ್ಕ; ಸಲ್ಲ. 
(11) (6)ನೇ ಉಪನಿಯಮದ ಪರಂತುಕದಲ್ಲಿ, "ಕರ್ನಾಟಕ ರಾಜ್ಯ ಜಾಗೃತ ಆಯೋಗದ ಒಬ್ಬ ಅಧಿಕಾರಿಯನ್ನು” ಎಂಬ ಪದಗಳ 
ಬದಲಾಗಿ, "ಲೋಕಾಯುಕ್ತರನ್ನು ಅಥವಾ ಉಪ ಲೋಕಾಯುಕ್ತರನ್ನು ಅಥವಾ ಲೋಕಾಯುಕ್ತ ಸಿಬ್ಬಂದಿಯ ಒಬ್ಬ 
ಅಧಿಕಾರಿಯನ್ನು" ಎಂಬ ಪದಗಳನ್ನು ಮತ್ತು "ಅಂಥ ಅಧಿಕಾರಿಯು” ಎಂಬ ಪದಗಳ ಬದಲಾಗಿ "ಲೋಕಾಯುಕ್ತರು, 
ಉಪಲೋಕಾಯುಕ್ತರು ಅಥವಾ ಅಂಥ ಅಧಿಕಾರಿಯು" ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
3. 12ಎ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 12ಎ ನಿಯಮದಲ್ಲಿ,- 


೧ 


(1) "ಜಾಗೃತ ಆಯೋಗವು" ಎಂಬ ಪದಗಳ ಬದಲಾಗಿ, "ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು" ಎಂಬ ಪದಗಳನ್ನು 
ಸೇರಿಸತಕ್ಕದ್ದು. 
(11) "ಜಾಗೃತ ಆಯುಕ್ತರ" ಎಂಬ ಪದಗಳ ಬದಲಾಗಿ "ಲೋಕಾಯುಕ್ತರ ಅಥವಾ ಸಂದರ್ಭಾನುಸಾರ ಉಪಲೋಕಾಯುಕ್ತರ" ಎಂಬ 


ಪದಗಳನ್ನು ಸೇರಿಸತಕ್ಕದ್ದು. 

4. 14ಎ ನಿಯಮಕ್ಕೆ ಬದಲಾಗಿ ಹೊಸ ನಿಯಮದ ಸೇರ್ಪಡೆ.- ಸದರಿ ನಿಯಮಗಳ 14ಎ ನಿಯಮಕ್ಕೆ ಬದಲಾಗಿ, ಈ ಮುಂದಿನದನ್ನು 
ಸೇರಿಸತಕ್ಕದ್ದು, ಎಂದರೆ:- 

"14ಎ. ಲೋಕಾಯುಕ್ತಕ್ಕೆ ವಹಿಸಿಕೊಡಲಾದ ಪ್ರಕರಣಗಳಲ್ಲಿ ಕಾರ್ಯವಿಧಾನ:- 

(1) 9 ರಿಂದ 1ಎ ವರೆಗಿನ ನಿಯಮಗಳಲ್ಲಿ ಮತ್ತು 13ನೇ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, (2)ನೇ ಉಪನಿಯಮದ 
ಉಪಬಂಧಗಳು, ಯಾವ ಸರ್ಕಾರಿ ನೌಕರರ ಮೇಲಣ ಆರೋಪಿಸಿದ ದುರ್ನಡತೆಯನ್ನು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 1984ರ 
ಉಪಬಂಧಗಳ ಮೇರೆಗೆ ಅಥವಾ ಸರ್ಕಾರವು ಉಲ್ಲೇಖಿಸಿದ್ದರ ಮೇರೆಗೆ ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ತನಿಖೆ ಮಾಡಿರುವರೋ ಆ 
ಸರ್ಕಾರಿ ನೌಕರರ ವಿರುದ್ಧ ಇರುವ ವ್ಯವಹರಣೆಗಳ ಉದ್ದೇಶಗಳಿಗಾಗಿ ಅನ್ವಯವಾಗತಕ್ಕದ್ದು. 

(2) (ಎ) ಯಾವುದೇ ಆರೋಪದ ಬಗ್ಗೆ,- 

(1) ರಾಜ್ಯ ಸಿವಿಲ್‌ ಸೇವೆಗಳು ಸಮೂಹ-'ಎ' ಯ ಅಥವಾ ಸಮೂಹ- "ಬಿ' ಯ ಸದಸ್ಯನ, ಅಥವಾ 

(11) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಎ ಯ ಅಥವಾ ಸಮೂಹ-ಬಿ ಯ ಸದಸ್ಯನ ಮತ್ತು ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಸಿ 

ಯ, ಅಥವಾ ಸಮೂಹ-ಡಿ ಯ ಸದಸ್ಯನ, ಅಥವಾ 
(111) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ-ಸಿ ಯ ಅಥವಾ ಸಮೂಹ-ಡಿ ಯ ಸದಸ್ಯನ 

- ಸಂಬಂಧದಲ್ಲಿ ತನಿಖೆ ನಡೆಸಿದ ನಂತರ ಶಿಸ್ತು ವ್ಯವಹರಣೆಗಳನ್ನು ತೆಗೆದುಕೊಳ್ಳತಕ್ಕದ್ದೆಂದು ಲೋಕಾಯುಕ್ತರು ಅಥವಾ 
ಉಪಲೋಕಾಯುಕ್ತರು ಅಭಿಪ್ರಾಯಪಟ್ಟರೆ, ಅವರು ಸರ್ಕಾರಕ್ಕೆ ತಮ್ಮ ಶಿಫಾರಸುಗಳ ಜೊತೆಗೆ ತನಿಖೆಯ ದಾಖಲೆಯನ್ನು ಕಳುಹಿಸತಕ್ಕದ್ದು, 
ಮತ್ತು ಸರ್ಕಾರವು, ಅಂಥ ದಾಖಲೆಯನ್ನು ಪರೀಕ್ಷಿಸಿದ ತರುವಾಯ ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಪ್ರಕರಣದ ಬಗ್ಗೆ 
ವಿಚಾರಣೆಯನ್ನು ನಡೆಸುವಂತೆ ನಿರ್ದೇಶಿಸಬಹುದು ಅಥವಾ 12ನೇ ನಿಯಮದ ಅನುಸಾರವಾಗಿ ಕ್ರಮಕೈಗೊಳ್ಳುವಂತೆ ಸಮುಚಿತ ಶಿಸ್ತು 
ಪ್ರಾಧಿಕಾರಿಗೆ ನಿರ್ದೇಶಿಸಬಹುದು. 

(ಬಿ) (ಎ) ಖಂಡದ ಮೇರೆಗೆ ಪ್ರಕರಣದ ವಿಚಾರಣೆಯನ್ನು ನಡೆಸಲು ಪಸ್ತಾವಿಸಿದ್ದರೆ, ಆ ವಿಚಾರಣೆಯನ್ನು, ಸಂದರ್ಭಾನುಸಾರ 
ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ ವಿಚಾರಣೆಯನ್ನು ನಡೆಸಲು ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು 
ಅಧಿಕೃತಗೊಳಿಸಿದ ಲೋಕಾಯುಕ್ತ ಸಿಬ್ಬಂದಿ ವರ್ಗದ ಒಬ್ಬ ಅಧಿಕಾರಿಯು ನಡೆಸಬಹುದು: 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೯೩ 





ಪರಂತು, ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ ವಿಚಾರಣೆಯನ್ನು ಅಂಥ ಸರ್ಕಾರಿ ನೌಕರನ ದರ್ಜೆಗಿಂತ ಕೆಳಗಿನ ದರ್ಜೆಯ ಅಧಿಕಾರಿಯು 
ಲ್ಲ: 
ಮತ್ತೂ ಪರಂತು, ಜಿಲ್ಲಾಧಿಕಾರಿಯ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ ವಿಚಾರಣೆಯನ್ನು 
ಲೋಕಾಯುಕ್ತ ಅಥವಾ ಉಪಲೋಕಾಯುಕ್ತ ಅಥವಾ ಹೆಚ್ಚುವರಿ ರಿಜಿಸ್ಟಾರ್‌ (ವಿಚಾರಣೆಗಳು) ಇವರ ಹೊರತು ಇತರ ಯಾರೇ ವ್ಯಕ್ತಿಯು 
ನಡೆಸತಕ್ಕದ್ದಲ್ಲ. 

ಮತ್ತೂ ಪರಂತು, (ಬಿ) ಖಂಡದ ಮೇರೆಗೆ ವಿಚಾರಣೆಯನ್ನು ನಡೆಸುವುದಕ್ಕೆ ಅಧಿಕೃತನಾದ ಲೋಕಾಯುಕ್ತ ಸಿಬ್ಬಂದಿ ವರ್ಗದ ಒಬ್ಬ 
ಅಧಿಕಾರಿಗೆ ಅದನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ನಡೆಸಲು ಇನ್ನೊಬ್ಬ ಅಧಿಕಾರಿಯನ್ನು ನೇಮಿಸಲು ಅಧಿಕಾರವಿರತಕ್ಕದ್ದಲ್ಲ. 

(ಸಿ) ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ ವಿಚಾರಣೆಯನ್ನು ನಡೆಸಲು (ಬಿ) ಖಂಡದ ಮೇರೆಗೆ ಅಧಿಕೃತನಾದ 
ಅಧಿಕಾರಿಯು, ಅದನ್ನು 11ನೇ ನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಈ ನಿಯಮದ ಉಪಬಂಧಗಳಿಗೆ ಅವು ಅಸಂಗತವಾಗದಿರುವಷ್ಟರ 
ಮಟ್ಟಿಗೆ ನಡೆಸತಕ್ಕದ್ದು ಮತ್ತು ಆ ಉದ್ದೇಶಕ್ಕಾಗಿ ಸದರಿ ನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. 

(ಡಿ) ವಿಚಾರಣೆಯು ಮುಗಿದ ತರುವಾಯ, ವಿಚಾರಣಾ ಅಧಿಕಾರಿಯ ನಿರ್ಣಯಗಳ ಮತ್ತು ಸಂದರ್ಭಾನುಸಾರ ಲೋಕಾಯುಕ್ತರ ಅಥವಾ 
ಉಪಲೋಕಾಯುಕ್ತರ ಶಿಫಾರಸುಗಳ ಜೊತೆಗೆ ಪ್ರಕರಣದ ದಾಖಲೆಯನ್ನು ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 

(ಇ) (ಡಿ) ಖಂಡದ ಮೇರೆಗಿನ ದಾಖಲೆಯನ್ನು ಸ್ಟೀಕರಿಸಿದ ಮೇಲೆ, ಸರ್ಕಾರವು 11ನೇ ನಿಯಮದ (21)ನೇ ಉಪನಿಯಮದ ಮತ್ತು 
(23)ನೇ ಉಪನಿಯಮದ ಉಪಬಂಧಗಳ ಮತ್ತು 11ಎ ನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಕ್ರಮಕೈಗೊಳ್ಳತಕ್ಕದ್ದು ಮತ್ತು ಅಂಥ ಎಲ್ಲ 
ಪ್ರಕರಣಗಳಲ್ಲಿಯೂ 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಸರ್ಕಾರವು ಸಕ್ಷಮ ಶಿಸ್ತು 
ಪ್ರಾಧಿಕಾರಿಯಾಗಿರತಕ್ಕದ್ದು. 

(3) (1ನೇ ಉಪನಿಯಮದಲ್ಲಿರುವುದು ಯಾವುದೂ, ಕರ್ನಾಟಕ ನ್ಯಾಯಾಂಗ ಸೇವೆಯ ಸದಸ್ಯರಿಗೆ ಅಥವಾ ಅಂಥ ಸದಸ್ಯರ ಅಥವಾ 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಆಡಳಿತ ನಿಯಂತ್ರಣದಲ್ಲಿರುವ ಸರ್ಕಾರಿ ನೌಕರನಿಗೆ ಅನ್ವಯವಾಗತಕ್ಕದ್ದಲ್ಲ. 

ವಿವರಣೆ.- ಈ ನಿಯಮದಲ್ಲಿ, "ಲೋಕಾಯುಕ್ತ' ಮತ್ತು "ಉಪಲೋಕಾಯುಕ್ತ' ಎಂಬ ಪದಾವಳಿಯು, ಕರ್ನಾಟಕ ಲೋಕಾಯುಕ್ತ 
ಅಧಿನಿಯಮ, 1984ರಲ್ಲಿ ಅವುಗಳಿಗೆ ಅನುಕ್ರಮವಾಗಿ ಕೊಟ್ಟಿರುವ ಅರ್ಥವನ್ನೇ ಹೊಂದಿರತಕ್ಕದ್ದು. 

5. ಅನುಸೂಚಿ -11ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ- 11ರಲ್ಲಿ "ಕರ್ನಾಟಕ ರಾಜ್ಯ ಜಾಗೃತ ಆಯೋಗ" ಎಂಬ ಶೀರ್ಷಿಕೆಯ 
ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳ ಬದಲಾಗಿ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"ಲೋಕಾಯುಕ್ತ ಸಿಬ್ಬಂದಿ" 
ಕಚೇರಿ ಅಧೀಕ್ಷಕ, ಪ್ರಥಮ ದರ್ಜೆ ರಿಜಿಸ್ಟಾರ್‌ ರಿಜಿಸ್ಟಾರ್‌ (11ರಿಂದ (1111ವರೆಗೆ ಲೋಕಾಯುಕ್ತ" 
ಗುಮಾಸ್ತರು, ಶೀಘ್ರಲಿಪಿಗಾರರು, ದ್ವಿತೀಯ 
ದರ್ಜೆ ಗುಮಾಸ್ತರು, ಬೆರಳಚ್ಚುಗಾರರು, 
ವಾಹನ ಚಾಲಕರು ಮತ್ತು ಇತರ ಎಲ್ಲ - 
ಸಿ ಸಮೂಹದ ಹುದ್ದೆಗಳು 

6. ಅನುಸೂಚಿ-111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ-111ರಲ್ಲಿ "ಕರ್ನಾಟಕ ರಾಜ್ಯ ಜಾಗೃತ ಆಯೋಗ" ಎಂಬ ಶೀರ್ಷಿಕೆಗೆ 
ಮತ್ತು ಅದಕ್ಕೆ ಸಂಬಂಧಪಟ್ಟ ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಎಂದರೆ;- 

"ಲೋಕಾಯುಕ್ತ ಸಿಬ್ಬಂದಿ" 
ಅಟೆಂಡರುಗಳು, ಜಮೇದಾರರು ರಿಜಿಸ್ಟಾರ್‌ ರಿಜಿಸ್ಟಾರ್‌ (1ರಿಂದ (111)ವರೆಗೆ ಲೋಕಾಯುಕ್ತ" 
ಸ್ರೇನರ್‌ಗಳು ಮತ್ತು ಎಲ್ಲ ಇತರ -ಡಿ 
ಸಮೂಹದ ಹುದ್ದೆಗಳು 


ನಡೆಸತಕ್ಕ 


















































ಕರ್ನಾಟಕ ರಾಜ್ಯಪಾಲರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಕೆ. ಸಂಗೋರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


೧೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 87, ಬೆ೦ಗಳೂರು, ದಿನಾಂಕ 5ನೇ ಮೇ, 1987 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚೆಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957, ಇದನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 1986 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 5ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 5ನೇ 
ನಿಯಮದಲ್ಲಿ (3)ನೇ ಉಪನಿಯಮಕ್ಕೆ ಮತ್ತು ಅದರ ಅಡಿಯಲ್ಲಿ ಇರುವ ವಿವರಣೆಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು ಮತ್ತು 1986ರ 
ಜುಲೈ 1 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ ಎಂದು ಭಾವಿಸತಕ್ಕದ್ದು, ಎಂದರೆ:- 

"3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ 'ಎ' ಯು ರೂ. 2200-50-2300-75-2900-90-3350-100-3950-120-4070ರ 
ಮತ್ತು ಅದಕ್ಕೂ ಮೇಲ್ಪಟ್ಟು ವೇತನ ಶ್ರೇಣಿಗಳನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ 'ಬಿ' ಯು ರೂ. 1720-40-1800-50-2300-75-2900-90-3170ರ ಮತ್ತು ಅದಕ್ಕೂ 
ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು, ಆದರೆ, ರೂ. 2200-50-2300-75-2900-90-3350-100-3950-120-4070ಕ್ಕಿಂತ ಕೆಳಗಿನ ವೇತನ 
ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಸಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ' ಯು ರೂ.780-15-900-20-1040ರ ವೇತನ ಶ್ರೇಣಿಗಿ೦ತ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು 
ಆದರೆ, ರೂ. 1720-40-1800-50-2300-75-2900-90-3170 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ, ಆದರೆ ಅನುಸೂಚಿ- 11ರಲ್ಲಿ 
ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿದ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು, ಮತ್ತು 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಡಿ' ಯು ಅನುಸೂಚಿ- 13ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 780-15- 
900-20-1040ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು". 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ ಶ್ರೇಣಿ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
1957ರಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಪರಿಷ್ಕೃತ ವೇತನ ಶ್ರೇಣಿ. 


ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 


(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 14 ಎಸ್‌ಡಿಇ 87, ಬೆ೦ಗಳೂರು, 
ದಿನಾಂಕ 5ನೇ ಡಿಸೆಂಬರ್‌, 1987 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚೆಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 1987 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 15ನೇ 


೧ಎ 


ನಿಯಮದಲ್ಲಿ, (2)ನೇ ಉಪನಿಯಮದ ನಂತರ, ಈ ಮುಂದಿನ ಉಪನಿಯಮವನ್ನು ಸೇರಿಸತಕ್ಕದ್ದು, ಎಂದರೆ:- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೯೫ 





"(3) (0 ಮತ್ತು (2)ನೇ ಉಪನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯು ರಾಜ್ಯ ಸಿವಿಲ್‌ 
ಸೇವೆಗಳ ಸಮೂಹ 'ಸಿ' ಅಥವಾ ಸಮೂಹ ಡಿ" ಸದಸ್ಯನಾಗಿರುವ ಅಥವಾ ಸಮೂಹ 'ಸಿ' ಅಥವಾ ಸಮೂಹ 'ಡಿ' ಹುದ್ದೆಯನ್ನು ಹೊಂದಿರುವ ಮತ್ತು 
ಯಾರ ಸೇವೆಯನ್ನು ಜಿಲ್ಲಾ ಪರಿಷತ್ತಿಗೆ ಎರವಲು ನೀಡಲಾಗಿದೆಯೋ ಅಂಥ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡುವ ಉದ್ದೇಶಕ್ಕಾಗಿ ನೇಮಕ 
ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ 
ಖಂಡ (1) ರಿಂದ (1೪ಎ) ವರೆಗೆ ನಿರ್ದಿಷ್ಟಪಡಿಸಿರುವ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಸಹ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. 
ಜಿಲ್ಲಾಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯು ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡುವುದಕ್ಕೆ ಅಥವಾ ದಂಡನೆಯನ್ನು ವಿಧಿಸುವುದಕ್ಕೆ ಮುಂಚೆ ಎರವಲು 
ಕೊಟ್ಟಿರುವ ಪ್ರಾಧಿಕಾರಿಯ ಅನುಮೋದನೆಯನ್ನು ಪಡೆಯುವ ಅಥವಾ ಅವರೊಂದಿಗೆ ಸಮಾಲೋಚನೆ ನಡೆಸುವ ಅಗತ್ಯವಿರತಕ್ಕದ್ದಲ್ಲ”. 

ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 29 ಎಸ್‌ಡಿಇ 87, ಬೆ೦ಗಳೂರು, ದಿನಾಂಕ 22ನೇ ಜನವರಿ, 1988 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲ, ಎ.ಎನ್‌. 
ಬ್ಯಾನರ್ಜಿ ಆದ ನಾನು, ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ಈ ಮೂಲಕ ರಚಿಸುತ್ತೇನೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1988 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 15ನೇ 
ನಿಯಮದಲ್ಲಿ, (2)ನೇ ಉಪನಿಯಮದ ನಂತರ, ಈ ಮುಂದಿನ ಉಪನಿಯಮವನ್ನು ಸೇರಿಸತಕ್ಕದ್ದು. ಎಂದರೆ:- 

2ಎ) (1 ಮತ್ತು (2)ನೇ ಉಪನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯು ರಾಜ್ಯ ಸಿವಿಲ್‌ 
ಸೇವೆಗಳ ಸಮೂಹ “ಬಿ” ಯ ಸದಸ್ಯನಾಗಿರುವ ಅಥವಾ ಸಮೂಹ “ಬಿ” ಹುದ್ದೆಯನ್ನು ಹೊಂದಿರುವ ಮತ್ತು ಜಿಲ್ಲಾ ಪರಿಷತ್ತಿಗೆ ಎರವಲು ಸೇವೆಯ 
ಮೇಲೆ ಬಂದಿರುವ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1)ರಿಂದ (11ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ವಿಧಿಸುವುದಕ್ಕಾಗಿ ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. ಮುಖ್ಯ ಕಾರ್ಯದರ್ಶಿಯು ದಂಡನೆಯನ್ನು 
ವಿಧಿಸುವುದಕ್ಕೆ ಮುಂಚೆ ಎರವಲು ಕೊಟ್ಟ ಅಧಿಕಾರಿಯ ಅನುಮೋದನೆಯನ್ನು ಪಡೆಯುವ ಅಥವಾ ಅವರೊಂದಿಗೆ ಸಮಾಲೋಚನೆ ನಡೆಸುವ 
ಅಗತ್ಯವಿರತಕ್ಕದ್ದಲ್ಲ." 

ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 33 ಎಸ್‌ಡಿಇ 88, ಬೆ೦ಗಳೂರು, ದಿನಾ೦ಕ 10ನೇ ಫೆಬ್ರವರಿ, 1989 
ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು, 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1989 ಎಂದು ಕರೆಯತಕ್ಕದ್ದು. 


೧೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿಎಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 15ನೇ ನಿಯಮದಲ್ಲಿ, (3)ನೇ ಉಪನಿಯಮಕ್ಕೆ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, ಈ ಉಪ ನಿಯಮದ ಮೇರೆಗೆ ಮಾಡಿದ ಆದೇಶದ ಎರುದ್ಧ ಅಪೀಲನ್ನು, ಆ ಸರ್ಕಾರಿ ನೌಕರನನ್ನು ಯಾವ ಇಲಾಖೆಯಿಂದ 
ಜಿಲ್ಲಾ ಪರಿಷತ್ತಿಗೆ ಎರವಲು ಸೇವೆಯ ಮೇಲೆ ನೀಡಲಾಗಿದೆಯೋ ಆ ಇಲಾಖೆಯ ಮುಖ್ಯಸ್ಥನಿಗೆ ಸಲ್ಲಿಸತಕ್ಕದ್ದು". 

3. 18ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 18ನೇ ನಿಯಮದ (3)ನೇ ಉಪನಿಯಮದಲ್ಲಿ, ಮೂರನೇ ಪರಂತುಕದ ತರುವಾಯ 
ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

'ಮತ್ತೂ ಪರಂತು, ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ'ಯ ಅಥವಾ ಸಮೂಹ "ಡಿ'ಯ ಸದಸ್ಯನು, 8ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಿದ 
ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಿ ಸರ್ಕಾರವು ಮಾಡಿದ ಯಾವುದೇ ಆದೇಶದ ವಿರುದ್ಧ ರಾಜ್ಯಪಾಲರಿಗೆ ಅಪೀಲು ಸಲ್ಲಿಸಬಹುದು". 


ಕರ್ನಾಟಕ ರಾಜ್ಯಪಾಲರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಸಂಗೋರಾಮ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 

(ಸೇವಾ ನಿಯಮಗಳು). 

ಕರ್ನಾಟಕ ಸರ್ಕಾರ 

ಸಂಖ್ಯೆ: ಡಿಪಿಎಆರ್‌ 16 ಎಸ್‌ಡಿಇ 90 ಕರ್ನಾಟಕ ಸರ್ಕಾರದ ಸಚಿವಾಲಯ 
ವಿಧಾನ ಸೌಧ, 
ಬೆಂಗಳೂರು, ದಿನಾಂಕ 23ನೇ ಅಕ್ಟೋಬರ್‌ 1990. 
ಅಧಿಸೂಚನೆ 

ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು, 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ಈ ಮೂಲಕ ರಚಿಸುತ್ತಾರೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1990 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 8ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ, (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 8ನೇ ನಿಯಮದಲ್ಲಿ, ವಿವರಣೆ-1ರ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, 
ಎಂದರೆ:- 

"ವಿವರಣೆ-1- ಈ ಪರಂತುಕದ ಉದ್ದೇಶಗಳಿಗಾಗಿ "ಭ್ರಷ್ಟಾಚಾರ" ಎಂಬ ಪದಾವಳಿಯು ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1988 
(ಕೇಂದ್ರ ಅಧಿನಿಯಮ 1988ರ 49)ರ 13ನೇ ಪ್ರಕರಣದಲ್ಲಿ "ಲೋಕ ನೌಕರನಿಂದ ಆಪರಾಧಿಕ ದುರ್ನಡತೆ" ಎಂಬ ಪದಾವಳಿಗೆ ಕೊಟ್ಟಿರುವ ಅರ್ಥವನ್ನೇ 
ಹೊಂದಿರತಕ್ಕದ್ದು. 

3. 11ನೇ ಅನುಸೂಚಿಯ ತಿದ್ದುಪಡಿ .- ಸದರಿ ನಿಯಮಗಳ 11ನೇ ಅನುಸೂಚಿಯಲ್ಲಿ "ಕರ್ನಾಟಕ ಸರ್ಕಾರದ ಸಚಿವಾಲಯ" ಎಂಬ 
ಶೀರ್ಷಿಕೆಯ ಅಡಿಯಲ್ಲಿ ಇರುವ ನಮೂದುಗಳ ಬದಲಾಗಿ ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೯೭ 
ಹುದ್ದೆಗಳ ವರ್ಗ ನೇಮಕ ಮಾಡಲು ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅಪೀಲು ಪ್ರಾಧಿಕಾರಿ 
ಅಧಿಕಾರವುಳ್ಳ ಅವರು ವಿಧಿಸಬಹುದಾದ ದಂಡನೆಗಳು 
ಪ್ರಾಧಿಕಾರಿ ಪ್ರಾಧಿಕಾರಿ ದಂಡನೆಗಳು 
1 2 3 4 5 

ಸಜಿವಾಲಯದ ಎಲ್ಲ ಮುಖ್ಯ ಸರ್ಕಾರದ ಸಂಬಂಧಪಟ್ಟ | (1)ರಿಂದ (1೪ಎ) ಮುಖ್ಯ ಕಾರ್ಯದರ್ಶಿ 
ಇಲಾಖೆಗಳ ಹಿರಿಯ ಕಾರ್ಯದರ್ಶಿ ಉಪಕಾರ್ಯದರ್ಶಿ, 

ಸಹಾಯಕರು, ಸಹಾಯಕರು, ಜಂಟಿ ಕಾರ್ಯದರ್ಶಿ, 

ಶೀಘಲಿಪಿಗಾರರು, ಕಿರಿಯ ಅಪರ ಕಾರ್ಯದರ್ಶಿ 

ಸಹಾಯಕರು, ಬೆರಳಚ್ಚುಗಾರರು 

ಮತ್ತು ಇತರೆ ಎಲ್ಲ ಸಮೂಹ (1ರಿಂದ (1೪ಎ) 

ಸ” ಹುದ್ದೆಗಳು (ಸಚಿವ 

ಸಂಪುಟ ವ್ಯವಹಾರಗಳ ಮುಖ್ಯ ಕಾರ್ಯದರ್ಶಿ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಸರ್ಕಾರದ ಕಾರ್ಯದರ್ಶಿ, (ರಿಂದ (viii) 

ಆಡಳಿತ ಸುಧಾರಣಾ ಇಲಾಖೆ ಸಿಬ್ಬಂದಿ ಮತ್ತು ಆಡಳಿತ 

ಮತ್ತು ಸ್ಥಾನಿಕ ಆಯುಕ್ತರು, ಸುಧಾರಣಾ ಇಲಾಖೆ 

ಕರ್ನಾಟಕ, ನವದೆಹಲಿ ಇವರ ಸರ್ಕಾರ 
ಕಚೇರಿಯಲ್ಲಿರುವವರನ್ನು 

ಹೊರತುಪಡಿಸಿ) ಮುಖ್ಯ ಕಾರ್ಯದರ್ಶಿ 

ಸಚಿವ ಸಂಪುಟ ವ್ಯವಹಾರಗಳ | ಮುಖ್ಯ ಸರ್ಕಾರದ (11ರಿಂದ (ivಎ) ಮುಖ್ಯ ಕಾರ್ಯದರ್ಶಿ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು | ಕಾರ್ಯದರ್ಶಿ ಉಪ ಕಾರ್ಯದರ್ಶಿ, 


ಆಡಳಿತ ಸುಧಾರಣಾ 
ಇಲಾಖೆಯ ಹಿರಿಯ 
ಸಹಾಯಕರು, ಸಹಾಯಕರು, 
ಶೀಘಲಿಪಿಗಾರರು, ಕಿರಿಯ 
ಸಹಾಯಕರು, ಬೆರಳಚ್ಚುಗಾರರು, 
ಟೈಪ್‌ ರೈಟರ್‌ ಮೆಕ್ಕಾನಿಕ್‌, 
ಸೂಪರ್‌ ವೈಸರ್‌ (ಪಹರೆ 
ಮತ್ತು ಕಾವಲು), ಟೆಲಿಫೋನ್‌ 
ಆಪರೇಟರುಗಳು ಮತ್ತು ಎಲ್ಲಾ 
ಇತರೆ ಸಮೂಹ 'ಸಿ' ಹುದ್ದೆಗಳು 


ಸಚಿವ ಸಂಪುಟ ವ್ಯವಹಾರಗಳ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು 


ಆಡಳಿತ ಸುಧಾರಣಾ ಇಲಾಖೆ 


ಮುಖ್ಯ ಕಾರ್ಯದರ್ಶಿ 


(1)ರಿ೦ದ (1೪111) 


ಸರ್ಕಾರ 





ಸ್ಥಾನಿಕ ಆಯುಕ್ತರು, ಕರ್ನಾಟಕ, 
ನವದೆಹಲಿ, ಇವರ ಕಚೇರಿಯ 
ಹಿರಿಯ ಸಹಾಯಕರು, 
ಸಹಾಯಕರು, 
ಶೀಘ್ರಲಿಪಿಗಾರರು, ಗುಮಾಸ್ತ 
ಹಾಗೂ ಬೆರಳಚ್ಚುಗಾರರು 
ಮತ್ತು ಎಲ್ಲ ಇತರೆ ಸಮೂಹ 
'ಸಿ" ಹುದ್ದೆಗಳು 


ಸ್ಥಾನಿಕ ಆಯುಕ್ತರು, 
ಕರ್ನಾಟಕ 


ಸಂಪರ್ಕ ಅಧಿಕಾರಿ 


ಸ್ಥಾನಿಕ ಆಯುಕ್ತರು, ಕರ್ನಾಟಕ 


(1ರಿಂದ (1೪ಎ) 


(1)ರಿ೦ದ (1೪111) 


ಸ್ಥಾನಿಕ ಆಯುಕ್ತರು, 
ಕರ್ನಾಟಕ 


ಮುಖ್ಯ ಕಾರ್ಯದರ್ಶಿ 





ಸಚಿವರ / ರಾಜ್ಯ ಸಚಿವರ ಆಪ್ತ 


ಶಾಖೆಯ ಎಲ್ಲಾ ಅಧಿಕಾರಿಗಳು 





ಕಾರ್ಯದರ್ಶಿ 








ಸರ್ಕಾರದ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆ 
ಮುಖ್ಯ ಕಾರ್ಯದರ್ಶಿ 





(11)ರಿಂದ (1೪ಎ) 


(10ರಿಂದ (viii 





ಮುಖ್ಯ ಕಾರ್ಯದರ್ಶಿ 


ಸರ್ಕಾರ 








೧೩೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ವಿವರಣೆ.- 


(1) "ಸಂಬಂಧಪಟ್ಟ ಸರ್ಕಾರದ ಉಪಕಾರ್ಯದರ್ಶಿ/ ಜ೦ಂಟಿಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ” ಎಂದರೆ ಈ ನಿಯಮಗಳ 


ಮೇರೆಗೆ ಕ್ರಮಕೈಗೊಳ್ಳುವ ಕಾಲದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಹೊರತುಪಡಿಸಿ, ಅಧಿಕಾರಿಯು 


ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವನೋ ಆ ಇಲಾಖೆಯ ಆಡಳಿತ ಪ್ರಭಾರದಲ್ಲಿರುವ ಸರ್ಕಾರದ ಉಪ ಕಾರ್ಯದರ್ಶಿ/ 


ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ ಎಂದು ಅರ್ಥ. 


(11) "ಸರ್ಕಾರದ ಉಪಕಾರ್ಯದರ್ಶಿ, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 


ಇಲಾಖೆ” ಎಂದರೆ, ಅಂಕಣ-1 ರಲ್ಲಿ ನಿರ್ದಿಷ್ಟಪಡಿಸಿದ ಅಧಿಕಾರಿಗಳ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ವಿಷಯಗಳ 


ಪ್ರಭಾರದಲ್ಲಿರುವ ಸರ್ಕಾರದ ಉಪ ಕಾರ್ಯದರ್ಶಿ, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ 


ಸುಧಾರಣಾ ಇಲಾಖೆ. 


2. ಅನುಸೂಚಿ-111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 111ರಲ್ಲಿ "ಕರ್ನಾಟಕ ಸರ್ಕಾರ ಸಚಿವಾಲಯ" ಎಂಬ ಶೀರ್ಷಿಕೆಯ 


ಅಡಿಯಲ್ಲಿ ಬರುವ ನಮೂದುಗಳ ಬದಲಾಗಿ, ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು. ಎಂದರೆ:- 




















1 2 3 4 5 
ಸಚಿವಾಲಯದ ಎಲ್ಲ ಅಧೀನ ಸಂಬಂಧಪಟ ಅಧೀನ (10ರಿಂದ (1ಎ) ಸರ್ಕಾರದ 
ಇಲಾಖೆಗಳಲ್ಲಿರುವ ಎಲ್ಲ ಸಮೂಹ | ಕಾರ್ಯದರ್ಶಿ, ಕಾರ್ಯದರ್ಶಿ ಸಂಬಂಧಪಟ್ಟ 
'ಡಿ" ಹುದ್ದೆಗಳು ಸಿಬ್ಬಂದಿ ಮತ್ತು ಕಾರ್ಯದರ್ಶಿ 
(ಸಚಿವ ಸಂಪುಟ ವ್ಯವಹಾರಗಳ ಆಡಳಿತ ಸುಧಾರಣಾ 
ಇಲಾಖೆಯ ಮತ್ತು ಸಿಬ್ಬಂದಿ ಮತ್ತು | ಇಲಾಖೆ 
ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ (೪ರಿಂದ (೪111) ಮುಖ್ಯ 
ಮತ್ತು ಸ್ಥಾನಿಕ ಆಯುಕ್ತರು, ಮತ್ತು ಆಡಳಿತ ಸುಧಾರಣಾ ಕಾರ್ಯದರ್ಶಿ 
ಕರ್ನಾಟಕ, ನವದೆಹಲಿ ಇವರ ಇಲಾಖೆ 
ಕಚೇರಿಯಲ್ಲಿರುವವರನ್ನು 
ಹೊರತುಪಡಿಸಿ) 
ಸಚಿವ ಸಂಪುಟ ವ್ಯವಹಾರಗಳ ಅಧೀನ ಸಂಬಂಧಪಟ್ಟ ಅಧೀನ (1)ರಿಂದ (ivಎ) ಉಪ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಕಾರ್ಯದರ್ಶಿ, ಕಾರ್ಯದರ್ಶಿ, ಕಾರ್ಯದರ್ಶಿ, 
ಆಡಳಿತ ಸುಧಾರಣಾ ಸಿಬ್ಬಂದಿ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸಿಬ್ಬಂದಿ ಮತ್ತು 
ಇಲಾಖೆಯಲ್ಲಿರುವ ಎಲ್ಲ ಸಮೂಹ | ಆಡಳಿತ ಸುಧಾರಣಾ | ಸುಧಾರಣಾ ಇಲಾಖೆ ಆಡಳಿತ 
"ಡಿ' ಹುದ್ದೆಗಳು ಇಲಾಖೆ ಸುಧಾರಣಾ 

ಇಲಾಖೆ 
ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ (೪)ರಿ೦ದ (viii) ಮುಖ್ಯ 
ಮತ್ತು ಆಡಳಿತ ಸುಧಾರಣಾ ಕಾರ್ಯದರ್ಶಿ 
ಇಲಾಖೆ 
ಸ್ಥಾನಿಕ ಆಯುಕ್ತರು, ಕರ್ನಾಟಕ, ಸ್ಥಾನಿಕ ಆಯುಕ್ತರು | ಸಂಪರ್ಕ ಅಧಿಕಾರಿ (0ರಿಂದ (1ಎ) ಸ್ಥಾನಿಕ ಆಯುಕ್ತರು 
ನವದೆಹಲಿ ಇವರ ಕರ್ನಾಟಕ 


ಕಚೇರಿಯಲ್ಲಿರುವ ಡಿಸ್ಟ್ಯಾಚ್‌ 
ರೈಡರ್‌, ಜವಾನರು ಮತ್ತು ಎಲ್ಲ 
ಇತರೆ ಸಮೂಹ-ಡಿ ಹುದ್ದೆಗಳು 











ಸ್ಥಾನಿಕ ಆಯುಕ್ತರು 





(1)ರಿ೦ದ (1೪111) 





ಕಾರ್ಯದರ್ಶಿ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೩೯೯ 





ಸಚಿವರ / ರಾಜ್ಯ ಸಚಿವರ ಆಪ್ತ ಸಿಬ್ಬಂದಿ 





ಎಲ್ಲ ಸಮೂಹ "ಡಿ' 
ಹುದೆಗಳು 
ಎ 


ಅಧೀನ ಸಚಿವರ/ ರಾಜ್ಯ ಸಚಿವರ ಆಪ್ತ (1ರಿಂದ (1ಎ) ಉಪ ಕಾರ್ಯದರ್ಶಿ, 
ಕಾರ್ಯದರ್ಶಿ, ಕಾರ್ಯದರ್ಶಿ ಸಿಬ್ಬಂದಿ ಮತ್ತು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಆಡಳಿತ ಸುಧಾರಣಾ ಇಲಾಖೆ 

ಇಲಾಖೆ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ (೪)ರಿ೦ದ (viii) ಸರ್ಕಾರದ 











ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮುಖ್ಯ ಕಾರ್ಯದರ್ಶಿ 





ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿಗೆ ಪ್ರತಿನಿಯೋಜಿಸಲಾಗಿರುವ ಸಿಬ್ಬಂದಿ 








ಎಲ್ಲ "ಡಿ' ಸಮೂಹದ 
ಹುದೆಗಳು 
ಎ 


ಅಧೀನ ಅಧೀನ ಕಾರ್ಯದರ್ಶಿ (0ರಿಂದ (೫ಎ) ಮುಖ್ಯ 
ಕಾರ್ಯದರ್ಶಿ, (ಚುನಾವಣೆಗಳು) ಚುನಾವಣಾ 
ಸಿಬ್ಬಂದಿ ಮತ್ತು ಅಧಿಕಾರಿ 
ಆಡಳಿತ ಸುಧಾರಣಾ 
ಇಲಾಖೆ 
ಮುಖ್ಯ ಚುನಾವಣಾ ಅಧಿಕಾರಿ (೪)ರಿ೦ದ (viii) ಮುಖ್ಯ 
ಕಾರ್ಯದರ್ಶಿ 




















ವಿವರಣೆ.- 
(0) 


(1) 


(111) 


(11) 


ಕರ್ನಾಟಕ 


"ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ" ಎಂದರೆ, ಕರ್ನಾಟಕ ಸರ್ಕಾರದ ಸಚಿವಾಲಯದ 
ಸಮೂಹ "ಡಿ' ನೌಕರರ ಸೇವಾ ಷರತ್ತುಗಳಿಗೆ ಸಂಬಂಧಪಟ್ಟ ವಿಷಯಗಳ ಪ್ರಭಾರದಲ್ಲಿರುವ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ; 

"ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿ" ಎಂದರೆ ಈ ನಿಯಮಗಳ ಮೇರೆಗೆ ಕ್ರಮ ಕೈಗೊಳ್ಳುವ ಕಾಲದಲ್ಲಿ, ಸಚಿವ ಸಂಪುಟ 
ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಹೊರತುಪಡಿಸಿ ಸಂಬಂಧಪಟ್ಟ ಸಮೂಹ 
“ಡಿ' ನೌಕರನು ಸಚಿವಾಲಯದ ಯಾವುದೇ ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಅಧೀನನಾಗಿರುವನೋ ಆ 
ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿ ಹಾಗೂ ಸರ್ಕಾರದ ಕಾರ್ಯದರ್ಶಿಯ, ಅಪರ ಕಾರ್ಯದರ್ಶಿಯ, 
ಕಾರ್ಯದರ್ಶಿಯ ಮತ್ತು ಉಪ ಕಾರ್ಯದರ್ಶಿಯ ಆಪ್ತ ಶಾಖೆಯ ಸಮೂಹ "ಡಿ' ನೌಕರರ ಸಂದರ್ಭದಲ್ಲಿ ಆ ಇಲಾಖೆಯ 
ಸಿಬ್ಬಂದಿ ವರ್ಗದ ವಿಷಯಗಳ ಪ್ರಭಾರದಲ್ಲಿರುವ ಅಧೀನ ಕಾರ್ಯದರ್ಶಿ; 

"ಉಪಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ" ಎಂದರೆ 1ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವ ನೌಕರರ 
ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ವಿಷಯದ ಪ್ರಭಾರದಲ್ಲಿರುವ ಸರ್ಕಾರದ ಉಪ ಕಾರ್ಯದರ್ಶಿ, ಸಚಿವ ಸಂಪುಟ 
ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. 

"ಸಂಬಂಧಪಟ್ಟ ಸರ್ಕಾರದ ಕಾರ್ಯದರ್ಶಿ" ಎಂದರೆ, ಈ ನಿಯಮಗಳ ಮೇರೆಗೆ ಕ್ರಮ ಕೈಗೊಳ್ಳುವ ಕಾಲದಲ್ಲಿ ನೌಕರನು ಯಾವ 
ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವನೋ ಆ ಇಲಾಖೆಯ ಕಾರ್ಯದರ್ಶಿ". 


ಜಂಟಿ 


ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೈಕೆ. ನಾಡಗಿರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 92, ಬೆ೦ಗಳೂರು, ದಿನಾ೦ಕ 13ನೇ ಮೇ, 1993. 
ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 


ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 





೧೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 9ನೇ ಮಾರ್ಚ್‌ 1993ರ 
ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1V, ವಿಭಾಗ 2ಸಿ() ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 92, ದಿನಾಂಕ 1993ರ ಫೆಬ್ರವರಿ 8 
ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು 1993ರ ಮಾರ್ಚ್‌ 9 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದ ಸಲಹೆಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಪರಿಗಣಿಸಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1993 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 26ನೇ ನಿಯಮದ ತಿದ್ದುಪಡಿ- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 
26ನೇ ನಿಯಮದಲ್ಲಿ ಅದರ ಉಪನಿಯಮ (1 ಎಂದು ಸಂಖ್ಯೆ ನೀಡತಕ್ಕದ್ದು, ಮತ್ತು ಹಾಗೆ ಮರುಸಂಖ್ಯೆ ನೀಡಲಾದ (1ನೇ ಉಪನಿಯಮದ 
ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"(2) ಪುನರವಲೋಕನಕ್ಕಾಗಿ ಯಾವುದೇ ಅರ್ಜಿಯನ್ನು ಪುನರವಲೋಕನಕ್ಕೆ ಒಳಪಡುವಂಥ ಆ ಆದೇಶವನ್ನು ಮಾಡಿದ 

ದಿನಾಂಕದಿಂದ ಮೂರು ವರ್ಷಗಳ ಅವಧಿಯೊಳಗೆ ಸಲ್ಲಿಸಿದ ಹೊರತು ಅಂಗೀಕರಿಸತಕ್ಕದ್ದಲ್ಲ ; 

ಪರಂತು, ಸರ್ಕಾರಿ ನೌಕರನು ಸಕಾಲದಲ್ಲಿ ಪುನರವಲೋಕನ ಅರ್ಜಿ ಸಲ್ಲಿಸದಿರುವುದಕ್ಕೆ ಸಾಕಷ್ಟು ಕಾರಣವಿತ್ತೆಂದು ರಾಜ್ಯಪಾಲರಿಗೆ 
ಮನದಟ್ಟಾದರೆ, ಸದರಿ ಅವಧಿಯು ಮುಕ್ತಾಯವಾದ ನಂತರವೂ ಅವರು ಪುನರವಲೋಕನ ಅರ್ಜಿಯನ್ನು ಅಂಗೀಕರಿಸಬಹುದು." 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಣ್ಣನ್‌ ಕುಟ್ಟಿ ಕುಳವಿಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1! 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 93, ಬೆ೦ಗಳೂರು, ದಿನಾ೦ಕ 3ನೇ ಜನವರಿ, 1994. 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 17ನೇ ನವೆಂಬರ್‌ 
1993ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2ಸಿ (1 ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11, ಎಸ್‌ಡಿಇ 93, ದಿನಾಂಕ 11ನೇ 
ನವೆಂಬರ್‌ 1993 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು, ಸದರಿ ರಾಜ್ಯಪತ್ರವನ್ನು 1993ರ ನವೆ೦ಬರ್‌ 17 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುವೇ ಸಲಹೆಗಳು ಮತ್ತು ಆಕ್ಷೇಪಣೆಗಳು ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಅಪೀಲು)(ತಿದ್ದುಪಡಿ) ನಿಯಮಗಳು, 1993 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 15ನೇ 


೧ಎ 


ನಿಯಮದಲ್ಲಿ, (2ಎ) ಮತ್ತು (3)ನೇ ಉಪನಿಯಮಗಳಲ್ಲಿ "ಮುಖ್ಯ ಕಾರ್ಯದರ್ಶಿಯವರು" ಮತ್ತು "ಜಿಲ್ಲಾ ಪರಿಷತ್ತಿಗೆ” ಎಂಬ ಪದಗಳ ಬದಲಾಗಿ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೦೧ 





ಅವು ಬರುವ ಕಡೆಯಲ್ಲೆಲ್ಲಾ "ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು” ಮತ್ತು "ಜಿಲ್ಲಾ ಪಂಚಾಯತಿಗೆ” ಎಂಬ ಪದಗಳನ್ನು ಅನುಕ್ರಮವಾಗಿ 
ಸೇರಿಸತಕ್ಕದ್ದು. 

ಎ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಣ್ಣನ್‌ ಕುಟ್ಟಿ ಕುಳವಿಲ 
ಣ ಊ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 94, ಬೆ೦ಗಳೂರು, ದಿನಾಂಕ 13ನೇ ಜುಲೈ 1994 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 7ನೇ ಜೂನ್‌, 1994ರ 
ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1/, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 94, ದಿನಾಂಕ 3ನೇ ಜೂನ್‌ 
1994 ರಲ್ಲಿ ಪ್ರಕಟಿಸಿರುವುದರಿ೦ದ; 

ಮತ್ತು. ಸದರಿ ರಾಜ್ಯಪತ್ರವನ್ನು 1994ರ ಜೂನ್‌ 7 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿರುವ ಸಲಹೆಗಳನ್ನು ಅಥವಾ ಆಕ್ಷೇಪಣೆಗಳನ್ನು 
ಪರಿಗಣಿಸಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1994 ಎ೦ದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 5ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 5ನೇ 
ನಿಯಮದಲ್ಲಿ, (3)ನೇ ಉಪನಿಯಮಕ್ಕೆ ಮತ್ತು ಅದರ ಅಡಿಯಲ್ಲಿ ಇರುವ ವಿವರಣೆಯ ಬದಲಾಗಿ ಈ ಮುಂದಿನದನ್ನು 1993ರ ಜುಲೈ 1 ರಿಂದ 
ಜಾರಿಗೆ ಬರುವಂತೆ ಸೇರಿಸತಕ್ಕದ್ದು ಮತ್ತು ಸೇರಿಸಲಾಗಿದೆಯೆಂದು ಭಾವಿಸತಕ್ಕದ್ದು, ಎಂದರೆ:- 

"(3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಎ' ಯು ರೂ. 2375-75-2900-100-3700-125-4450ರ ಮತ್ತು ಅದಕ್ಕೂ ಮೇಲ್ಪಟ್ಟ 
ವೇತನ ಶ್ರೇಣಿಗಳನ್ನು, ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ “ಬಿ” ಯು ರೂ. 1900-50-2300-75-2900-100-3700ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ 
ಶ್ರೇಣಿಗಳನ್ನು, ಆದರೆ ರೂ. 2375-75-2900-100-3700-125-4450 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು 
ಒಳಗೊಂಡಿರತಕ್ಕದ್ದು. 

(ಸಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ" ಯು ರೂ. 840-15-900-20-1100-30-1340ರ ವೇತನ ಶ್ರೇಣಿಗಿಂತ ಮೇಲ್ಪಟ್ಟ ವೇತನ 
ಶ್ರೇಣಿಗಳನ್ನು, ಆದರೆ ರೂ. 1900-50-2300-75-2900-100-3700 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ, ಆದರೆ, ಅನುಸೂಚಿ-IV 
ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿದ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು; ಮತ್ತು 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಡಿ" ಯು ಅನುಸೂಚಿ-!V ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 840-15-900- 
1100-30-1340ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ ಶ್ರೇಣಿ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
1994 ರಲ್ಲಿ ಮತ್ತು ಸಂಬಂಧಿಸಿದ ಆದೇಶಗಳಲ್ಲಿ ಹೇಳಿರುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಪರಿಷ್ಕೃತ ವೇತನ ಶ್ರೇಣಿ.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಣ್ಣನ್‌ ಕುಟ್ಟಿ ಕುಳವಿಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 8 ಎಸ್‌ಡಿಇ 93, ಬೆ೦ಗಳೂರು, ದಿನಾ೦ಕ 22ನೇ ಡಿಸೆಂಬರ್‌, 1995 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 12ನೇ ಅಕ್ಟೋಬರ್‌ 
1995ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 8 ಎಸ್‌ಡಿಇ 93, ದಿನಾಂಕ 10ನೇ 
ಅಕ್ಟೋಬರ್‌ 1995 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು. ಸದರಿ ರಾಜ್ಯಪತ್ರವನ್ನು 1995ರ ಅಕ್ಟೋಬರ್‌ 12 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆಗಳೂ ಅಥವಾ ಆಕ್ಷೇಪಣೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಅಪೀಲು)(ತಿದ್ದುಪಡಿ) ನಿಯಮಗಳು, 1995 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 26ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿಎಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 26ನೇ 
ನಿಯಮದ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"26. ಪುನರವಲೋಕನ.- ರಾಜ್ಯ ಸರ್ಕಾರವು, ಪ್ರಕರಣದ ದಾಖಲೆಗಳನ್ನು ತರಿಸಿಕೊಂಡ ತರುವಾಯ, ಯಾವ ಆದೇಶವನ್ನು 
ಪುನರವಲೋಕನ ಮಾಡಲಾಗುತ್ತದೆಯೋ ಆ ಆದೇಶವನ್ನು ಹೊರಡಿಸಿದ ಕಾಲದಲ್ಲಿ ಹಾಜರುಪಡಿಸಲಾಗದಿದ್ದ ಅಥವಾ ಲಭ್ಯವಿರದಿದ್ದ ಮತ್ತು ಪ್ರಕರಣದ 
ಸ್ವರೂಪವನ್ನು ಬದಲಾವಣೆ ಮಾಡುವ ಪರಿಣಾಮವುಳ್ಳ ಯಾವುದೇ ಹೊಸ ವಿಷಯ ಸಾಮಗ್ರಿಯು ಅಥವಾ ಸಾಕ್ಷ್ಯವು ತನ್ನ ಗಮನಕ್ಕೆ ಬಂದಾಗ ಅಥವಾ 
ಅದನ್ನು ತನ್ನ ಗಮನಕ್ಕೆ ತಂದಾಗ, ಈ ನಿಯಮಗಳ ಮೇರೆಗೆ ಹೊರಡಿಸಿದ ಯಾವುದೇ ಆದೇಶವನ್ನು ಯಾವುದೇ ಕಾಲದಲ್ಲಿ, ತಾನಾಗಿಯೇ ಅಥವಾ 
ಅನ್ಯಥಾ ಪುನರವಲೋಕನ ಮಾಡಬಹುದು; ಮತ್ತು 

(ಎ) ಆ ಆದೇಶವನ್ನು ಸ್ಥಿರೀಕರಿಸಬಹುದು, ಮಾರ್ಪಾಟುಗೊಳಿಸಬಹುದು ಅಥವಾ ತಳ್ಳಿಹಾಕಬಹುದು; 

(ಬಿ) ಯಾವುದೇ ದಂಡನೆಯನ್ನು ವಿಧಿಸಬಹುದು ಅಥವಾ ಆ ಆದೇಶದ ಮೂಲಕ ವಿಧಿಸಿದ ದಂಡನೆಯನ್ನು ತಳ್ಳಿಹಾಕಬಹುದು, ಕಡಿಮೆ 
ಮಾಡಬಹುದು, ಸ್ಥಿರೀಕರಿಸಬಹುದು ಅಥವಾ ಹೆಚ್ಚಿಸಬಹುದು; 

(ಸಿ) ಪ್ರಕರಣದ ಸಂದರ್ಭ-ಸನ್ನಿವೇಶಗಳಲ್ಲಿ ತಾನು ಸೂಕ್ತವೆಂದು ಭಾವಿಸುವಂಥ ಮುಂದಿನ ಕ್ರಮ ಕೈಗೊಳ್ಳುವಂತೆ ಅಥವಾ ವಿಚಾರಣೆ 
ನಡೆಸುವಂತೆ ನಿರ್ದೇಶಿಸಿ ಆದೇಶವನ್ನು ಮಾಡಿರುವ ಪ್ರಾಧಿಕಾರಿಗೆ ಅಥವಾ ಇತರ ಯಾರೇ ಪ್ರಾಧಿಕಾರಿಗೆ ಆ ಪ್ರಕರಣವನ್ನು ಕಳುಹಿಸಿಕೊಡಬಹುದು; 
ಅಥವಾ 

(ಡಿ) ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಇತರ ಆದೇಶಗಳನ್ನು ಹೊರಡಿಸಬಹುದು: 

ಪರಂತು, ಸಂಬಂಧಪಟ್ಟ ಸೇವೆಯ ಸದಸ್ಯನಿಗೆ ಉದ್ದೇಶಿತ ದಂಡನೆಯ ವಿರುದ್ಧ ಮನವಿಯನ್ನು ಸಲ್ಲಿಸಲು ಯುಕ್ತ ಅವಕಾಶವನ್ನು ನೀಡಿದ್ದ 
ಹೊರತು, ರಾಜ್ಯ ಸರ್ಕಾರವು ಯಾವುದೇ ದಂಡನೆಯನ್ನು ವಿಧಿಸುವ ಅಥವಾ ಹೆಚ್ಚಿಸುವ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ ಅಥವಾ 8ನೇ 
ನಿಯಮದ (೪) ರಿಂದ (೪11)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ಕಠಿಣ ದಂಡನೆಯನ್ನು ವಿಧಿಸಲು ಅಥವಾ ಯಾವ 
ಆದೇಶವನ್ನು ಪುನರವಲೋಕನ ಮಾಡಬೇಕೆಂದು ಕೋರಲಾಗಿದೆಯೋ ಆ ಆದೇಶದಲ್ಲಿ ವಿಧಿಸಿರುವ ಲಘು ದಂಡನೆಯನ್ನು ಯಾವುದೇ ಕಠಿಣ 
ದಂಡನೆಗೆ ಹೆಚ್ಚಿಸಲು ಉದ್ದೇಶಿಸಿದ್ದರೆ ಮತ್ತು 11ನೇ ನಿಯಮದ ಮೇರೆಗೆ ಈ ಪ್ರಕರಣದ ವಿಚಾರಣೆಯನ್ನು ಈಗಾಗಲೇ ನಡೆಸಿರದಿದ್ದರೆ, 14ನೇ 
ನಿಯಮದ ಉಪಬಂಧಗಳಿಗೊಳಪಟ್ಟು 11ನೇ ನಿಯಮದಲ್ಲಿ ಹೇಳಲಾದ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದ ತರುವಾಯ ಹೊರತು, ಮತ್ತು 
ಆಯೋಗದೊಂದಿಗೆ ಸಮಾಲೋಚನೆ ನಡೆಸಿದ ತರುವಾಯ ಹೊರತು, ಅಂಥ ದಂಡನೆಯನ್ನು ವಿಧಿಸತಕ್ಕದ್ದಲ್ಲ: 

ಮತ್ತೂ ಪರಂತು, ಶಿಸ್ತು ವ್ಯವಹರಣೆಯಲ್ಲಿ, 8ನೇ ನಿಯಮದ (೪) ರಿಂದ (೪iಃ)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದವುಗಳನ್ನು 
ಹೊರತುಪಡಿಸಿ ಯಾವುದೇ ದಂಡನೆಯನ್ನು ವಿಧಿಸಿರುವಂಥ ಯಾವ ಆದೇಶಕ್ಕೆ ಸಂಬಂಧಿಸಿದಂತೆ ಅಪೀಲನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆಯೋ 
ಆ ಆದೇಶವನ್ನು ಪುನರವಲೋಕನ ಮಾಡುವಂತೆ ಕೋರಿ ಸರ್ಕಾರಿ ನೌಕರನು ಯಾವುದೇ ಅರ್ಜಿ ಸಲ್ಲಿಸಲು ಅವಕಾಶವಿರತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೦೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 95, ಬೆಂಗಳೂರು, ದಿನಾಂಕ 22ನೇ ಮಾರ್ಚ್‌, 1995. 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 7ನೇ ಫೆಬ್ರವರಿ 1996ರ 
ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 95, ದಿನಾಂಕ 7ನೇ ಫೆಬ್ರವರಿ 
1996 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು, ಸದರಿ ರಾಜ್ಯಪತ್ರವನ್ನು 1996ರ ಫೆಬ್ರವರಿ 9 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆಗಳೂ ಅಥವಾ ಆಕ್ಷೇಪಣೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ- (1 ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಅಪೀಲು)(ತಿದ್ದುಪಡಿ) ನಿಯಮಗಳು, 1996 ಎಂದು ಕರೆಯತಕ್ಕದ್ದು. 

(2) ಅವು. ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 14ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 14ನೇ 


೧ 


ನಿಯಮದ ಎರಡನೇ ಪರಂತುಕವನ್ನು ಬಿಟ್ಟುಬಿಡತಕ್ಕದ್ದು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 92, ಬೆಂಗಳೂರು, ದಿನಾಂಕ 21ನೇ ಜನವರಿ, 1997 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ 
ಅಗತ್ಯಪಡಿಸಲಾದಂತೆ, ದಿನಾಂಕ 28ನೇ ಜೂನ್‌ 1996ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-0, ವಿಭಾಗ 2 (ಸಿ) () ರಲ್ಲಿ ಅಧಿಸೂಚನೆ ಸಂಖ್ಯೆ 
ಡಿಪಿಎಆರ್‌ 9 ಎಸ್‌ಡಿಇ 92, ದಿನಾಂಕ 25ನೇ ಜೂನ್‌ 1996 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 1996ರ ಜೂನ್‌ 28 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸ್ವೀಕರಿಸಿದ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1997 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 


೧೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





2. 14ಎ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 14ಎ 
ನಿಯಮದಲ್ಲಿ (ಇಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ).- 

(1) (0ನೇ ಉಪನಿಯಮದಲ್ಲಿ, ಈ ಮುಂದಿನದನ್ನು 1986ರ ಜನವರಿ 15 ರಿಂದ ಜಾರಿಗೆ ಬರುವಂತೆ ಕೊನೆಯಲ್ಲಿ ಸೇರಿಸಲಾಗಿದೆಯೆಂದು 
ಭಾವಿಸತಕ್ಕದ್ದು, ಎಂದರೆ: “ಅಥವಾ ಅವರ ಮೇಲೆ ಆರೋಪಿಸಿದ, ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1947ರ ಅಥವಾ ಭ್ರಷ್ಟಾಚಾರ ಪ್ರತಿಬಂಧ 
ಅಧಿನಿಯಮ, 1988ರ ಮೇರೆಗೆ ದಂಡನೀಯವಾದ ಅಪರಾಧಗಳನ್ನು, ಕರ್ನಾಟಕ ಲೋಕಾಯುಕ್ತ ಪೊಲೀಸರು 1992ರ ಡಿಸೆಂಬರ್‌ 21ನೇ ದಿನಕ್ಕೆ 
ಮುಂಚೆ ತನಿಖೆ ಮಾಡಿದ್ದರೆ.” 

(1) (2)ನೇ ಉಪನಿಯಮದಲ್ಲಿ, (ಎ) ಖಂಡದಲ್ಲಿ, "ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಭಿಪ್ರಾಯಪಟ್ಟರೆ” ಎಂಬ ಪದಗಳ 
ಬದಲಾಗಿ, ಈ ಮುಂದಿನದನ್ನು 1986ರ ಜನವರಿ 15 ರಿಂದ ಜಾರಿಗೆ ಬರುವಂತೆ ಸೇರಿಸತಕ್ಕದ್ದು ಮತ್ತು ಸೇರಿಸಲಾಗಿದೆಯೆಂದು ಭಾವಿಸತಕ್ಕದ್ದು, 
ಎಂದರೆ:- 

"ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಅಥವಾ (1992ರ ಡಿಸೆಂಬರ್‌ ಇಪ್ಪತ್ತೊಂದನೇ ದಿನಕ್ಕೆ ಮುಂಚೆ), ಕರ್ನಾಟಕ 
ಲೋಕಾಯುಕ್ತ ಪೊಲೀಸರ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಇವರು ಅಭಿಪ್ರಾಯಪಟ್ಟರೆ". 

(111) ವಿವರಣೆಯಲ್ಲಿ, ಈ ಮುಂದಿನದನ್ನು 1986ರ ಜನವರಿ 15 ರಿಂದ ಜಾರಿಗೆ ಬರುವಂತೆ ಕೊನೆಯಲ್ಲಿ ಸೇರಿಸತಕ್ಕದ್ದು ಮತ್ತು 
ಸೇರಿಸಲಾಗಿದೆಯೆಂದು ಭಾವಿಸತಕ್ಕದ್ದು, ಎಂದರೆ;- 

"ಮತ್ತು, "ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌' ಎಂದರೆ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 1984ರ 15ನೇ ಪ್ರಕರಣದ ಮೇರೆಗೆ 
ಸ್ಥಾಪಿಸಿದ ಪೊಲೀಸ್‌ ವಿಭಾಗ ಮತ್ತು ಅದು ಸಾಧ್ಯವಾಗಬಹುದಾದಷ್ಟು ಮಟ್ಟಿಗೆ, ಕರ್ನಾಟಕ ರಾಜ್ಯ ಜಾಗೃತ ಆಯೋಗ ನಿಯಮಗಳು, 1980 ರಲ್ಲಿ 
ಹೇಳಿರುವ ಸಂವಾದಿ ವಿಭಾಗವನ್ನೂ ಒಳಗೊಳ್ಳುತ್ತದೆ ಮತ್ತು "ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌" ಎಂಬ ಪದಾವಳಿಯನ್ನು ತದನುಸಾರವಾಗಿ 
ಅರ್ಥೈಸತಕ್ಕದ್ದು." 

3. ಸಿಂಧುಗೊಳಿಸುವಿಕೆ- (ಎ) ಸದರಿ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, 1992ರ ಡಿಸೆಂಬರ್‌ ಇಪ್ಪತ್ತೊಂದನೇ ದಿನಕ್ಕಿಂತ ಮುಂಚೆ 
ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1947ರ ಅಥವಾ ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1988ರ ಮೇರೆಗೆ ದಂಡನೀಯವಾದ ಅಪರಾಧಕ್ಕೆ 
ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಪತ್ತೆ ಮಾಡಿದ ದುರ್ನಡತೆಗೆ ಸಂಬಂಧಪಟ್ಟಂತೆ ಸದರಿ ನಿಯಮಗಳ 
14ಎ ನಿಯಮದ (2)ನೇ ಉಪನಿಯಮದ (ಎ) ಖಂಡದಲ್ಲಿ ಉಲ್ಲೇಖಿಸಿರುವ ವ್ಯಕ್ತಿಯ ಎರುದ್ಧ ಶಿಸ್ತು ವಿಚಾರಣೆಯನ್ನು ಪ್ರಾರಂಭಿಸುವುದಕ್ಕಾಗಿ 
ಕರ್ನಾಟಕ ಲೋಕಾಯುಕ್ತ ತನಿಖಾ ವಿಭಾಗದ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್ಲರು ಮಾಡಿದ ಪ್ರತಿಯೊಂದು ಶಿಫಾರಸನ್ನು ಮತ್ತು ಸದರಿ ನಿಯಮಗಳ 
14ಎ ನಿಯಮದ ಮೇರೆಗೆ ವಿಚಾರಣೆಗೆ ಸಂಬಂಧಿಸಿದ ಅಂಥ ಶಿಫಾರಸಿನ ಬಗ್ಗೆ ಸರ್ಕಾರವು ನೀಡಿದ ನಿರ್ದೇಶನವನ್ನು ಈ ನಿಯಮಗಳ ಮೂಲಕ 
ತಿದ್ದುಪಡಿಯಾದ ಸದರಿ ನಿಯಮಗಳ 14ಎ ನಿಯಮದ ಉಪಬಂಧಗಳು ಎಲ್ಲಾ ಸಂಬಂಧಿತ ಕಾಲಗಳಲ್ಲಿ ಜಾರಿಯಲ್ಲಿದ್ದಿದ್ದರೆ ಹೇಗೋ ಹಾಗೆ 
ಸಿಂಧುವಾದವುಗಳೆಂದು ಮತ್ತು ಯಾವಾಗಲೂ ಸಿಂಧುವಾದವುಗಳು ಆಗಿದ್ದವೆಂದು ಭಾವಿಸತಕ್ಕದ್ದು. 

(ಬಿ) ಈ ನಿಯಮಗಳ ಮೂಲಕ ತಿದ್ದುಪಡಿಯಾದ ಸದರಿ ನಿಯಮಗಳ (1ನೇ ಮತ್ತು (2)ನೇ ಉಪನಿಯಮಗಳು ಅನ್ವಯವಾಗುವ 
ಪ್ರಕರಣಗಳಲ್ಲಿ ಸದರಿ ನಿಯಮಗಳ 14ಎ ನಿಯಮದ ಮೇರೆಗೆ ನಡೆಸಿದ ಯಾವುದೇ ವ್ಯವಹರಣೆಯನ್ನು ಅಥವಾ ವಿಚಾರಣೆಯನ್ನು, ಆ ಬಗ್ಗೆ ಮಾಡಿದ 
ಯಾವುದೇ ಶಿಫಾರಸನ್ನು, ಸರ್ಕಾರವು ಹೊರಡಿಸಿದ ಯಾವುದೇ ಆದೇಶವನ್ನು ಮತ್ತು ಚಲಾಯಿಸಿದ ಯಾವುದೇ ಅಧಿಕಾರ ವ್ಯಾಪ್ತಿಯನ್ನು ಎಂದಿಗೂ 
ಅಸಿಂಧುವಾಗಿರುವುದಾಗಿ ಅಥವಾ ಕಾನೂನು ಬಾಹಿರವಾಗಿರುವುದಾಗಿ ಭಾವಿಸತಕ್ಕದ್ದಲ್ಲ ಮತ್ತು ಅಂಥ ವ್ಯವಹರಣೆಯನ್ನು ಅಥವಾ ವಿಚಾರಣೆಯನ್ನು 
ಲೋಕಾಯುಕ್ತ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಶಿಫಾರಸ್ಸಿನ ಮೇಲೆ ಪ್ರಾರಂಭಿಸಲಾಗಿತ್ತೆಂಬ ಕಾರಣದ ಮೇಲೆ ಯಾವುದೇ ನ್ಯಾಯಾಲಯದ, 
ಪ್ರಾಧಿಕಾರಿಯ ಅಥವಾ ನ್ಯಾಯಾಧಿಕರಣದ ಮುಂದೆ ಪ್ರಶ್ನಿಸತಕ್ಕದ್ದಲ್ಲ. 


ಇದನ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಲ್‌. ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 96, ಬೆ೦ಗಳೂರು, ದಿನಾ೦ಕ 20ನೇ ಜೂನ್‌ 1997. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 38 ಎಸ್‌ಎಸ್‌ಆರ್‌ 74(1), ದಿನಾಂಕ 19ನೇ 
ಅಕ್ಟೋಬರ್‌, 1974ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರಗಳಿಗೆ ಬಾಧಕವಾಗದಂತೆ, ಕರ್ನಾಟಕ ಸರ್ಕಾರವು, ಸರ್ಕಾರದ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೦೫ 





ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಇವರಿಗೆ ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಎಲ್ಲ ಸಮೂಹ "ಸಿ 
ಮತ್ತು ಸಮೂಹ "ಡಿ' ನೌಕರರನ್ನು ಅಮಾನತ್ತಿನಲ್ಲಿಡಲು ಈ ಮೂಲಕ ಅಧಿಕಾರ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1! 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 99, ಬೆ೦ಗಳೂರು, ದಿನಾ೦ಕ 17ನೇ ಜೂನ್‌ 1999 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 22ನೇ ಏಪ್ರಿಲ್‌ 1992ರ 
ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಎಸ್‌ಡಿಇ 99, ದಿನಾಂಕ 20ನೇ ಮಾರ್ಚ್‌ 
1999 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು 1999ರ ಏಪ್ರಿಲ್‌ 22 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡಿನ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಅಥವಾ ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಮೊದಲನೇ ತಿದ್ದುಪಡಿ) ನಿಯಮಗಳು, 1999 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 5ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 5ನೇ 
ನಿಯಮದಲ್ಲಿ (3)ನೇ ಉಪನಿಯಮದ ಬದಲಾಗಿ, 1998ರ ಏಪ್ರಿಲ್‌ ಮೊದಲನೇ ದಿನದಿಂದ ಜಾರಿಗೆ ಬರುವಂತೆ ಈ ಮುಂದಿನದನ್ನು ಸೇರಿಸತಕ್ಕದ್ದು 
ಮತ್ತು ಸೇರಿಸಿರುವುದಾಗಿ ಭಾವಿಸತಕ್ಕದ್ದು, ಎಂದರೆ;- 

(3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಎ' ಯು ರೂ. 7400-200-8800-260-10880-320-13120ರ ಮತ್ತು ಅದಕ್ಕೂ 
ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಬಿ' ಯು ರೂ. 5575-125-5700-150-7200-200-8800-260-10620ರ ಮತ್ತು 
ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು, ಆದರೆ ರೂ. 7400-200-8800-260-10880-320-13120 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು 
ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಸಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಸಿ" ಯು ರೂ.2500-50-2700-75-3450-100-3850ರ ವೇತನ ಶ್ರೇಣಿಗಿಂತ ಮೇಲ್ಪಟ್ಟ 
ವೇತನ ಶ್ರೇಣಿಗಳನ್ನು, ಆದರೆ ರೂ. 5575-125-5700-150-7200-200-8800-260-10620ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ, 
ಆದರೆ ಅನುಸೂಚಿ-1V ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿದ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು; ಮತ್ತು 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ "ಡಿ" ಯು ಅನುಸೂಚಿ- 1V ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 2500-50- 
2700-75-3450-100-3850ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು.” 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ "ವೇತನ ಶ್ರೇಣಿ" ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
1999 ರಲ್ಲಿ ಮತ್ತು ಸಂಬಂಧಿಸಿದ ಆದೇಶಗಳಲ್ಲಿ ಹೇಳಿರುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಪರಿಷ್ಕೃತ ವೇತನ ಶ್ರೇಣಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


೧೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 97, ಬೆಂಗಳೂರು, ದಿನಾಂಕ 1ನೇ ಸೆಪ್ಟೆಂಬರ್‌, 1998. 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 28ನೇ 
ಮಾರ್ಚ್‌ 1998ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1V, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 97, 
ದಿನಾಂಕ 24ನೇ ಮಾರ್ಚ್‌ 1998 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 1998ರ ಮಾರ್ಚ್‌ 28 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಈ ಸಂಬಂಧದಲ್ಲಿ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 1998 ಎಂದು ಕರೆಯತಕ್ಕದ್ದು. 

(2) 2, 3 ಮತ್ತು 5ನೇ ನಿಯಮಗಳು ಕೂಡಲೇ ಜಾರಿಗೆ ಬರತಕ್ಕದ್ದು ಮತ್ತು 4ನೇ ನಿಯಮವು 1995ರ ಡಿಸೆಂಬರ್‌ ಇಪ್ಪತ್ತಾರನೇ 
ದಿನದಿಂದ ಜಾರಿಗೆ ಬಂದಿದೆಯೆಂದು ಭಾವಿಸತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 9ನೇ ನಿಯಮದಲ್ಲಿ (ಬಿಬಿ) ಖಂಡದ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, 
ಎಂದರೆ:- 

"(ಬಿಬಿ) ಅಖಿಲ ಭಾರತ ಸೇವೆಗಳಿಗೆ ಸೇರಿರದ, ಆದರೆ 4,700-6,400 ರೂ.ಗಳಿಗಿಂತ ಕಡಿಮೆಯಿಲ್ಲದ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕತವಾಗಬಹುದಾದುದಕ್ಕೆ ಸಮಾನವಾದ) ವೇತನ ಶ್ರೇಣಿ ಹೊ೦ದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸೇರಿದವರು 
ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 2,600-4575 ರೂಪಾಯಿಗಳಿಗಿಂತ ಹೆಚ್ಚಲ್ಲದ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕತವಾಗಬಹುದಾದಂತೆ ಅದಕ್ಕೆ ಸಮಾನವಾದ) ವೇತನ ಶ್ರೇಣಿ ಹೊಂದಿರುವ ಸಮೂಹ "ಬಿ' ಹುದ್ದೆ ಅಥವಾ ಸಮೂಹ "`ಎ' ಹುದ್ದೆ ಹೊಂದಿರುವ 
ರಾಜ್ಯ ಸಿವಿಲ್‌ ಸೇವೆಯ ಸದಸ್ಯರ ಮೇಲೆ 8ನೇ ನಿಯಮದ (1). (110. (111ಎ), (1೪) ಮತ್ತು (1೪ಎ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ವಿಧಿಸಬಹುದು; 

(ಬಿಬಿಬಿ) 4,700-6,400 ರೂ. ಗಳಿಗಿಂತ ಕಡಿಮೆ (ಅಥವಾ ಕಾಲಕಾಲಕ್ಕೆ ಪರಿಷ್ಕೃತ ವಾಗಬಹುದಾದುದಕ್ಕೆ ಸಮಾನವಾದ) ವೇತನ ಶ್ರೇಣಿ 
ಹೊ೦ದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸೇರಿದವರು ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಜ್ಯ 
ಸಿವಿಲ್‌ ಸೇವೆಯಲ್ಲಿ ಸಮೂಹ ಬಿ ಹುದ್ದೆಯನ್ನು ಹೊಂದಿರುವ ಸದಸ್ಯರ ಮೇಲೆ 8ನೇ ನಿಯಮದ (1). (00). (10ಎ), (iv) ಮತ್ತು (1ಎ) 
ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು;" 

3. 12ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 12ನೇ ನಿಯಮದಲ್ಲಿ (0ನೇ ಉಪನಿಯಮದಲ್ಲಿ, (ಬಿ) ಖಂಡದ ನಂತರ, ಈ 
ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ:- 

"ಪರಂತು, 11ನೇ ನಿಯಮದ (3)ರಿಂದ (23)ರವರೆಗಿನ ಉಪನಿಯಮಗಳಲ್ಲಿ ಗೊತ್ತುಪಡಿಸಿದ ರೀತಿಯಲ್ಲಿ ವಿಚಾರಣೆ ನಡೆಸದೆಯೇ, ಸಂಚಿತ 
ಪರಿಣಾಮ ಸಹಿತ ವೇತನ ಬಡ್ತಿಗಳನ್ನು ತಡೆಹಿಡಿಯುವ ದಂಡನೆಯನ್ನು ವಿಧಿಸುವ ಆದೇಶವನ್ನು ಮಾಡತಕ್ಕದ್ದಲ್ಲ." 

4. 26ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 26ನೇ ನಿಯಮದಲ್ಲಿ, "ಅದನ್ನು ತನ್ನ ಗಮನಕ್ಕೆ ತಂದಾಗ ....... " ಎಂಬ ಪದಗಳ 
ನಂತರ "...... ಅಥವಾ ಯಾವುದೇ ದಂಡನೆಯನ್ನು ವಿಧಿಸಿರುವ ಆದೇಶವನ್ನು ಜಾರಿಗೊಳಿಸಲಾಗದೆಂದು ಅಥವಾ ದಂಡನೆಯನ್ನು ವಿಧಿಸಿರುವ 
ಆದೇಶವು ಕಾನೂನುಬದ್ಧವಾಗಿ ಸಿಂಧುವಾಗಿಲ್ಲವೆಂದು ತಾನು ಅಭಿಪ್ರಾಯಪಟ್ಟರೆ" ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

5. ಸಿಂಧುಗೊಳಿಸುವಿಕೆ.- 1995ರ ಡಿಸೆಂಬರ್‌ 26ನೇ ದಿನದಂದು ಅಥವಾ ಆ ತರುವಾಯ, ಆದರೆ ಈ ನಿಯಮಗಳ ಪ್ರಕಟಣೆಗೆ ಮುಂಚೆ. 
ಈ ನಿಯಮಗಳ ಮೂಲಕ ತಿದ್ದುಪಡಿಯಾದ ಸದರಿ ನಿಯಮಗಳ 26ನೇ ನಿಯಮದ ಮೇರೆಗೆ ಮಾಡಿದ ಪ್ರತಿಯೊಂದು ಆದೇಶವು ಮತ್ತು ಮಾಡಿದ 
ಯಾವುದೇ ಕಾರ್ಯವು ಅಥವಾ ಕೈಗೊಂಡ ಯಾವುದೇ ಕ್ರಮವು, ಈ ನಿಯಮಗಳ ಮೂಲಕ ತಿದ್ದುಪಡಿಯಾದ ಸದರಿ ನಿಯಮಗಳ 26ನೇ ನಿಯಮದ 
ಉಪಬಂಧಗಳು ಅಂಥ ಆದೇಶವನ್ನು ಮಾಡಿದ್ದ, ಹೊರಡಿಸಿದ್ದ. ಕಾರ್ಯವನ್ನು ಮಾಡಿದ್ದ ಅಥವಾ ಕ್ರಮವನ್ನು ಕೈಗೊಂಡಿದ್ದ ಎಲ್ಲ ಸಂಬಂಧಪಟ್ಟ 
ಕಾಲದಲ್ಲಿ ಜಾರಿಯಲ್ಲಿದ್ದಿದ್ದರೆ ಹೇಗೋ ಹಾಗೆ ಸಿಂಧುವಾಗಿರತಕ್ಕದ್ದು ಮತ್ತು ಪರಿಣಾಮಕಾರಿಯಾಗಿರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೦೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 4 ಎಸ್‌ಡಿಇ 98, ಬೆ೦ಗಳೂರು, ದಿನಾ೦ಕ 30ನೇ ನವೆಂಬರ್‌, 1999. 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 31ನೇ 
ಆಗಸ್ಟ್‌ 1999ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2(ಸಿ) (0 ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 98, ದಿನಾಂಕ 
21ನೇ ಆಗಸ್ಟ್‌ 1999 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 1999ರ ಆಗಸ್ಟ್‌ 31 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡಿನ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಸಲಹೆಗಳೂ ಅಥವಾ ಆಕ್ಷೇಪಣೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 1990 ಎ೦ದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 1ನೇ ಅನುಸೂಚಿಯ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 
(ಇಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 1ನೇ ಅನುಸೂಚಿಯಲ್ಲಿ, 38ನೇ ಕ್ರಮಸಂಖ್ಯೆಯ ಮತ್ತು ಅದಕ್ಕೆ ಸಂಬಂಧಪಟ್ಟ 
ನಮೂದುಗಳ ನಂತರ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"39. ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ". 

3. 11ನೇ ಅನುಸೂಚಿಯ ತಿದ್ದುಪಡಿ.- ಸದರಿ ನಿಯಮಗಳ 11ನೇ ಅನುಸೂಚಿಯಲ್ಲಿ, "ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ” 
ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇರುವ ನಮೂದುಗಳ ನಂತರ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"ಕರ್ನಾಟಕ ಗ್ರಾಹಕರ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆ". 
































ಶಿರಸ್ತೇದಾರ, ಪ್ರಥಮ ಅಧ್ಯಕ್ಷರು ರಿಜಿಸ್ಟಾರ್‌ (11ರಿಂದ (1೪ಎ) ಅಧ್ಯಕ್ಷರು 

ದರ್ಜೆ ಸಹಾಯಕ, ಅಧ್ಯಕ್ಷರು (೪)ರಿ೦ದ (viii) ಸರ್ಕಾರ 

ಶೀಘ್ರಲಿಪಿಗಾರ, ದ್ವಿತೀಯ 

ದರ್ಜೆ ಸಹಾಯಕ, 

ಬೆರಳಚ್ಚುಗಾರರು ಮತ್ತು 

ವಾಹನ ಚಾಲಕ 

ಲೆಕ್ಕ ಪತ್ರಗಳ ಅಧೀಕ್ಷಕರು | ನಿಯಂತ್ರಕರು, ರಾಜ್ಯ ಲೆಕ್ಕ ರಿಜಿಸ್ಟಾರ್‌ (11).(111.(111ಎ).(1) ಅಧ್ಯಕ್ಷರು 
ಪತ್ರಗಳ ಇಲಾಖೆ ಮತ್ತು (11ಎ) 
ನಿಯಂತ್ರಕರು, ರಾಜ್ಯ ನಿಯಂತ್ರಕರು, ರಾಜ್ಯ ಲೆಕ್ಕ | (1) ರಿಂದ (೪1) ಸರ್ಕಾರ 
ಲೆಕ್ಕಪತ್ರಗಳ ಇಲಾಖೆ ಪತ್ರಗಳ ಇಲಾಖೆ 





4. 111ನೇ ಅನುಸೂಚಿಯ ತಿದ್ದುಪಡಿ.- ಸದರಿ ನಿಯಮಗಳ 11ನೇ ಅನುಸೂಚಿಯಲ್ಲಿ "ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ" 
ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇರುವ ನಮೂದುಗಳ ನಂತರ, ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

"ಕರ್ನಾಟಕ ಗ್ರಾಹಕರ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವೆಗಳು”. 
ಎಲ್ಲ “ಡಿ' ಸಮೂಹದ ಅಧ್ಯಕ್ಷರು ರಿಜಿಸ್ಟಾರ್‌ (1) ರಿಂದ (೪11 ಅಧ್ಯಕ್ಷರು 
ನೌಕರರು 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


೧೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 7 ಎಸ್‌ಡಿಇ 99, ಬೆಂಗಳೂರು, ದಿನಾಂಕ 14ನೇ ಮಾರ್ಚ್‌, 2000 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 38, ಎಸ್‌ಎಸ್‌ಆರ್‌ 74 (1). ದಿನಾಂಕ 19ನೇ 
ಅಕ್ಟೋಬರ್‌, 1974 ರಲ್ಲಿ ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 96, ದಿನಾಂಕ 20ನೇ ಜೂನ್‌ 1997ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ಅಧಿಕಾರಗಳಿಗೆ ಬಾಧಕವಾಗದಂತೆ, ಕರ್ನಾಟಕ ಸರ್ಕಾರವು ಸರ್ಕಾರದ ಎಲ್ಲ ಅಪರ ಕಾರ್ಯದರ್ಶಿಗಳಿಗೆ, 
ಜಂಟಿ ಕಾರ್ಯದರ್ಶಿಗಳಿಗೆ ಮತ್ತು ಉಪಕಾರ್ಯದರ್ಶಿಗಳಿಗೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಸಮೂಹ "ಸಿ" ಅಥವಾ "ಡಿ" 
ಹುದ್ದೆಗಳನ್ನು ಧಾರಣ ಮಾಡಿರುವ ಮತ್ತು ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಯಾರೇ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಲು ಈ 


ಮೂಲಕ ಅಧಿಕಾರ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1! 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 3 ಎಸ್‌ಡಿಇ 2000, ಬೆ೦ಗಳೂರು, ದಿನಾ೦ಕ 30ನೇ ಮೇ 2000. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 7ನೇ ನಿಯಮದ (1ನೇ ಉಪನಿಯಮದ 
ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯ ಅಧೀಕ್ಷಕರ ಹುದ್ದೆಗೆ 
ಸಂಬಂಧಿಸಿದಂತೆ ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯ ನಿಯಂತ್ರಕರನ್ನು ಕೂಡಲೇ ಜಾರಿಗೆ ಬರುವಂತೆ ನೇಮಕ ಪ್ರಾಧಿಕಾರಿಯೆಂದು ಈ ಮೂಲಕ 
ನಿರ್ದಿಷ್ಟಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 37 ಎಸ್‌ಡಿಇ 2001, ಬೆಂಗಳೂರು, ದಿನಾಂಕ 26ನೇ ಡಿಸೆಂಬರ್‌, 2001. 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 6ನೇ 
ನವೆಂಬರ್‌ 2001ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-!ಳ, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 37 ಎಸ್‌ಡಿಇ 200 
ದಿನಾಂಕ 2ನೇ ನವೆಂಬರ್‌ 2001 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 2001ರ ನವೆ೦ಬರ್‌ 6 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಅಥವಾ ಸಲಹೆಗಳೂ ಬಾರದಿರುವುದರಿಂದ; 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೦೯ 





ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎರಡನೇ ತಿದ್ದುಪಡಿ) ನಿಯಮಗಳು, 2001 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 14ಎ. ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 14ಎ 
ನಿಯಮದ (2)ನೇ ಉಪನಿಯಮದ, (ಇ) ಖಂಡದಲ್ಲಿ "11ನೇ ನಿಯಮದ (21ನೇ ಉಪನಿಯಮದ ಮತ್ತು (23)ನೇ ಉಪನಿಯಮದ ಮತ್ತು" ಎಂಬ 
ಪದಗಳನ್ನು, ಆವರಣಗಳನ್ನು ಮತ್ತು ಅಂಕಿಗಳನ್ನು ಬಿಟ್ಟುಬಿಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 26 ಎಸ್‌ಡಿಇ 2001, ಬೆಂಗಳೂರು, ದಿನಾಂಕ 7ನೇ ಡಿಸೆಂಬರ್‌ 2001. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರಿಗೆ 
ಜನರಲ್‌ ಡ್ಯೂಟ ಮೆಡಿಕಲ್‌ ಆಫೀಸರುಗಳನ್ನು ಅಮಾನತ್ತಿನಲ್ಲಿಡಲು ಈ ಮೂಲಕ ಅಧಿಕಾರವನ್ನು ನೀಡುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 95, ಬೆ೦ಗಳೂರು, ದಿನಾಂಕ 7ನೇ ಮಾರ್ಚ್‌ 2002 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 31ನೇ 
ಜನವರಿ 2002ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ. 2102) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಡಿಇ 95, 
ದಿನಾಂಕ 22ನೇ ಡಿಸೆಂಬರ್‌ 2001 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 2002ರ ಜನವರಿ 31 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ, 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 2001 ಎ೦ದು ಕರೆಯತಕ್ಕದ್ದು. 





೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 11ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 11ನೇ ನಿಯಮದಲ್ಲಿ (22)ನೇ ಉಪನಿಯಮದ ನಂತರ, ಈ ಮುಂದಿನದನ್ನು 
ಸೇರಿಸತಕ್ಕದ್ದು, ಎಂದರೆ:- 

“(22ಎ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, ಶಿಸ್ತು ವ್ಯವಹರಣೆಯನ್ನು ಎದುರಿಸುತ್ತಿರುವ ಸರ್ಕಾರಿ ನೌಕರನನ್ನು, ಅಂಥ ಶಿಸ್ತು 
ವ್ಯವಹರಣೆಯನ್ನು ಪ್ರಾರಂಭಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯ ಹೊರಗೆ ವರ್ಗಾವಣೆ ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ ಅಥವಾ ಅನ್ಯಥಾ 
ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಪ್ರಾಧಿಕಾರಿಯು ಈ ನಿಯಮಗಳಿಗನುಸಾರವಾಗಿ, ಅ೦ಥ ಸರ್ಕಾರಿ ನೌಕರನ ಮೇಲಿನ ಆರೋಪಗಳ ವಿಷಯಗಳ ಬಗ್ಗೆ 
ವಿಚಾರಣೆಯನ್ನು ಮುಂದುವರಿಸತಕ್ಕದ್ದು ಮತ್ತು ಮುಕ್ತಾಯಗೊಳಿಸತಕ್ಕದ್ದು ಅಥವಾ ಮುಂದುವರಿಯುವಂತೆ ಮಾಡತಕ್ಕದ್ದು ಮತ್ತು 
ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಸರ್ಕಾರಿ ನೌಕರನು ಯಾರ ಅಧಿಕಾರ ವ್ಯಾಪ್ತಿಯೊಳಗೆ ಪ್ರಸ್ತುತ ಕೆಲಸ ಮಾಡುತ್ತಿರುವನೋ ಆ ಶಿಸ್ತು 
ಪ್ರಾಧಿಕಾರಿಗೆ ವ್ಯವಹರಣೆಗಳ ಸಂಪೂರ್ಣ ದಾಖಲೆಯನ್ನು ಕಳಿಸತಕ್ಕದ್ದು ಮತ್ತು ಆ ತರುವಾಯ ಆ ಶಿಸ್ತು ಪ್ರಾಧಿಕಾರಿಯು ದಾಖಲೆಯಲ್ಲಿನ ಸಾಕ್ಷ್ಯದ 
ಆಧಾರದ ಮೇಲೆ ಅಥವಾ ನ್ಯಾಯದ ಹಿತದೃಷ್ಟಿಯಿಂದ ಸಾಕ್ಷಿದಾರರ ಪೈಕಿ ಯಾರೇ ಸಾಕ್ಷಿದಾರರನ್ನು ಮತ್ತಷ್ಟು ವಿಚಾರಣೆ ಮಾಡುವುದು ಅವಶ್ಯವೆಂದು 
ಅಭಿಪ್ರಾಯಪಟ್ಟರೆ, ಸಾಕ್ಷಿದಾರನನ್ನು ಪುನಃ ಕರೆಸಬಹುದು, ವಿಚಾರಣೆ ಮಾಡಬಹುದು, ಪಾಟೀ ಸವಾಲು ಮಾಡಬಹುದು ಅಥವಾ ಮರು ವಿಚಾರಣೆ 
ಮಾಡಬಹುದು ಮತ್ತು ಈ ನಿಯಮಗಳಿಗನುಸಾರವಾಗಿ, ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಆದೇಶವನ್ನು ಹೊರಡಿಸಬಹುದು.” 

3. 15ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 15ನೇ ನಿಯಮದಲ್ಲಿ (2ಎ) ಮತ್ತು (3)ನೇ ಉಪನಿಯಮಗಳ ಬದಲಾಗಿ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

(2ಎ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 

(1 ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ, 1993ರ 155ನೇ ಅಥವಾ 196ನೇ ಪ್ರಕರಣದ ಮೇರೆಗೆ, ಸರ್ಕಾರದ ಗ್ರಾಮೀಣ 
ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು ಹೊರಡಿಸಿದ ಆದೇಶದ ಮೂಲಕ, ಜಿಲ್ಲಾ ಪಂಚಾಯಿತಿಗೆ ಅಥವಾ ತಾಲೂಕು ಪಂಚಾಯಿತಿಗೆ 
ಸಮೂಹ "`ಎ' ಅಥವಾ 'ಬಿ' ಹುದ್ದೆ ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಎರವಲು ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನಿಗೆ 
ಸಂಬಂಧಪಟ್ಟಂತೆ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು; 

(1) ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು,- 

(ಎ) (0ನೇ ಖಂಡದಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಸಮೂಹ "ಬಿ' ಹುದ್ದೆಯನ್ನು ಅಥವಾ ಸಮೂಹ 

“ಸಿ” ಹುದ್ದೆಯನ್ನು ಅಥವಾ ಸಮೂಹ ಡಿ? ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಜಿಲ್ಲಾ ಪಂಚಾಯಿತಿಗೆ, 

ತಾಲೂಕು ಪಂಚಾಯತಿಗೆ ಅಥವಾ ಗ್ರಾಮ ಪಂಚಾಯಿತಿಗೆ ಎರವಲು ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನಿಗೆ ಸಂಬಂಧಪಟ್ಟಂತೆ; 

(ಬಿ) ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಸದಸ್ಯನಾಗಿರುವ, ಪ್ರಾಥಮಿಕ ಆರೋಗ್ಯ 
ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಯಾರೇ ವೈದ್ಯನಿಗೆ ಸಂಬಂಧಪಟ್ಟಂತೆ 

- ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ಎರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ 
ನಿಯಮದ (1 ರಿಂದ (೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು 
ಪ್ರಾಧಿಕಾರಿಯ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ 
ಯಾವುದೇ ದಂಡನೆಯನ್ನು ಅವನಿಗೆ ವಿಧಿಸುವುದಕ್ಕೆ ಮುಂಚೆ, ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ, ನೇಮಕ 
ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಮತ್ತು ಅವರೊಡನೆ ಸಮಾಲೋಚಿಸುವುದು, ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಗೆ ಅಥವಾ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ. 

(3) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, (2ಎ) ಉಪನಿಯಮದಲ್ಲಿ ಉಲ್ಲೇಖಿಸಿರುವ ಸರ್ಕಾರಿ ನೌಕರನು,- 

(1) ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತಿಯಲ್ಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಯಾವುದೇ 
ದುರ್ನಡತೆಯನ್ನು ಅಥವಾ ದುರ್ವರ್ತನೆಯನ್ನು ಎಸಗಿರುವ ಆರೋಪಕ್ಕೆ ಒಳಗಾಗಿದ್ದಾಗ, ಅಂಥ ಸರ್ಕಾರಿ ನೌಕರನ ಎರುದ್ಧ ಯಾವುದೇ ಶಿಸ್ತು 
ವ್ಯವಹರಣೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ (2ಎ) ಉಪನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ 
ವರ್ಗಾವಣೆ ಮಾಡಿದರೆ, ಪ್ರತಿನಿಯೋಜಿಸಿದರೆ ಅಥವಾ ಅನ್ಯಥಾ ಸ್ಥಳ ನಿಯುಕ್ತಿ ಮಾಡಿದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಅಂಥ ಸರ್ಕಾರಿ ನೌಕರನ 
ಎರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸಲು ಮತ್ತು ಅವನ ಮೇಲಣ ಆರೋಪ ವಿಷಯಗಳ ಬಗ್ಗೆ ವಿಚಾರಣೆಯನ್ನು ಮುಕ್ತಾಯಗೊಳಿಸಲು 
ಅಥವಾ ಮುಕ್ತಾಯಗೊಳಿಸುವಂತೆ ಮಾಡಲು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ («2 ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಅಧಿಕಾರ ಹೊಂದಿರತಕ್ಕದ್ದು; 

(1) ಶಿಸ್ತು ವ್ಯವಹರಣೆಯನ್ನು ಎದುರಿಸುತ್ತಿರುವಾಗ, ಅಂಥ ಸರ್ಕಾರಿ ನೌಕರನ ಎರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸಿದ್ದ (2ಎ) 
ಉಪನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯ ಹೊರಗಡೆ ವರ್ಗಾವಣೆ ಮಾಡಿದರೆ, ಪ್ರತಿನಿಯೋಜನೆ ಮಾಡಿದರೆ ಅಥವಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೧೧ 





ಅನ್ಯಥಾ ಸ್ಥಳ ನಿಯುಕ್ತಿ ಮಾಡಿದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಈ ನಿಯಮಗಳ ಅನುಸಾರವಾಗಿ ಅಂಥ ಸರ್ಕಾರಿ ನೌಕರನ ಎರುದ್ಧ ಆರೋಪ 
ವಿಷಯಗಳ ಬಗ್ಗೆ ವಿಚಾರಣೆಯನ್ನು ಮುಂದುವರೆಸತಕ್ಕದ್ದು ಮತ್ತು ಮುಕ್ತಾಯಗೊಳಿಸತಕ್ಕದ್ದು ಅಥವಾ ಮುಂದುವರೆಯುವಂತೆ ಅಥವಾ 
ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (ರಿಂದ (೫ಎ) ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಅಧಿಕಾರ ಹೊಂದಿರತಕ್ಕದ್ದು: 

ಪರಂತು, ಈ ಉಪನಿಯಮದ ಮೇರೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಹೊರಡಿಸಿದ ಆದೇಶದ ವಿರುದ್ಧ,- 

(1) (2ಎ) ಉಪನಿಯಮದ (1)ನೇ ಖಂಡದ (ಎ) ಉಪಖಂಡದಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರನ ಸಂದರ್ಭದಲ್ಲಿ, ಅಂಥ ಸರ್ಕಾರಿ 

ನೌಕರನು ಯಾವ ಇಲಾಖೆಗೆ ಸೇರಿರುತ್ತಾನೋ ಆ ಇಲಾಖೆಯ ಮುಖ್ಯಸ್ಥರಿಗೆ; 

(1) (2ಎ) ಉಪನಿಯಮದ (11)ನೇ ಖಂಡದ (ಬಿ) ಉಪಖಂಡದಲ್ಲಿ ಉಲ್ಲೇಖಿಸಿದ ವೈದ್ಯರ ಸಂದರ್ಭದಲ್ಲಿ, ಸರ್ಕಾರಕ್ಕೆ 
- ಅಪೀಲನ್ನು ಸಲ್ಲಿಸಲು ಅವಕಾಶವಿರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, ಬೆಂಗಳೂರು, ದಿನಾಂಕ 15ನೇ ಏಪ್ರಿಲ್‌, 2002. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 15ನೇ 
ಫೆಬ್ರವರಿ, 2002ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1, ವಿಭಾಗ 2(ಸಿ) (1) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2000, 
ದಿನಾಂಕ 14ನೇ ಫೆಬ್ರವರಿ 2002 ರಲ್ಲಿ ಪ್ರಕಟಿಸಿರುವುದರಿ೦ದ; 

ಸದರಿ ರಾಜ್ಯಪತ್ರವನ್ನು 2002ರ ಫೆಬ್ರವರಿ 15 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 

ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು (ಆರನೇ 

ತಿದ್ದುಪಡಿ) ನಿಯಮಗಳು, 2001 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 10ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 

ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 10ನೇ ನಿಯಮದಲ್ಲಿ,- 

(1) ಉಪನಿಯಮ (1ರಲ್ಲಿ (ಎ) ಮತ್ತು (ಬಿ) ಖಂಡಗಳ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ;- 

(ಎ) ಕಾನೂನುಸಮ್ಮತ ಸಂಭಾವನೆಯನ್ನು ಹೊರತುಪಡಿಸಿ, ಅವನು ಲಂಚವನ್ನು ಸ್ವೀಕರಿಸುವಾಗ ಭ್ರಷ್ಟಾಚಾರ ಪ್ರತಿಬಂಧ 
ಅಧಿನಿಯಮ, 1988ರ ಅಥವಾ ಯಾವುದೇ ಇತರೆ ಕಾನೂನಿನ ಮೇರೆಗಿನ ಉಪಬಂಧಗಳ ಅಡಿಯಲ್ಲಿ ತನಿಖೆ ನಡೆಸಲು 
ಅಧಿಕೃತರಾದ ವ್ಯಕ್ತಿಗಳು ಅವನು ಲಂಚವನ್ನು ಸ್ವೀಕರಿಸುತ್ತಿರುವಾಗಲೇ ಹಿಡಿದಿರುವುದನ್ನು ತೋರಿಸುವ ಮೇಲ್ನೋಟದ 

(ಬಿ) ಅವನು ಕರ್ತವ್ಯ ನಿರ್ವಹಿಸುತ್ತಿರುವಾಗ ನೈತಿಕ ಅಧ:ಪತನವನ್ನು ಒಳಗೊಳ್ಳುವ ಯಾವುದೇ ಅಪರಾಧ ಮಾಡಿದ್ದಕ್ಕಾಗಿ ಅವನ 
ಎರುದ್ಧ ಸಕ್ಷಮ ನ್ಯಾಯಾಲಯದ ಮುಂದೆ ಆರೋಪಪಟ್ಟಿ ಸಲ್ಲಿಸಿರುವಲ್ಲಿ; ಅಥವಾ 

(ಸಿ) ಭ್ರಷ್ಟಾಚಾರದ, ಸರ್ಕಾರಿ ಹಣದ ಆಪರಾಧಿಕ ದುರ್ವಿನಿಯೋಗದ ಅಥವಾ ಆಪರಾಧಿಕ ದುರುಪಯೋಗದ ಆರೋಪಗಳ ಮೇಲೆ 
ಅವನ ಎರುದ್ಧ ಸಕ್ಷಮ ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿಯನ್ನು ಸಲ್ಲಿಸಿರುವಲ್ಲಿ; 

(ಡಿ) ಅವನ ಎರುದ್ಧ ತೀವ್ರ ಕರ್ತವ್ಯ ಲೋಪದ ಬಗ್ಗೆ ಮೇಲ್ನೋಟದ ಸಾಕ್ಷ್ಯವಿದ್ದಲ್ಲಿ;" 





೧೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





(2) (3)ನೇ ಉಪನಿಯಮದ ಬದಲಾಗಿ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"(3) ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಲು ಸಕ್ಷಮನಾದ ಪ್ರಾಧಿಕಾರಿಯು, ಪ್ರಕರಣಕ್ಕೆ ಸಂಬಂಧಿಸಿದ ಸುಸಂಗತ ವಿಷಯ 
ಸಾಮಗಿಯನ್ನು ಪರಿಶೀಲಿಸತಕ್ಕದ್ದು ಮತ್ತು ಸರ್ಕಾರಿ ನೌಕರನ ವಿರುದ್ಧ ಮಾಡಿದ ಆರೋಪಗಳನ್ನು ಸಮರ್ಥಿಸುವ ಮೇಲ್ನೋಟದ ಸಾಕ್ಷ್ಯ ಇದೆಯೇ 
ಎಂಬುದನ್ನು ಪರಿಶೀಲಿಸತಕ್ಕದ್ದು ಮತ್ತು ಹಾಗೆ ಪರಿಶೀಲಿಸಿದ ಮೇಲೆ ಮೇಲ್ನೋಟದ ಸಾಕ್ಷ್ಯ ಇದೆಯೆಂದು ತನಗೆ ಮನದಟ್ಟಾದರೆ, ಆ ಪ್ರಾಧಿಕಾರಿಯು 
ಸಂಬಂಧಪಟ್ಟ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಬಹುದು." 

(3) (4)ನೇ ಉಪನಿಯಮವನ್ನು ಬಿಟ್ಟುಬಿಡತಕ್ಕದ್ದು. 

3. 11ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 11ನೇ ನಿಯಮದಲ್ಲಿ,- 

(1) (2)ನೇ ಉಪನಿಯಮದ ಪರಂತುಕವನ್ನು ಬಿಟ್ಟುಬಿಡತಕ್ಕದ್ದು; 

(2) (6)ನೇ ಉಪನಿಯಮದ ಪರಂತುಕವನ್ನು ಬಿಟ್ಟುಬಿಡತಕ್ಕದ್ದು. 

4. ಬಾಕಿ ಪ್ರಕರಣಗಳ ವಿಲೆ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ತಿದ್ದುಪಡಿ) ನಿಯಮಗಳು, 2001ರ 
ಪ್ರಾರಂಭದ ದಿನಾಂಕದಂದು ಬಾಕಿಯಿದ್ದ ಯಾವುವೇ ವ್ಯವಹರಣೆಗಳನ್ನು, ಆ ವ್ಯವಹರಣೆಯು ಲೋಕಾಯುಕ್ತರ ಅಥವಾ ಉಪಲೋಕಾಯುಕ್ತರ ಅಥವಾ 
ಸಂದರ್ಭಾನುಸಾರ ಲೋಕಾಯುಕ್ತ ಅಧಿಕಾರಿಯ ಮುಂದೆ ಇದ್ದರೆ, ತಿದ್ದುಪಡಿಯನ್ನು ಮಾಡಿರದಿದ್ದರೆ ಹೇಗೋ ಹಾಗೆ ಅವರು ಮುಂದುವರೆಸತಕ್ಕದ್ದು 
ಮತ್ತು ಮುಕ್ತಾಯಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 20021, ಬೆಂಗಳೂರು, ದಿನಾಂಕ 19ನೇ ಜೂನ್‌, 2002. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು. ಈ ಮೂಲಕ.- 

(ಎ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೇವೆಗಳಿಗೆ ಸೇರಿದ (ಕಾಲಕಾಲಕ್ಕೆ ಪರಿಷ್ಕರಿಸಬಹುದಾದ) ರೂ. 10620- 
14960ರ ವರೆಗಿನ ಮತ್ತು ಅದನ್ನೂ ಒಳಗೊಂಡಿರುವ ವೇತನ ಶ್ರೇಣಿಯನ್ನು ಹೊಂದಿರುವ ಯಾರೇ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಲು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರಿಗೆ ಅಧಿಕಾರ ನೀಡುತ್ತದೆ; ಮತ್ತು 

(ಬಿ) ಈ ಮುಂದಿನ ಕೋಷ್ಟಕ 1 ರಲ್ಲಿ ಮತ್ತು ಕೋಷ್ಟಕ 8 ರಲ್ಲಿ ನಿರ್ದಿಷ್ಟಪಡಿಸಿರುವ ಅಧಿಕಾರಿಗಳಿಗೆ ಅವರವರ ಆಡಳಿತ ನಿಯಂತ್ರಣದಲ್ಲಿ 
ಕೆಲಸ ಮಾಡುತ್ತಿರುವ ಸಮೂಹ "ಸಿ' ಮತ್ತು ಸಮೂಹ "ಡಿ' ಹುದ್ದೆಗಳನ್ನು ಹೊಂದಿರುವ ಸರ್ಕಾರಿ ನೌಕರರನ್ನು ಅಮಾನತ್ತಿನಲ್ಲಿಡಲು ಅಧಿಕಾರ 
ನೀಡುತ್ತದೆ:- 

ಕೋಷ್ಟಕ-1 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ 
1) ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ 








2) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಅಧಿಕಾರಿ 





3) ಜಿಲ್ಲಾ ಸರ್ಜನ್‌ 





4) | ಪ್ರಾಂಶುಪಾಲರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ 





ಲು 


5) | ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ 





6) | ಅಧೀಕ್ಷಕರು, ಕೆ.ಸಿ. ಜನರಲ್‌ ಆಸ್ಪತ್ರೆ, ಬೆ೦ಗಳೂರು 





o 


7) | ಅಧೀಕ್ಷಕರು, ಜಯನಗರ ಜನರಲ್‌ ಆಸ್ಪತ್ರೆ, ಬೆಂಗಳೂರು 


“ಯು 





o 


8) | ಅಧೀಕ್ಷಕರು. ಎದೆ ಮತ್ತು ಕ್ಷಯರೋಗ ಆಸ್ಪತ್ರೆ, ಬೆಂಗಳೂರು 


"ಯು 





o 


9) | ಅಧೀಕ್ಷಕರು, ಐಐಎಸ್‌ಐಎಸ್‌ ಗೋಷಿಯ ಆಸ್ಪತ್ರೆ, ಬೆಂಗಳೂರು 


ಯು 














10) | ಜಿಲ್ಲೆಯ ಅಧಿಕಾರಿ 


ಹು 1 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೧೩ 





ಕೋಷ್ಟಕ-11 
ವೈದ್ಯಕೀಯ ಶಿಕ್ಷ ಣ ಇಲಾಖೆ 





1) ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ 





2) | ಅಧೀಕ್ಷಕರು, ಬೌರಿಂಗ್‌ ಮತ್ತು ಲೇಡಿಕರ್ಜನ್‌ ಆಸ್ಪತ್ರೆ, ಬೆಂಗಳೂರು 





3) | ಅಧೀಕ್ಷಕರು. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 





4) | ಅಧೀಕ್ಷಕರು, ವಾಣಿವಿಲಾಸ ಆಸ್ಪತ್ರೆ, ಬೆಂಗಳೂರು 





5) | ಅಧೀಕ್ಷಕರು. ಮಿಂಟೋ ಆಸ್ಪತ್ರೆ, ಬೆ೦ಗಳೂರು 





6) | ಪ್ರಾಂಶುಪಾಲರು, ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜು, ಬೆಂಗಳೂರು 





7) | ಪ್ರಾಂಶುಪಾಲರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 





8) | ಅಧೀಕ್ಷಕರು, ಕೆ.ಆರ್‌. ಆಸ್ಪತ್ರೆ, ಮೈಸೂರು 





9) | ಅಧೀಕ್ಷಕರು, ಚೆಲುವಾಂಬ ಆಸ್ಪತ್ರೆ, ಮೈಸೂರು 





10) | ಅಧೀಕ್ಷಕರು, ಪಿ.ಕೆ.ಟಿ.ಬಿ. ಆಸ್ಪತ್ರೆ, ಮೈಸೂರು 





11) | ಅಧೀಕ್ಷಕರು, ಸಿ.ಜಿ. ಆಸ್ಪತ್ರೆ, ದಾವಣಗೆರೆ 





12) | ಅಧೀಕ್ಷಕರು, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ 





13) | ಅಧೀಕ್ಷಕರು, ಸರ್ಕಾರಿ ವೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು 





14) | ಅಧೀಕ್ಷಕರು, ಲೇಡಿಗೋಷನ್‌ ಆಸ್ಪತ್ರೆ, ಮಂಗಳೂರು 





15) | ಅಧೀಕ್ಷಕರು, ಮಾನಸಿಕ ಆರೋಗ್ಯ ಆಸ್ಪತ್ರೆ, ಧಾರವಾಡ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1! 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 


(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 2002 (1), ಬೆಂಗಳೂರು, ದಿನಾಂಕ 9ನೇ ಆಗಸ್ಟ್‌, 2002 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 19ನೇ 


ಜೂನ್‌ 2002ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌. ಸಂ. 902) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 2002, 





ದಿನಾಂಕ 19ನೇ ಜೂನ್‌ 2002 ರಲ್ಲಿ ಪ್ರಕಟಿಸಿರುವುದರಿಂದ; 


ಸದರಿ ರಾಜ್ಯಪತ್ರವನ್ನು 2002ರ ಜೂನ್‌ 19ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 


೧೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ಏಳನೇ 
ತಿದ್ದುಪಡಿ) ನಿಯಮಗಳು, 2002 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 9ನೇ 
ನಿಯಮದಲ್ಲಿ, (ಬಿಬಿಬಿ) ಖಂಡದ ನಂತರ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

"(ಬಿಬಿಬಿ-1) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಿಗೆ ಸೇರಿದ 

(9580-14200 ರೂ.ಗಳ) (ಕಾಲಕಾಲಕ್ಕೆ ಪರಿಷ್ಕತವಾಗಬಹುದಾದ) ವೇತನ ಶ್ರೇಣಿಯಲ್ಲಿರುವ ಜಂಟಿ ನಿರ್ದೇಶಕರ ಹಂತದವರೆಗೆ ಮತ್ತು 

ಅದನ್ನು ಒಳಗೊಂಡಂತೆ ಯಾರೇ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1). (11), (11ಎ), (1೪) ಮತ್ತು (1೪ಎ) ಖಂಡಗಳಲ್ಲಿ 

ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು; 

(ಬಿಬಿಬಿ-2) ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯ ಮುಖ್ಯ ಆಡಳಿತಾಧಿಕಾರಿಯವರು, ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯಲ್ಲಿ 

ಕೆಲಸ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ಸೇವೆಗಳ ಸಮೂಹ "`ಸಿ' ಮತ್ತು 'ಡಿ' ಕೇಡರ್‌ಗಳಿಗೆ ಸೇರಿದ ಯಾರೇ ಸರ್ಕಾರಿ ನೌಕರನ ಮೇಲೆ 

8ನೇ ನಿಯಮದ (1 ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು; 

(ಬಿಬಿಬಿ-3) ಜಿಲ್ಲೆಯ ಅಧಿಕಾರಿಗಳು, ಸಂಸ್ಥೆಗಳ ಮುಖ್ಯಸ್ಥರು, ಆಸ್ಪತ್ರೆಗಳ ಅಧೀಕ್ಷಕರು, ಕಚೇರಿ ಮುಖ್ಯಸ್ಥರು, ಪ್ರಾಂಶುಪಾಲರು, ಜಿಲ್ಲಾ 


ವೈದ್ಯಾಧಿಕಾರಿಗಳು, ಸಿವಿಲ್‌ ಸರ್ಜನ್‌ಗಳು, ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಕಚೇರಿಯಿಂದ ಹೊರಗಿರುವ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ 


ದು 


® 


ಅಥವಾ ಆಸ್ಪತ್ರೆಗಳಲ್ಲಿ ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ಸೇವೆಗಳ ಸಮೂಹ "ಸಿ' ಮತ್ತು 'ಡಿ' 


ಎಂ 


ಕೇಡರ್‌ಗಳಿಗೆ ಸೇರಿದ ಯಾರೇ ಸರ್ಕಾರಿ ನೌಕರರ ಮೇಲೆ 8ನೇ ನಿಯಮದ (2 ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ 

ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು; 

ವಿವರಣೆ.- ಜಿಲ್ಲೆಯ ಅಧಿಕಾರಿಗಳಲ್ಲಿ, ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆಯ, ವಿಕ್ಟೋರಿಯಾ ಆಸ್ಪತ್ರೆಯ, ವಾಣಿ ವಿಲಾಸ ಆಸ್ಪತ್ರೆಯ 

ಮತ್ತು ಮಿಂಟೋ ಆಸ್ಪತ್ರೆಯ ಅಧೀಕ್ಷಕರು, ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜಿನ ಮತ್ತು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು, 
ಮೈಸೂರು ಕೆ.ಆರ್‌. ಆಸ್ಪತ್ರೆಯ, ಮೈಸೂರು ಚೆಲುವಾಂಬ ಆಸ್ಪತ್ರೆಯ, ಮೈಸೂರು ಪಿಕೆಟಿಬಿ ಆಸ್ಪತ್ರೆಯ, ದಾವಣಗೆರೆ ಸಿಜಿ ಆಸ್ಪತ್ರೆಯ, ದಾವಣಗೆರೆ 
ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ, ಮಂಗಳೂರು ಸರ್ಕಾರಿ ವೆನ್‌ಲಾಕ್‌ ಆಸ್ಪತ್ರೆಯ, ಮಂಗಳೂರಿನ ಲೇಡಿ ಗೋಷನ್‌ ಆಸ್ಪತ್ರೆಯ ಅಧೀಕ್ಷಕರು ಮತ್ತು 
ಧಾರವಾಡದ ಮಾನಸಿಕ ಆರೋಗ್ಯ ಆಸ್ಪತ್ರೆಯ ಅಧೀಕ್ಷಕರೂ ಸೇರುತ್ತಾರೆ. 

(ಬಿಬಿಬಿ-4) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರ ಕಚೇರಿಯ ಮುಖ್ಯ ಆಡಳಿತಾಧಿಕಾರಿಯವರು ನಿರ್ದೇಶಕರ 
ಕಚೇರಿಯಲ್ಲಿ ತಮ್ಮ ಆಡಳಿತ ನಿಯಂತ್ರಣಲ್ಲಿ ಕೆಲಸ ಮಾಡುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗೆ ಅಥವಾ 
ಸಾರ್ವಜನಿಕ ಆರೋಗ್ಯ ಸೇವೆಯ ಸಮೂಹ ಸಿ ಮತ್ತು ಡಿ ಕೇಡರ್‌ಗಳಿಗೆ ಸೇರಿದ ಯಾರೇ ಸರ್ಕಾರಿ ನೌಕರರ ಮೇಲೆ 8ನೇ 
ನಿಯಮದ (1) ರಿಂದ (ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಬಹುದು; 

(ಬಿಬಿಬಿ-5)ಜಿಲ್ಲೆಯ ಅಧಿಕಾರಿಗಳು, ಸಂಸ್ಥೆಗಳ ಮುಖ್ಯಸ್ಥರು, ಆಸ್ಪತ್ರೆಗಳ ಅಧೀಕ್ಷಕರು, ಕಚೇರಿಗಳ ಮುಖ್ಯಸ್ಥರು, ಪ್ರಾಂಶುಪಾಲರು, ಜಿಲ್ಲಾ 
ವೈದ್ಯಾಧಿಕಾರಿಗಳು, ಸಿವಿಲ್‌ ಸರ್ಜನ್ನರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಅಥವಾ ಸಾರ್ವಜನಿಕ ಆರೋಗ್ಯ 

ಸೇವೆಗಳ ಸಮೂಹ 'ಸಿ್‌ ಮತ್ತು 'ಡಿ' ಕೇಡರ್‌ಗಳಿಗೆ ಸೇರಿದ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶಕರ ಕಚೇರಿಯ ಹೊರಗಿನ ಕಚೇರಿಗಳಲ್ಲಿ ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿರುವ ಯಾರೇ ಸರ್ಕಾರಿ 
ನೌಕರರ ಮೇಲೆ 8ನೇ ನಿಯಮದ (ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 


ದಂಡನೆಯನ್ನು ವಿಧಿಸಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೧೫ 





ವಿವರಣೆ... ಜಿಲ್ಲೆಯ ಅಧಿಕಾರಿಗಳು ಎಂಬುದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಸರ್ಜನ್‌, 
ಎಚ್‌ಎಫ್‌ಡಬ್ಲ್ಯೂಟಿಸಿ ಪ್ರಾಂಶುಪಾಲರು, ಡಿಟಿಸಿ ಪ್ರಾಂಶುಪಾಲರು, ಕೆಸಿಜಿ ಆಸ್ಪತ್ರೆಯ ಅಧೀಕ್ಷಕರು, ಜಯನಗರ ಜನರಲ್‌ ಆಸ್ಪತ್ರೆಯ ಅಧೀಕ್ಷಕರು, 
ಹೆಚ್‌ಎಸ್‌ಐಎಸ್‌ ಗೌಷಿಯಾ ಆಸ್ಪತ್ರೆಯ ಅಧೀಕ್ಷಕರು, ಎದೆರೋಗ ಮತ್ತು ಕ್ಷಯ ರೋಗ ಆಸ್ಪತ್ರೆಯ ಅಧೀಕ್ಷಕರು ಇವರನ್ನು ಒಳಗೊಳ್ಳತಕ್ಕದ್ದು.” 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌ ಜಯರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1! 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 2002, ಬೆ೦ಗಳೂರು, ದಿನಾ೦ಕ 29ನೇ ಜುಲೈ, 2002 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 25ನೇ 
ಜೂನ್‌, 2002ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1V-ಎ, (ಸಂ. 940) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 2002, 
ದಿನಾಂಕ 21ನೇ ಜೂನ್‌, 2002 ರಲ್ಲಿ ಪ್ರಕಟಿಸಿರುವುದರಿಂದ; 
ಸದರಿ ರಾಜ್ಯಪತ್ರವನ್ನು 2002ರ ಜೂನ್‌ 25 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 
ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1973 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಎ೦ಟನೇ ತಿದ್ದುಪಡಿ) ನಿಯಮಗಳು, 2002 ಎಂದು ಕರೆಯತಕ್ಕದ್ದು. 
(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2. 11ನೇ ಅನುಸೂಚಿಯ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ ಇನ್ನು 
ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) ಅನುಸೂಚಿ-1 ರಲ್ಲಿ "ಸಾರ್ವಜನಿಕ ಶಿಕ್ಷಣ ಇಲಾಖೆ" ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇರುವ 


ನಮೂದುಗಳ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಎಂದರೆ:- 


೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಾರ್ವಜನಿಕ ಶಿಕಣ ಇಲಾಖೆ 





“ಬೋಧಕ ಕೇಡರಿನ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಉಪ-ನಿರ್ದೇಶಕರು. 
ಪ್ರೌಢಶಾಲಾ ಸಹಾಯಕ ದರ್ಜೆ 1ಮತ್ತು ದರ್ಜೆ 1. ಶಿಕ್ಷಣ ಸಹಾಯಕ, ಸರ್ಕಾರಿ | ಉಪ ನಿರ್ದೇಶಕರು 
ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿರುವ ತರಬೇತಿ ಶಿಕ್ಷಕ, ಹಿಂದಿ ಶಿಕ್ಷಕ 





ಕಾಲೇಜಿನಲ್ಲಿರುವ ಸಹಾಯಕ ಉಪನ್ಯಾಸಕರು, ಸಂಸ್ಕೃತ ಶಾಲಾ ಪರಿವೀಕ್ಷಕರು, ಸಾರ್ವಜನಿಕ ಶಿಕ್ಷಣ ಉಪ (೪) ರಿಂದ (viii) ಸಾರ್ವಜನಿಕ ಶಿಕ್ಷಣ 
ದೈಹಿಕ ಶಿಕ್ಷಣ ಶಿಕ್ಷಕರು ಹಿರಿಯ ದರ್ಜೆ 1 ಮತ್ತು ದರ್ಜೆ 11, ದೈಹಿಕ ಶಿಕ್ಷಣ ನಿರ್ದೇಶಕರು ಜಂಟಿ ನಿರ್ದೇಶಕರು 
ಶಿಕ್ಷಕರು ದರ್ಜೆ 1ಮತ್ತು ದರ್ಜೆ 11, ಸಂಗೀತ ಶಿಕ್ಷಕರು ದರ್ಜೆ 1 ಮತ್ತು 11, 
ನಾಟಕ ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 11, ನೃತ್ಯ ಶಿಕ್ಷಕರು ದರ್ಜೆ 1 ಮತ್ತು 
ದರ್ಜೆ 11, ಕಲಾ ಶಿಕ್ಷಕರು, ಡ್ರಾಯಿಂಗ್‌ ಶಿಕ್ಷಕರು, ಕುಶಲ ಕಲಾ ಶಿಕ್ಷಕರು, ದರ್ಜೆ 
1 ಮತ್ತು 11 ಶಿಕ್ಷಣ ಸಂಯೋಜಕರು (ಸೆಕೆಂಡರಿ ಶಾಲೆ) 





ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವ ಪದವೀಧರರಲ್ಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ (11) ರಿಂದ (1111) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
ಮುಖ್ಯೋಪಾಧ್ಯಾಯರು, ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು, 
ಪ್ರಾಥಮಿಕ ಶಾಲೆಗಳಲ್ಲಿರುವ ಸಹಾಯಕ ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿರುವ 
ಸಂಗೀತ ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿರುವ ಡ್ರಾಯಿಂಗ್‌ ಶಿಕ್ಷಕರು, ಪ್ರಾಥಮಿಕ 
ಶಾಲೆಗಳಲ್ಲಿರುವ ದೈಹಿಕ ಶಿಕ್ಷಣ ಶಿಕ್ಷಕರು, ಶಿಕ್ಷಣ ಸಂಯೋಜಕರು (ಪ್ರಾಥಮಿಕ 



































ಶಾಲೆ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ, ಬೆಂಗಳೂರು 

ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (11) ರಿಂದ (11ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಕಚೇರಿಯಲ್ಲಿರುವ ಲೆಕ್ಕಪತ್ರಗಳ ಅಧೀಕ್ಷಕರು, (ಆಡಳಿತ) 
ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿಯಲ್ಲಿನ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಎಎಸ್‌ಓ, ಲೆಕ್ಕಪತ್ರಗಳ ಅಧೀಕ್ಷಕ 

ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 























ಭಾಗ - ೪ಎ 


ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


೧೪೧೭ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ) 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರ, 
ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ವಾಹನ ಚಾಲಕರು 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ) 


(11) ರಿಂದ (ivಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು (ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು 





ಶಾಲೆಯ ಮುಖ್ಯ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ, 


ಬೆಂಗಳೂರು 





ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ 
ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು (ಆಡಳಿತ) 


ಸರ್ಕಾರ 





ಸಂಸ್ಕೃತ ಕಾಲೇಜುಗಳ ಕಚೇರಿ, ಮೈಸೂರು ಮತ್ತು ಬೆ 


೦ಗಳೂರು 





ಪ್ರಥಮ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿ ನಿರ್ದೇಶಕರು 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





(೪) ರಿಂದ (viii) 





ಸರ್ಕಾರ 








೧೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಪರೀಕ್ಷೆಗಳು) ಅವರ ಕಚೇರಿ ಮತ್ತು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಇತರ ಪರೀಕ್ಷೆಗಳು) ಅವರ ಕಚೇರಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಲಿ, ಬೆಂಗಳೂರು 






































ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 








(ಅಲ್ಪಸಂಖ್ಯಾತ ಭಾಷೆಗಳು) 








ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಪರೀಕ್ಷಾ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ ಮತ್ತು ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಶೀಘಲಿಪಿಗಾರ ಪರೀಕ್ಷಾ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ ಪರೀಕ್ಷಾ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಪರೀಕ್ಷಾ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಸಾರ್ವಜನಿಕ ಶಿಕ್ಷ ಣ ನಿರ್ದೇಶಕರು, ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ಭಾಷೆಗಳು, ಬೆಂಗಳೂರು 
ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
(ಅಲ್ಪಸಂಖ್ಯಾತ ಭಾಷೆಗಳು) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
(ಅಲ್ಪಸಂಖ್ಯಾತ ಭಾಷೆಗಳು) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು. (11) ರಿಂದ (11ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


೧೪೧೯ 


ಸರ್ಕಾರ 





ವಾಹನ ಚಾಲಕರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು, 


(ಅಲ್ಪಸಂಖ್ಯಾತ ಭಾಷೆಗಳು) 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





(೪) ರಿಂದ (viii) 





ಸರ್ಕಾರ 





ಕಾರ್ಯದರ್ಶಿ ಮತ್ತು ಸಾರ್ವಜನಿಕ ಶಿಕ್ಷಣ ಪದನಿಮಿತ್ತ ಜಂಟಿ ನಿರ್ದೇಶಕರ ಕಚೇರಿ, ವಿಭಾಗೀಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, 
ಬೆಂಗಳೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು ಮತ್ತು ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು (ಆಡಳಿತ) 


(1) ರಿಂದ (viii 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 


ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು ಮತ್ತು ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು (ಆಡಳಿತ) 


(1) ರಿಂದ (viii 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) 


(11) ರಿಂದ (1೪ಎ) 


ಕಾರ್ಯದರ್ಶಿ ಮತ್ತು ಸಾರ್ವಜನಿಕ 
ಶಿಕ್ಷಣ ಪದನಿಮಿತ್ತ ಜಂಟಿ 
ನಿರ್ದೇಶಕರು 








ವಾಹನ ಚಾಲಕರು 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು ಮತ್ತು ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು (ಆಡಳಿತ) 


(1) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 








ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) 





(11) ರಿಂದ (1೪ಎ) 





ಕಾರ್ಯದರ್ಶಿ ಮತ್ತು ಸಾರ್ವಜನಿಕ 
ಶಿಕ್ಷಣ ಪದನಿಮಿತ್ತ ಜಂಟಿ 
ನಿರ್ದೇಶಕರು 








೧೪೨೦ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ- ಮಧ್ಯಾಹ್ನದ ಬಿಸಿ ಊಟ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 









































ಶೀಘಲಿಪಿಗಾರ 


ನಿರ್ದೇಶಕರು 


ನಿರ್ದೇಶಕರು 


ಅಧೀಕ್ಷಕ/ ಲೆಕ್ಕಪತ್ರಗಳ ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
(ಮಧ್ವಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ ಮತ್ತು ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (10) ರಿಂದ (11ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಶೀಘಲಿಪಿಗಾರ (ಮಧ್ಯಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ದ್ವಿತೀಯ ದರ್ಜೆ ಸಹಾಯಕ/ ಬೆರಳಚ್ಚುಗಾರ, ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (11) ರಿಂದ (1ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ (ಮಧ್ಯಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು (11) ರಿಂದ (1೫ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
(ಮಧ್ಯಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಸಾರ್ವಜನಿಕ ಶಿಕ್ಷಣ ಜಿಲ್ಲಾ ಉಪನಿರ್ದೇಶಕರ ಕಚೇರಿ (ಆಡಳಿತ): 
ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11) ರಿಂದ (11ಎ) ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕ ಮತ್ತು ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ ಸಾರ್ವಜನಿಕ ಶಿಕ್ಷಣ ಜಿಲ್ಲಾ ಉಪ (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 


ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 
ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ 


ಉಪ ನಿರ್ದೇಶಕರು 


ಗೆಜೆಟೆಡ್‌ ಸಹಾಯಕ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 








ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





(11) ರಿಂದ (1೪ಎ) 





ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೨೧ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಗೆಜೆಟೆಡ್‌ ಸಹಾಯಕ (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (೪) ರಿಂದ (viii) ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 
ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 
ಅಧೀಕ್ಷಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11) ರಿಂದ (11ಎ) ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 








ಪ್ರಥಮ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 


ಜಂಟಿ ನಿರ್ದೇಶಕರು 


ಕ್ಷೇತ್ರ ಶಿಕಣಾಧಿಕಾರಿ 
w — ಖು 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ 


ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ 


ಆಯುಕ್ತರು 





ದ್ವಿತೀಯ ದರ್ಜೆ ಸಹಾಯಕ, ಗುಮಾಸ್ತ- 
ಹಾಗೂ-ಬೆರಳಚ್ಚುಗಾರ/ ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕೇತ್ರ ಶಿಕಣಾಧಿಕಾರಿ 
w — ಖು 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ 


ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು 


ವಿಭಾಗೀಯ ಜಂಟಿ 





ವಾಹನ ಚಾಲಕರು 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕೇತ್ರ ಶಿಕಣಾಧಿಕಾರಿ 
ww ಖಲ 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ 


ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು 


ವಿಭಾಗೀಯ ಜಂಟಿ 





ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 





ಪ್ರಥಮ ದರ್ಜೆ ಸಹಾಯಕ 








ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 


ಮುಖ್ಯೋಪಾಧ್ಯಾಯರು 


(1) 


ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಜಿಲ್ಲಾ ಉಪ 
ನಿರ್ದೇಶಕರು 


(111ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು 


ವಿಭಾಗೀಯ ಜಂಟಿ 








ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ 


ಆಯುಕ್ತರು 








೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ದ್ವಿತೀಯ ದರ್ಜೆ ಸಹಾಯಕ/ ಗುಮಾಸ್ತ- 
ಹಾಗೂ- ಬೆರಳಚ್ಚುಗಾರ 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಭಾಗ - ೪ಎ 


ಮುಖ್ಯೋಪಾಧ್ಯಾಯರು 


(i1) 


ಸಾರ್ವಜನಿಕ ಶಿಕ್ಷಣ ಜಿಲ್ಲಾ ಉಪ 
ನಿರ್ದೇಶಕರು 








ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು 





(111)ರಿ೦ದ (viii) 





ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ಕಚೇರಿ (ಡಿಎಸ್‌ಇಆರ್‌ಟಿ) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ಗುಮಾಸ್ತ- ಹಾಗೂ- ಬೆರಳಚ್ಚುಗಾರ 


ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, 


ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


(೪) ರಿಂದ (viii) 


ಸರ್ಕಾರ 





ವಾಹನ ಚಾಲಕರು 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 


ಸರ್ಕಾರ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಶಿಕ್ಷಕರ ಶಿಕ್ಷಣ ಕಾಲೇಜುಗಳ ಕಚೇರಿ: ಮೈಸೂರು, ಮಂಗಳೂರು, ಚಿತ್ರದುರ್ಗ, ಬೆಳಗಾಂ, ಜಮಖಂಡಿ ಮತ್ತು ಗುಲ್ಬರ್ಗ 


೧೪೨೩ 





ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ 
ಮತ್ತು ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು, 
ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು 





ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ರಾಜ್ಯದಲ್ಲಿರುವ ಶಿಕಣ ಮ 
೧೨. ಉಲ 


ತ್ತು ತರಬೇತಿ ಜಿಲ್ಲಾ ಸಂಸ್ಥೆ ಪ್ರಾಂಶುಪಾಲರ ಕಚೇರಿ 





ಅಧೀಕ್ಷಕ, ಅಕೌಂಟೆಂಟ್‌ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಪ್ರಾಂಶುಪಾಲರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು (೪) ರಿಂದ (viii) ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ 
ಜಂಟಿನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಗುಮಾಸ್ತ- ಹಾಗೂ- ಬೆರಳಚ್ಚುಗಾರ 





ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 








(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 








೧೪೨೪ 


ವಾಹನ ಚಾಲಕರು 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 





ಭಾಗ - ೪ಎ 


ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 





(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರ ಕಚೇರಿ, 


ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳ ಕಚೇರಿ 





ಪ್ರಥಮ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


ಪ್ರಾಂಶುಪಾಲರು, ಶಿಕ್ಷಕರ ತರಬೇತಿ ಸಂಸ್ಥೆ 


ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 


(1) 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 

ಸಾರ್ವಜನಿಕ ಶಿಕ್ಷಣ 

ಜಂಟಿ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು 





ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 





ದ್ವಿತೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರ, 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 


ಪ್ರಾಂಶುಪಾಲರು, ಶಿಕ್ಷಕರ ತರಬೇತಿ ಸಂಸ್ಥೆ 


(1) 


ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ರಾಜ್ಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 





(111)ರಿ೦ದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೨೫ 





3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11 ರಲ್ಲಿ “ಸಾರ್ವಜನಿಕ ಶಿಕ್ಷಣ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ ನಮೂದುಗಳ ಬದಲಾಗಿ ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, 


ಎಂದರೆ:- 





ಸಾರ್ವಜನಿಕ ಶಿಕ್ಷ ಣ ಆಯುಕ್ತರ ಕಚೇರಿ, ಬೆಂಗಳೂರು 



































ಎಲ್ಲ IVನೇ ದರ್ಜೆಯ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ 
(ಆಡಳಿತ) (ಆಡಳಿತ) ಜ೦ಟಿ ನಿರ್ದೇಶಕರು, (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ) (1) ರಿಂದ (il) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಶಾಲೆಗಳ ಮುಖ್ಯ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ: 
ಎಲ್ಲಾ 11ನೇ ದರ್ಜೆಯ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ವೈದ್ಯಕೀಯ ಪರಿವೀಕ್ಷಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ) (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ) (W) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಮೈಸೂರು ಮತ್ತು ಬೆಂಗಳೂರಿನಲ್ಲಿರುವ ಸಂಸ್ಕೃತ ಕಾಲೇಜು ಕಚೇರಿ 
ಎಲ್ಲಾ 1Vನೇ ದರ್ಜೆಯ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
ಹುದ್ದೆಗಳು (ಆಡಳಿತ) (ಆಡಳಿತ) (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ) (1) ರಿ೦ದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಲಿ ಕಚೇರಿ, ಬೆಂಗಳೂರು 
ಎಲ್ಲಾ 1Vನೇ ದರ್ಜೆಯ ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ (1 ರಿಂದ (iV ಎ) ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ 
ಹುದ್ದೆಗಳು (ಆಡಳಿತ) ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಲಿ 
ಮಂಡಲಿ 
ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಪರೀಕ್ಷೆಗಳು) 











ಮಂಡಲಿ 











ಮತ್ತು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಇತರ 
ಪರೀಕ್ಷೆಗಳು) 








೧೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


ವಿಭಾಗೀಯ ಕಚೇರಿಗಳಲ್ಲಿರುವ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ 
























































ಹುದೆಗಳು 
ಎ 





(ಪಠ್ಯಪುಸ್ತಕಗಳು) 








(ಪಠ್ಯಪುಸ್ತಕಗಳು) 








ಎಲ್ಲಾ 1Vನೇ ದರ್ಜೆಯ ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ | ಗೆಜೆಟೆಡ್‌ ಸಹಾಯಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು 
ಹುದ್ದೆಗಳು ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರ ಕಚೇರಿ 
ಎಲ್ಲಾ 1Vನೇ ದರ್ಜೆಯ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು | ಗೆಜೆಟೆಡ್‌ ಸಹಾಯಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 
ಎಲ್ಲಾ 1Vನೇ ದರ್ಜೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ (1 ರಿಂದ (ii) ಸಾರ್ವಜನಿಕ ಶಿಕ್ಷಣ 
ಹುದ್ದೆಗಳು ಉಪ ನಿರ್ದೇಶಕರು 
ಎಸ್‌ಐಆರ್‌ಐಸಿ ಕಚೇರಿ, ಬೆಂಗಳೂರು 
ಎಲ್ಲಾ 1Vನೇ ದರ್ಜೆಯ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ಗ್ರಂಥಪಾಲಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು 
ಹುದ್ದೆಗಳು (ಆಡಳಿತ) (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, (ಆಡಳಿತ) (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 
ಎಲ್ಲಾ IVನೇ ದರ್ಜೆಯ ಕ್ಷೇತ್ರ ಶಿಕಣಾಧಿಕಾರಿ ಮುಖ್ಲೋಪಾಧ್ವಾಯರು (1 ರಿಂದ (ಎ) ಕೇತ್ರ ಶಿಕಣಾಧಿಕಾರಿ 
ಮಿ ಉದ “ಯೃ ನ ನ ಯದ್‌ ಯ 
ಹುದ್ದೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ (1) ರಿಂದ (|) ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು 
ಪಠ್ಯಪುಸ್ತಕಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಎಲ್ಲಾ 1Vನೇ ದರ್ಜೆಯ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (1 ರಿಂದ (i) ರಾಜ್ಯ ಶೈಕ್ಷಣಿಕ, ಸಂಶೋಧನೆ ಮತ್ತು ತರಬೇತಿ 


ನಿರ್ದೇಶಕರು 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೨೭ 





ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರ ಕಚೇರಿ, ಬೆಂಗಳೂರು 









































ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರು) 








ಎಲ್ಲಾ IVನೇ ದರ್ಜೆ ಹುದ್ದೆಗಳು ನಿರ್ದೇಶಕರು, ರಾಜ್ಯ ಶೈಕ್ಷಣಿಕ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು (1 ರಿಂದ (V ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಸಂಶೋಧನೆ ಮತ್ತು ತರಬೇತಿ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (1) ರಿಂದ (ill) ಸಾರ್ವಜನಿಕ ಶಿಕ್ಷಣ ಆಯುಕ್ತರು 
ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 
ಶಿಕ್ಷಕರ ಶಿಕ್ಷಣ ಕಾಲೇಜುಗಳ ಕಚೇರಿ 
ಎಲ್ಲಾ 01ನೇ ದರ್ಜೆ ಹುದ್ದೆಗಳು ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಕಾಲೇಜು | ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಕಾಲೇಜು (1 ರಿಂದ (i) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಕಚೇರಿ 
ಎಲ್ಲಾ IVನೇ ದರ್ಜೆ ಹುದ್ದೆಗಳು ಪ್ರಾಂಶುಪಾಲರು, ಪ್ರಾಂಶುಪಾಲರು, (1 ರಿಂದ (ii) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು 
ಶಿಕ್ಷಕರ ತರಬೇತಿ ಸಂಸ್ಥೆಗಳ (ಟಿಟಿಐ) ಕಚೇರಿ 
ಎಲ್ಲಾ IVನೇ ದರ್ಜೆ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಪ್ರಾಂಶುಪಾಲರು (1 ರಿಂದ (iV ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
(ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ನಿರ್ದೇಶಕರು) 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ರಾಜ್ಯ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ರಾಜ್ಯ 


ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ನಿರ್ದೇಶಕರು) 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 


ಅವರ ಹೆಸರಿನಲ್ಲಿ, 


(ಕೆ.ಎಲ್‌. ಜಯರಾಮ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು - 2). 








೧೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 29 ಎಸ್‌ಡಿಇ 2002, ಬೆಂಗಳೂರು 
ದಿನಾಂಕ 4ನೇ ಫೆಬ್ರವರಿ 2003 
ಕರ್ನಾಟಕ ಸಿವಿಲ್‌ ಸೇವೆಗಳ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಮೂಹ -ಎ ಕಿರಿಯ 
ಶ್ರೇಣಿಯ ಅಧಿಕಾರಿಗಳನ್ನು ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳನ್ನು ಅಮಾನತ್ತಿನಲ್ಲಿಡುವುದಕ್ಕೆ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಆಯುಕ್ತರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 1 ಎಸ್‌ಡಿಇ 2003, ಬೆಂಗಳೂರು 
ದಿನಾಂಕ 16ನೇ ಆಗಸ್ಟ್‌ 2003 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 5ನೇ 
ಜುಲೈ 2003ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1V-ಎ (ಪಿ.ಆರ್‌. ಸಂ. 760) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 01 ಎಸ್‌ಡಿಇ 2003, 
ದಿನಾಂಕ 30ನೇ ಜೂನ್‌ 2003 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು 5.7.2003 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಲಾದ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಹನ್ನೆರಡನೇ ತಿದ್ದುಪಡಿ) ನಿಯಮಗಳು,2003 ಎ೦ದು ಕರೆಯತಕ್ಕದ್ದು. 

(2) ಈ ನಿಯಮಗಳು 2002ರ ಆಗಸ್ಟ್‌ 20ನೇ ದಿನಾಂಕದಿಂದ ಜಾರಿಗೆ ಬಂದಿದೆಯೆಂದು ಭಾವಿಸತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 9ನೇ 
ನಿಯಮದಲ್ಲಿ (ಬಿಬಿಬಿ-1) ಖಂಡದಲ್ಲಿರುವ "ರೂ. 9580-14200ರ" ಎಂಬ ಅಕ್ಷರಗಳಿಗೆ ಮತ್ತು ಅಂಕಿಗಳಿಗೆ ಬದಲಾಗಿ "ರೂ. 10620-14960ರ" 
ಎ೦ಬ ಅಕ್ಷರಗಳನ್ನು ಮತ್ತು ಅಂಕಿಗಳನ್ನು ಸೇರಿಸತಕ್ಕದ್ದು. 


ತ್ತು 
ತ್ತು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೨೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 2003, ಬೆಂಗಳೂರು 
ದಿನಾಂಕ 13ನೇ ನವೆಂಬರ್‌ 2003 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 22ನೇ 
ಜುಲೈ, 2003ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂ. 838) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 9 ಎಸ್‌ಡಿಇ 2003, 
ದಿನಾಂಕ 21ನೇ ಜುಲೈ 2003 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 2003ರ ಜುಲೈ 22 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಅಥವಾ ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14ರ) 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಹದಿಮೂರನೇ ತಿದ್ದುಪಡಿ) ನಿಯಮಗಳು, 2003 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ, ಮತ್ತು ಅಪೀಲು) ನಿಯಮಗಳು, 1957ರ, (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 9ನೇ ನಿಯಮದ, (2)ನೇ ಉಪನಿಯಮದ (ಬಿ) ಖಂಡದಲ್ಲಿರುವ (1ನೇ 
ಉಪಖಂಡವನ್ನು ಬಿಟ್ಟುಬಿಡತಕ್ಕದ್ದು. 

3. 10ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 10ನೇ ನಿಯಮದಲ್ಲಿ, 8 (1)ನೇ ಉಪನಿಯಮದ ಬದಲಾಗಿ ಈ ಮುಂದಿನದನ್ನು 





(11) ತಹಸೀಲ್ದಾರ್‌ ದರ್ಜೆ-11 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ 
ಕಾರ್ಯದರ್ಶಿ, ಕಂದಾಯ ಇಲಾಖೆ. 


4. 11ನೇ ಅನುಸೂಚಿಯ ತಿದ್ದುಪಡಿ.- ಸದರಿ ನಿಯಮಗಳ 11ನೇ ಅನುಸೂಚಿಯಲ್ಲಿ, "ಕಂದಾಯ ಇಲಾಖೆ' ಶೀರ್ಷಿಕೆಯ ಅಡಿಯಲ್ಲಿರುವ 
ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 





ಉಪ ತಹಸೀಲ್ದಾರರು ಜಿಲ್ಲಾಧಿಕಾರಿ ಅಸಿಸ್ಟೆಂಟ್‌ ಕಮೀಷನರ್‌/ (11), (111), (111ಎ) ಜಿಲ್ಲಾಧಿಕಾರಿ 
ಮತ್ತು ಶಿರಸ್ತೇದಾರರು ಜಿಲ್ಲಾಧಿಕಾರಿಯ ಕೇಂದ್ರ ಮತ್ತು (11) 
ಕಾರ್ಯಸ್ಥಾನ ಸಹಾಯಕರು 
(ಜಿಲ್ಲಾಧಿಕಾರಿಯ ಸಿಬ್ಬಂದಿಗೆ 





ಸಂಬಂಧಪಟ್ಟಂತೆ) 
ಜಿಲ್ಲಾಧಿಕಾರಿ (1೪ಎ) ಮತ್ತು (೪) ಸರ್ಕಾರ 
ರಿಂದ (೪111) 
ಇತರ ಎಲ್ಲಾ `ಸಿ ಜಿಲ್ಲಾಧಿಕಾರಿ 1. ತಹಸೀಲ್‌ದಾರರು (10, (111), (11ಎ) ಅಸಿಸ್ಟೆಂಟ್‌ ಕಮೀಷನರ್‌/ 
ಸಮೂಹ ಹುದ್ದೆಗಳು 2. ಜಿಲ್ಲಾಧಿಕಾರಿಯವರ ಕಚೇರಿ ಮತ್ತು (1೪) ಜಿಲ್ಲಾಧಿಕಾರಿಯವರ 
ಸಹಾಯಕರು (ಆಡಳಿತ) ಕೇಂದ್ರಕಾರ್ಯಸ್ಥಾನ 
(ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗೆ ಸಹಾಯಕ 
ಸಂಬಂಧಪಟ್ಟಂತೆ) 


3. ಅಸಿಸ್ಟೆಂಟ್‌ ಕಮೀಷನರ್‌ (10ರಿಂದ (1ಎ) ಜಿಲ್ಲಾಧಿಕಾರಿ 























೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 








4. ಜಿಲ್ಲಾಧಿಕಾರಿಯವರ ಕೇಂದ್ರ (11ರಿಂದ (ivಎ) ಜಿಲ್ಲಾಧಿಕಾರಿ 
ಕಾರ್ಯಸ್ಥಾನ ಸಹಾಯಕರು, 
ಆಯುಕ್ತರು (ಜಿಲ್ಲಾಧಿಕಾರಿ 

ಕಚೇರಿಯಲ್ಲಿರುವ ಸಿಬ್ಬಂದಿಗೆ 

















ಸಂಬಂಧಪಟ್ಟಂತೆ) 
5. ಜಿಲ್ಲಾಧಿಕಾರಿ (೪)ರಿ೦ದ (iil) ಸರ್ಕಾರ 
6. ವಿಶೇಷ ಜಿಲ್ಲಾಧಿಕಾರಿ (೪)ರಿ೦ದ (೪111 ಸರ್ಕಾರ 








5. 111ನೇ ಅನುಸೂಚಿಯ ತಿದ್ದುಪಡಿ.- ಸದರಿ ನಿಯಮಗಳ 111ನೇ ಅನುಸೂಚಿಯಲ್ಲಿ, “ಕಂದಾಯ ಇಲಾಖೆ' ಶೀರ್ಷಿಕೆಯ ಅಡಿಯಲ್ಲಿರುವ 


೧ 


ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 














ಎಲ್ಲಾ ಸಮೂಹ-ಡಿ ಜಿಲ್ಲಾಧಿಕಾರಿ ತಹಶೀಲ್ದಾರ್‌/ ವಿಶೇಷ (0ರಿಂದ (ivಎ) ಅಸಿಸ್ಟೆಂಟ್‌ 
ಹುದ್ದೆಗಳು ತಹಸೀಲ್ದಾರ್‌ ಕಮೀಷನರ್‌/ 
ಸ್ಪೆಷಲ್‌ ಅಸಿಸ್ಟೆಂಟ್‌ 
ಕಮೀಷನರ್‌ 
ಜಿಲ್ಲಾಧಿಕಾರಿ (1ರಿಂದ (iil) ಸರ್ಕಾರ 
ವಿಶೇಷ ಜಿಲ್ತಾಧಿಕಾರಿ (1ರಿಂದ (viii) ಸರ್ಕಾರ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 20031 ಬೆಂಗಳೂರು, ದಿನಾಂಕ 1ನೇ ಜನವರಿ 2004 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ವಿಶೇಷ ರಾಜ್ಯಪತ್ರ ಸಂಖ್ಯೆ 901 ದಿನಾಂಕ 
19.6.2002 ರಲ್ಲಿ ಪ್ರಕಟಿಸಿದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 2002 (1 ದಿನಾಂಕ 19.6.2002ನ್ನು ಈ ಮೂಲಕ ತಿದ್ದುಪಡಿ 
ಮಾಡುತ್ತದೆ, ಎಂದರೆ:- 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 11 ಎಸ್‌ಡಿಇ 2002 (1) ದಿನಾಂಕ 19.6.2002 ರಲ್ಲಿ, ಕೋಷ್ಟಕ 11 ರಲ್ಲಿ, ಕ್ರಮಸಂಖ್ಯೆ 15ರ ನಮೂದುಗಳ 
ತರುವಾಯ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು; 
"(16) ಅಧೀಕ್ಷಕರು, ಎಸ್‌.ಡಿ.ಎಸ್‌. ಕ್ಷಯರೋಗ ಮತ್ತು ಎದೆರೋಗಗಳ ಆಸ್ಪತ್ರೆ, ಹೊಸೂರು ರಸ್ತೆ, ಬೆ೦ಗಳೂರು. 
(17) ಪ್ರಾಂಶುಪಾಲರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು. 
(18) ಪ್ರಾಂಶುಪಾಲರು, ರಾಜೀವ ಗಾ೦ಧಿ ಎದೆರೋಗಗಳ ಆಸ್ಪತ್ರೆ, ಬೆ೦ಗಳೂರು". 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೩೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 2003, (11) ಬೆಂಗಳೂರು 
ದಿನಾಂಕ 20ನೇ ಫೆಬ್ರವರಿ 2004 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 6ನೇ 
ಜನವರಿ 2004ರ ಕರ್ನಾಟಕ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂ. 10) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 2003, (1D 
ದಿನಾಂಕ 1ನೇ ಜನವರಿ 2004 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು 6.1.2004ರ೦ದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ, 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (ನಾಲ್ಕನೇ 
ತಿದ್ದುಪಡಿ) ನಿಯಮಗಳು, 2003 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 9ನೇ 
ನಿಯಮದಲ್ಲಿ, (ಬಿಬಿಬಿ-3) ಖಂಡದ ಕೆಳಗೆ ಇರುವ ವಿವರಣೆಯಲ್ಲಿ "ಮಾನಸಿಕ ಆರೋಗ್ಯ ಆಸ್ಪತ್ರೆ, ಧಾರವಾಡ" ಎಂಬ ಪದಗಳ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 


“ಅಧೀಕ್ಷಕರು, ಎಸ್‌.ಡಿ.ಎಸ್‌. ಕ್ಷಯರೋಗ ಮತ್ತು ಎದೆರೋಗಗಳ ಆಸ್ಪತ್ರೆ, ಹೊಸೂರು ರಸ್ತೆ, ಬೆ೦ಗಳೂರು, ಪ್ರಾಂಶುಪಾಲರು, ಮೈಸೂರು 
ವೈದ್ಯಕೀಯ ಕಾಲೇಜು, ಮೈಸೂರು, ಪ್ರಾಂಶುಪಾಲರು, ರಾಜೀವ್‌ ಗಾಂಧಿ ಎದೆರೋಗಗಳ ಆಸ್ಪತ್ರೆ, ಬೆಂಗಳೂರು.” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 
ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 4 ಎಸ್‌ಡಿಇ 2004 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 20.05.2004 
ಅಧಿಸೂಚನೆ 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 
1978 (ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 
31ನೇ ಮಾರ್ಚ್‌ 2004ರ ಕರ್ನಾಟಕ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌.ಸಂ. 434) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 4 ಎಸ್‌ಡಿಇ 2004, 
ದಿನಾಂಕ 26ನೇ ಮಾರ್ಚ್‌ 2004 ರಲ್ಲಿ ಪ್ರಕಟಿಸಿರುವುದರಿಂದ; 
ಸದರಿ ರಾಜ್ಯಪತ್ರವನ್ನು 26.03.2004 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ; 


೧೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಈಗ ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಲಾದ 3ನೇ 
ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1 ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಹದಿನೈದನೇ ತಿದ್ದುಪಡಿ) ನಿಯಮಗಳು, 2004 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿಯ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ IVನೇ 
ಅನುಸೂಚಿಯಲ್ಲಿ “ಕ್ಷೀನರ್‌, ಹೆಲ್ಟರ್‌? ಎಂಬ ಪದಗಳ ತರುವಾಯ “ಅರಣ್ಯ ಕಾವಲುಗಾರ, ಆನೆ ಮಾವುತ, ಪ್ರಯೋಗಾಲಯ ಸಹಾಯಕ, 
ಪ್ರಯೋಗಾಲಯ ಹೆಲ್ಪರ್‌, ಲಿಫ್ಟ್‌ ಅಟೆಂಡರ್‌, ಪಂಪ್‌ಹೌಸ್‌ ಆಪರೇಟರ್‌, ವೈರ್‌ಲೆಸ್‌ ಮೆಕ್ಕಾನಿಕ್‌” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು -2). 


ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 6 ಎಸ್‌ಡಿಇ 2004 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 16.07.2004 
ಅಧಿಸೂಚನೆ 
ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899 (ಕರ್ನಾಟಕ ಅಧಿನಿಯಮ 1899ರ 110ರ 21ನೇ ಪ್ರಕರಣದೊಂದಿಗೆ ಓದಲಾದ 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (0ನೇ ಉಪನಿಯಮದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ದಿನಾಂಕ 27.2.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ- 1%ಎ ನಲ್ಲಿ 
ಪ್ರಕಟಿಸಿದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 29 ಎಸ್‌ಡಿಇ 2002, ದಿನಾಂಕ 4.2.2003 ಇದನ್ನು ಈ ಮುಂದಿನಂತೆ ತಿದ್ದುಪಡಿ ಮಾಡುತ್ತದೆ, 
ಎಂದರೆ:- 
ಸದರಿ ಅಧಿಸೂಚನೆಯಲ್ಲಿ “ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ. ರಘುರಾಂ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು). 


ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 4 ಎಸ್‌ಡಿಇ 2005 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 04.04.2005 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 7ನೇ ನಿಯಮದ (1ನೇ ಉಪನಿಯಮದ 
ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮುಂದಿನ ಕೋಷ್ಟಕದ (2)ನೇ ಅಂಕಣದಲ್ಲಿ ನಮೂದಿಸಿದ 
ಇಲಾಖೆಗಳ ಮುಖ್ಯಸ್ಥರನ್ನು ಅದರ (3)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಕೇಡರ್‌ಗಳ ಸಂಬಂಧದಲ್ಲಿ ನೇಮಕ ಪ್ರಾಧಿಕಾರಿ ಎಂದು ಈ ಮೂಲಕ 
ನಿರ್ದಿಷ್ಟಪಡಿಸುತ್ತದೆ, ಎಂದರೆ:- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೩೩ 














ಕೋಷ್ಟಕ 
ಕ್ರ.ಸಂ. ಇಲಾಖೆಗಳ ಮುಖ್ಯಸ್ಥರು ಯಾವ ಕೇಡರುಗಳಿಗೆ ಸಂಬಂಧಿಸಿದಂತೆ (2)ನೇ ಅಂಕಣದಲ್ಲಿ ನಮೂದಿಸಿದ 
ಇಲಾಖೆಯ ಮುಖ್ಯಸ್ಥರನ್ನು ನೇಮಕ ಪ್ರಾಧಿಕಾರಿಯೆಂದು 
ನಿರ್ದಿಷ್ಟಪಡಿಸಲಾಗಿದೆಯೋ ಆ ಕೇಡರುಗಳು 
(1) (2) (3) 
1. ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು (1) ರಾಜ್ಯದಲ್ಲಿರುವ ಸರ್ಕಾರಿ ಬಾಲಕರ/ ಬಾಲಕಿಯರ ಪ್ರೌಢಶಾಲೆಗಳ 


ಮುಖ್ಯೋಪಾಧ್ಯಾಯರು/ ಮುಖ್ಯೋಪಾಧ್ಯಾಯಿನಿಯರು; 

(1) ಗೆಜೆಟೆಡ್‌ ಸಹಾಯಕರು; ಮತ್ತು 

(111) ಮ್ನಾನೇಜರ್‌ಗಳು/ ಸಹಾಯಕ ನಿರ್ದೇಶಕರು (ಬೋಧಕೇತರ) 
2. ನಿರ್ದೇಶಕರು, ಪದವಿಪೂರ್ವ ಶಿಕ್ಷಣ ಇಲಾಖೆ, | ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿರುವ ಉಪನ್ಯಾಸಕರು 
ಬೆ೦ಗಳೂರು 
ಪರಂತು, ಈ ಅಧಿಸೂಚನೆಯ ದಿನಾಂಕಕ್ಕೆ ಮುಂಚೆ ಮೇಲಿನ ಕೋಷ್ಟಕದ (3)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಕೇಡರ್‌ಗಳಲ್ಲಿನ 
ಹುದ್ದೆಗಳಿಗೆ ನೇಮಕ ಮಾಡಿದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ, ಈ ಬಗ್ಗೆ ಅಧಿಕಾರಗಳ ಪ್ರತ್ಯಾಯೋಜನೆಗೊಳಪಟ್ಟು ದಂಡನೆಗಳ ಪೈಕಿ ಯಾವುದೇ 
ದಂಡನೆಯನ್ನು ವಿಧಿಸುವ ಉದ್ದೇಶಕ್ಕಾಗಿ ಸರ್ಕಾರವು ಶಿಸ್ತು ಪ್ರಾಧಿಕಾರವಾಗಿ ಮುಂದುವರೆಯತಕ್ಕದ್ದು. 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕ. ರಘುರಾಮ್‌ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು -2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 12 ಎಸ್‌ಡಿಇ 2004, ಬೆಂಗಳೂರು, ದಿನಾಂಕ 3ನೇ ಜೂನ್‌ 2005 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 10ನೇ 
ಮೇ 2005ರ ಕರ್ನಾಟಕ ರಾಜ್ಯಪತ್ರದ ಭಾಗ-1Vಎ (ಪ.ಆರ್‌.ಸಂ. 838) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12 ಎಸ್‌ಡಿಇ 2004, ದಿನಾಂಕ 9ನೇ 
ಮೇ 2005 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 10.05.2005 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ಹದಿನಾರನೇ ತಿದ್ದುಪಡಿ) ನಿಯಮಗಳು, 2005 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 11ನೇ ಅನುಸೂಚಿಯಲ್ಲಿ “ಸಾರ್ವಜನಿಕ ಶಿಕ್ಷಣ ಇಲಾಖೆ” ಎಂಬ ಶೀರ್ಷಿಕೆ ಅಡಿಯಲ್ಲಿ 
ಇರುವ ನಮೂದುಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 


೧೪೩೪ 


“ಬೋಧಕ ಕೇಡರಿನ ಹುದ್ದೆಗಳು 
ಪ್ರೌಢ ಶಾಲಾ ಸಹಾಯಕ ದರ್ಜೆ 1 ಮತ್ತು 11, ಶಿಕ್ಷಣ ಸಹಾಯಕ, ಸರ್ಕಾರಿ ಶಿಕ್ಷಕರ 
ತರಬೇತಿ ಸಂಸ್ಥೆಯಲ್ಲಿರುವ ತರಬೇತಿ ಶಿಕ್ಷಕ 


ಹಿಂದಿ ಶಿಕ್ಷಕ ಕಾಲೇಜಿನಲ್ಲಿರುವ ಸಹಾಯಕ ಉಪನ್ಯಾಸಕರು, ಸಂಸ್ಕೃತ ಶಾಲಾ 
ಪರಿವೀಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಹಿರಿಯ ದರ್ಜೆ 1 ಮತ್ತು ದರ್ಜೆ 11, ದೈಹಿಕ 
ಶಿಕ್ಷಣ ಶಿಕ್ಷಕರು ದರ್ಜೆ 1ಮತ್ತು ದರ್ಜೆ 11, ಸಂಗೀತ ಶಿಕ್ಷಕರು ದರ್ಜೆ 1 ಮತ್ತು 11, 
ನಾಟಕ ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 11, ನೃತ್ಯ ಶಿಕ್ಷಕರು ದರ್ಜೆ 1 ಮತ್ತು ದರ್ಜೆ 11 
ಕಲಾ ಶಿಕ್ಷಕರು, ಡ್ರಾಯಿಂಗ್‌ ಶಿಕ್ಷಕರು, ಕುಶಲ ಕಲಾ ಶಿಕ್ಷಕರು, ದರ್ಜೆ 1 ಮತ್ತು 1! ಶಿಕ್ಷಣ 
ಸಂಯೋಜಕರು (ಪ್ರೌಢ ಶಾಲೆ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಉಪ- 
ನಿರ್ದೇಶಕರು. 





ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು 





ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವ ಪದವೀಧರರಲ್ಲದ 


ಪ್ರಾಥಮಿಕ ಶಾಲೆಗಳಲ್ಲಿರುವ ಸಹಾಯಕ ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿರುವ ಸಂಗೀತ 
ಶಿಕ್ಷಕರು. ಪ್ರಾಥಮಿಕ ಶಾಲೆಗಳಲ್ಲಿರುವ ಡ್ರಾಯಿಂಗ್‌ ಶಿಕ್ಷಕರು, ಪ್ರಾಥಮಿಕ ಶಾಲೆಗಳಲ್ಲಿರುವ 
ದೈಹಿಕ ಶಿಕ್ಷಣ ಶಿಕ್ಷಕರು, ಶಿಕ್ಷಣ ಸಂಯೋಜಕರು (ಪ್ರಾಥಮಿಕ ಶಾಲೆ) 


ಮುಖ್ಯೋಪಾಧ್ಯಾಯರು, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ ಮುಖ್ಯೋಪಾಧ್ಯಾಯರು, 











(1) ರಿಂದ (viii 





ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 





ಲಿಪಿಕ ಕೇಡರಿನ ಹುದ್ದೆಗಳು 


ಸಾರ್ವಜನಿಕ ಶಿಕ್ಷ ಣ ಆಯುಕ್ತರ ಕಚೇರಿ, ಬೆಂಗಳೂರು 
ಹೆಚ್ಚುವರಿ ಆಯುಕ್ತರ ಕಚೇರಿ, ಧಾರವಾಡ ಮತ್ತು ಹೆಚ್ಚುವರಿ ಆಯುಕ್ತರ ಕಚೇರಿ, ಗುಲ್ಬರ್ಗ: 











ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು, ಗುಲ್ಬರ್ಗ 


(11) ರಿಂದ (1೪ಎ) 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, 

ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೩೫ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(1) ರಿ೦ದ (1೪111) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು, (ಆಡಳಿತ) ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಜ೦ಟಿ 
ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ 
ಶಿಕ್ಷಣ ಜಂಟಿ ನಿರ್ದೇಶಕರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(1) ರಿಂದ (1೪111) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, 

ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ 





ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ), ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ 


ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು, 


ಗುಲರ್ಗ 
ಬ 





(11) ರಿಂದ (1೪ಎ) 





ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ 
ಜ೦ಟಿನಿರ್ದೇಶಕರು, ಗುಲ್ಬರ್ಗ 








೧೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(1) ರಿಂದ (1೪111) 


ಸರ್ಕಾರ 





ವಾಹನ ಚಾಲಕ 








ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಜ೦ಟಿನಿರ್ದೇಶಕರು, 


ಗುಲರ್ಗ 
ಬ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ), ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ 


ಗುಲರ್ಗ 
ಬ 


ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು, 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ 
/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ 

ಶಿಕ್ಷಣ ಜಂಟಿ ನಿರ್ದೇಶಕರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಜಂಟಿನಿರ್ದೇಶಕರು, 
ಗುಲ್ಬರ್ಗ 








(1) ರಿ೦ದ (1೪111) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಶಾಲಾ ಮುಖ್ಯ ವೈದ್ಯಕೀಯ ಪರಿ 


ವೀಕ್ಷಕರ ಕಚೇರಿ, ಬೆಂಗಳೂರು 





ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ 
ದರ್ಜೆ ಸಹಾಯಕ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಆಡಳಿತ), ಬೆಂಗಳೂರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು 








(1) ರಿ೦ದ (1೪111) 





ಸರ್ಕಾರ 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೩೭ 





ಸಂಸ್ಕೃತ ಕಾಲೇಜುಗಳ ಕಚೇರಿ, ಮೈಸೂರು ಮತ್ತು ಬೆಂಗಳೂರು 





ಪ್ರಥಮ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 








ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 





(11) ರಿಂದ (ivಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ವಿಭಾಗೀಯ ಜಂಟಿ 
ನಿರ್ದೇಶಕರು 


ಸರ್ಕಾರ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಪರೀಕ್ಷೆಗಳು) ಇವರ ಕಚೇರಿ ಮತ್ತು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಇತರ ಪರೀಕ್ಷೆಗಳು) ಇವರ ಕಚೇರಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಲಿ, ಬೆಂಗಳೂರು 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 


ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 


ಶಿಕಣ ಪರೀಕಾ ಮಂಡಲಿ 
ಯೈ ಯೈ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಶಿಕ್ಷಣ ನಿರ್ದೇಶಕರು, ಧಾರವಾಡ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 








ಪ್ರರ್ಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 








ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 


ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 


ಶಿಕಣ ಪರೀಕಾ ಮಂಡಲಿ 
ಯ ಖ 





(11) ರಿಂದ (ivಎ) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಶಿಕ್ಷಣ ನಿರ್ದೇಶಕರು, ಧಾರವಾಡ 








೧೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಶಿಕ್ಷಣ ನಿರ್ದೇಶಕರು, ಧಾರವಾಡ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ವಾಹನ ಚಾಲಕರು 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಲಿ, ಬೆ೦ಗಳೂರು/ 
ವಿಭಾಗೀಯ ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಲಿ 

ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(11) ರಿಂದ (1೪ಎ) 


(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಶಿಕ್ಷಣ ನಿರ್ದೇಶಕರು, ಧಾರವಾಡ 


ಸರ್ಕಾರ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೩೯ 
ಸಾರ್ವಜನಿಕ ಶಿಕ್ಷ. ಣ ನಿರ್ದೇಶಕರು, ಉರ್ದು ಮತ್ತು ಆತರ ಅಲ್ಪಸಂಖ್ಯಾತ ಭಾಷೆಗಳು, ಬೆಂಗಳೂರು 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


(ಅಲ್ಪಸಂಖ್ಯಾತ ಭಾಷೆಗಳು) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 


(ಅಲ್ಪಸಂಖ್ಯಾತ ಭಾಷೆಗಳು) 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು, 


(ಅಲ್ಪಸಂಖ್ಯಾತ ಭಾಷೆಗಳು) 





(11) ರಿಂದ (ivಎ) 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಶಿಕ್ಷಣ ನಿರ್ದೇಶಕರು, ಧಾರವಾಡ 



































೧೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು, (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, (ಅಲ್ಪಸಂಖ್ಯಾತ ಭಾಷೆಗಳು) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಆಯುಕ್ತರು, ಗುಲ್ಬರ್ಗ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಕಾರ್ಯದರ್ಶಿ, ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಲಿ ಮತ್ತು ಸಾರ್ವಜನಿಕ ಶಿಕ್ಷಣ ಪದನಿಮಿತ್ರ ಜಂಟಿ ನಿರ್ದೇಶಕರ ಕಚೇರಿ, ಬೆ೦ಗಳೂರು, ಮೈಸೂರು, ಬೆಳಗಾಂ, ಗುಲ್ಬರ್ಗ 
ವಿಭಾಗಗಳು 
ಅಧೀಕಕರು/ ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 


0 
ಲೆಕ್ಕಪತ್ರಗಳ ಅಧೀಕಕರು 
೨ ವೃ 








ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಶಿಕ್ಷಣ ಜಂಟಿ ನಿರ್ದೇಶಕರು 


ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(೪) ರಿಂದ (viii) 





ಸರ್ಕಾರ 














ಭಾಗ - ೪ಎ 


ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ 
ಶಿಕ್ಷಣ ಜಂಟಿನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ 


(1) ರಿಂದ (viii 


೧೪೪೧ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 


ವಿಭಾಗೀಯ ಕಾರ್ಯದರ್ಶಿ/ ಸಾರ್ವಜನಿಕ 
ಶಿಕ್ಷಣ ಜಂಟಿನಿರ್ದೇಶಕರು/ ಸಾರ್ವಜನಿಕ 
ಶಿಕ್ಷಣ ಜ೦ಟಿನಿರ್ದೇಶಕರು (ಆಡಳಿತ), 
ಬೆಂಗಳೂರು/ ಧಾರವಾಡ/ ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ವಿಭಾಗೀಯ ಕಾರ್ಯದರ್ಶಿ/ 
ಸಾರ್ವಜನಿಕ ಶಿಕ್ಷಣ ಜಂಟಿನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ವಾಹನ ಚಾಲಕರು 








ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ 
ನಿರ್ದೇಶಕರು (ಆಡಳಿತ) ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 


(11) ರಿಂದ (1೪ಎ) 


ವಿಭಾಗೀಯ ಕಾರ್ಯದರ್ಶಿ/ 
ಸಾರ್ವಜನಿಕ ಶಿಕ್ಷಣ ಜಂಟಿನಿರ್ದೇಶಕರು 








ಕಾರ್ಯದರ್ಶಿ/ ಸಾರ್ವಜನಿಕ ಶಿಕ್ಷಣ 
ಜಂಟಿನಿರ್ದೇಶಕರು, ಬೆಂಗಳೂರು/ ಗುಲ್ಬರ್ಗ/ 
ಧಾರವಾಡ / ಸಾರ್ವಜನಿಕ ಶಿಕ್ಷಣ 
ಜಂಟಿನಿರ್ದೇಶಕರು (ಆಡಳಿತ), ಬೆ೦ಗಳೂರು/ 


ಧಾರವಾಡ/ ಗುಲ್ಬರ್ಗ 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 








೧೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ (ಮಧ್ಯಾಹ್ನದ ಬಿಸಿ ಊಟ) 





ಅಧೀಕ್ಷಕರು/ ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
ಲೆಕ್ಕಪತ್ರಗಳ ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ (ಮಧ್ಯಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
ಶೀಘಲಿಪಿಗಾರ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ (ಮಧ್ಯಾಹ್ನದ ಬಿಸಿ ಊಟ) 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ದ್ವಿತೀಯ ದರ್ಜೆ ಸಹಾಯಕರು, ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು. ಧಾರವಾಡ/ | (ಮಧ್ಯಾಹ್ನದ ಬಿಸಿ ಊಟ) 
ಬೆರಳಚ್ಚುಗಾರ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 














(11) ರಿಂದ (ivಎ) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 






































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೪೩ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (11) ರಿಂದ (ivಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು. ಧಾರವಾಡ/ | (ಮಧ್ಯಾಹ್ನದ ಬಿಸಿ ಊಟ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಇವರ (ಆಡಳಿತ) ಕಚೇರಿ 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11) ರಿಂದ (1ಎ) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಜಂಟಿನಿರ್ದೇಶಕರು, ಬೆ೦ಗಳೂರು/ 
ಗುಲ್ಬರ್ಗ/ ಧಾರವಾಡ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ ಮತ್ತು 


ಶೀಘಲಿಪಿಗಾರ 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಗುಲ್ಬರ್ಗ/ 


ಧಾರವಾಡ 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





(11) ರಿಂದ (ivಎ) 





ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು / ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಗುಲ್ಬರ್ಗ/ 
ಧಾರವಾಡ 








೧೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ/ 
ಬೆರಳಚ್ಚುಗಾರ/ ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಗೆಜೆಟೆಡ್‌ ಸಹಾಯಕರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು / ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು, ಗುಲ್ಬರ್ಗ/ 

















ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





(೪) ರಿಂದ (viii) 





ಧಾರವಾಡ 
ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಗೆಜೆಟೆಡ್‌ ಸಹಾಯಕರು (ii) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (೪) ರಿಂದ (viii) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 
ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 
ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11) ರಿಂದ (ivಎ) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 


ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


ಸರ್ಕಾರ 








ಭಾಗ - ೪ಎ 


ಪ್ರಥಮ ದರ್ಜೆ ಸಹಾಯಕ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಗುಲ್ಬರ್ಗ/ 


ಧಾರವಾಡ 


ಕ್ಷೇತ್ರ ಶಿಕಣಾಧಿಕಾರಿ 
ನ್‌ ಉೃ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 


(11) ರಿಂದ (ivಎ) 


(೪) ರಿಂದ (viii) 


೧೪೪೫ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ದ್ವಿತೀಯ ದರ್ಜೆ ಸಹಾಯಕ/ 
ಗುಮಾಸ್ತ-ಹಾಗೂ-ಬೆರಳಜ್ಚುಗಾರ/ 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕೇತ್ರ ಶಿಕಣಾಧಿಕಾರಿ 
Ww — W 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 





ವಾಹನ ಚಾಲಕರು 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಕೇತ್ರ ಶಿಕಣಾಧಿಕಾರಿ 
w— ಖ 


(11) ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(೪) ರಿಂದ (viii) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 





ಸರ್ಕಾರಿ ಪ್ರೌಢ ಶಾಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 





ಪ್ರಥಮ ದರ್ಜೆ ಸಹಾಯಕ 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿನಿರ್ದೇಶಕರು/ 
ಸಾರ್ವಜನಿಕ ಶಿಕ್ಷಣ ಜಂಟಿನಿರ್ದೇಶಕರು, ಗುಲ್ಬರ್ಗ/ 


ಧಾರವಾಡ 


ಮುಖ್ಯೋಪಾಧ್ಯಾಯರು 
ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


(1) 
(i11)ರಿಂದ (ivಎ) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 

ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 

ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 








ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 








೧೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ದ್ವಿತೀಯ ದರ್ಜೆ ಸಹಾಯಕ/ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು ಮುಖ್ಯೋಪಾಧ್ಯಾಯರು (11) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 


ಗುಮಾಸ್ತ-ಹಾಗೂ- ಬೆರಳಚ್ಚುಗಾರ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (11ರಿಂದ (viii) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ಕಚೇರಿ (ಡಿಎಸ್‌ಇಆರ್‌ಟಿ) 





ಅಧೀಕ್ಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ | ಡಿಎಸ್‌ಇಆರ್‌ಟಿ ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 





ಪ್ರಥಮ ದರ್ಜೆ ಸಹಾಯಕ, ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಶೀಘ್ರಲಿಪಿಗಾರ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, (೪) ರಿಂದ (viii) ಸರ್ಕಾರ 

ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 























ಭಾಗ - ೪ಎ 

ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ 
ಜಂಟಿ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


(11) ರಿಂದ (ivಎ) 


೧೪೪೭ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ಸರ್ಕಾರ 





ವಾಹನ ಚಾಲಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 


ಸರ್ಕಾರ 





ಪ್ರಾಂಶುಪಾಲರ ಕಚೇರಿ, ಶಿಕ್ಷಕರ ಶಿಕ್ಷಣ ಕಾಲೇಜು, ಮೈಸೂರು, ಮಂಗಳೂರು, ಚಿತ್ರದುರ್ಗ, ಬೆಳಗಾಂ, ಜಮಖಂಡಿ ಮತ್ತು ಗುಲ್ಬರ್ಗ 





ಪ್ರಥಮ ದರ್ಜೆ ಸಹಾಯಕ, 
ಶೀಘ್ರಲಿಪಿಗಾರ, ದ್ವಿತೀಯ ದರ್ಜೆ 
ಸಹಾಯಕ, ಬೆರಳಚ್ಚುಗಾರ, 
ಗುಮಾಸ್ತ-ಹಾಗೂ-ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


ಪ್ರಾಂಶುಪಾಲರು 


(11) ರಿಂದ (1೪ಎ) 


ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 





(೪) ರಿಂದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 











೧೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಪ್ರಾಂಶುಪಾಲರ ಕಚೇರಿ, ರಾಜ್ಯದಲ್ಲಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳು 
ಅಧೀಕಕರು/ ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ ಪ್ರಾಂಶುಪಾಲರು (11) ರಿಂದ (1೪ಎ) ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 


0 
ಲೆಕ್ಕಪತ್ರ ಗಳ ಅಧೀಕಕರು 
೨ ಎ 


ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು. ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 


(೪) ರಿಂದ (viii) 


ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲ್ಬರ್ಗ/ ಧಾರವಾಡ 


ಸರ್ಕಾರ 





ಪ್ರಥಮ ದರ್ಜೆ ಸಹಾಯಕ, 


ಶೀಘಲಿಪಿಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) ಪ್ರಾಂಶುಪಾಲರು (11) ರಿಂದ (1೪ಎ) 


ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಗುಲರ್ಗ/ ಧಾರವಾಡ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 





ಬೆರಳಚ್ಚುಗಾರ, ಗುಮಾಸ್ತ- ಹಾಗೂ- 
ಬೆರಳಚ್ಚುಗಾರ 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (೪) ರಿಂದ (viii) 


(ಡಿಎಸ್‌ಇಆರ್‌ಟಿ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 

ದ್ವಿತೀಯ ದರ್ಜೆ ಸಹಾಯಕ, ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) ಪ್ರಾಂಶುಪಾಲರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 
ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 




















(ಡಿಎಸ್‌ಇಆರ್‌ಟಿ) ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 

ವಾಹನ ಚಾಲಕರು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) ಪ್ರಾಂಶುಪಾಲರು (11) ರಿಂದ (1೪ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 


(ಡಿಎಸ್‌ಇಆರ್‌ಟಿ) 








ಭಾಗ - ೪ಎ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 





(೪) ರಿಂದ (viii) 





೧೪೪೯ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರು (ಡಿಎಸ್‌ ಇಆರ್‌ಟಿ) 


ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳ (ಟಿಟಿಐ) ಕಚೇರಿ 





ಪ್ರಥಮ ದರ್ಜೆ ಸಹಾಯಕ 





ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


ಶಿಕ್ಷಕರ ತರಬೇತಿ ಸಂಸ್ಥೆಗಳ ಪ್ರಾಂಶುಪಾಲರು 


ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 


(1) 


(11) ರಿಂದ (1೪ಎ) 


(೪) ರಿಂದ (viii) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 

ಸಾರ್ವಜನಿಕ ಶಿಕ್ಷಣ 

ಜಂಟಿ ನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ / 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 











ದ್ವಿತೀಯ ದರ್ಜೆ ಸಹಾಯಕರು, 
ಬೆರಳಚ್ಚುಗಾರ, ಗುಮಾಸ್ತ-ಹಾಗೂ- 
ಬೆರಳಚ್ಚುಗಾರ 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಡಿಎಸ್‌ಇಆರ್‌ಟಿ) 


ಶಿಕ್ಷಕರ ತರಬೇತಿ ಸ೦ಸ್ಥೆಗಳ ಪ್ರಾಂಶುಪಾಲರು 


(1) 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 








ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
(ಡಿಎಸ್‌ಇಆರ್‌ಟಿ) 





(111)ರಿ೦ದ (viii) 





ಸಾರ್ವಜನಿಕ ಶಿಕ್ಷಣ ಆಯುಕ್ತರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ 
ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 





ಸೂಚನೆ: (2), (3) ಮತ್ತು (5ನೇ ಅಂಕಣಗಳಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳು/ ಪ್ರಾಧಿಕಾರಿಗಳು ತಮ್ಮ ತಮ್ಮ ಅಧಿಕಾರ ವ್ಯಾಪ್ತಿಗಳಲ್ಲಿ, ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯಂತೆ, ಶಿಸ್ತುಪ್ರಾಧಿಕಾರಿಯಂತೆ ಅಥವಾ ಅಪೀಲು 
ಪ್ರಾಧಿಕಾರಿಯಂತೆ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. 





೧೪೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11 ರಲ್ಲಿ “ಸಾರ್ವಜನಿಕ ಶಿಕ್ಷಣ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ ನಮೂದುಗಳಿಗೆ ಬದಲಾಗಿ ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, 


ಎಂದರೆ:- 





ಸಾರ್ವಜನಿಕ ಶಿಕ್ಷ ಣ ಆಯುಕ್ತರ ಕಚೇರಿ, ಬೆಂಗಳೂರು 


ಹೆಚ್ಚುವರಿ ಆಯುಕ್ತರ ಕಚೇರಿ, ಧಾರವಾಡ ಮತು ಹೆಚ್ಚುವರಿ ಆಯುಕ್ತರ ಕಚೇರಿ, ಗುಲರ್ಗ 
ಬು ಹಾಬಿ ಹಾದಿ ಬು ಹಾದಿ 2) 














"ಡಿ" ಸಮೂಹದ ಎಲ್ಲ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ (ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, (ಆಡಳಿತ) ಬೆ೦ಗಳೂರು/ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ ಹಿರಿಯ ಸಹಾಯಕ ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ಜಂಟಿ ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಧಾರವಾಡ ನಿರ್ದೇಶಕರು, ಧಾರವಾಡ ಶಿಕ್ಷಣ 
ಜಂಟಿ ನಿರ್ದೇಶಕರು, ಧಾರವಾಡ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ), (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆ೦ಗಳೂರು/ 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಧಾರವಾಡ ಆಯುಕ್ತರು, ಗುಲ್ಬರ್ಗ 
ಶಾಲಾ ಮುಖ್ಯ ವೈದ್ಯಕೀಯ ಪರಿವೀಕ್ಷಕರ ಕಚೇರಿ: 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ವೈದ್ಯಕೀಯ ಪರಿವೀಕ್ಷಕರು (1 ರಿಂದ (1ಎ) ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು 
(ಆಡಳಿತ), ಬೆ೦ಗಳೂರು (ಆಡಳಿತ), ಬೆ೦ಗಳೂರು 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ). (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 








ಬೆಂಗಳೂರು 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೫೧ 





ಮೈಸೂರು ಮತ್ತು ಬೆಂಗಳೂರಿನಲ್ಲಿರುವ ಸಂಸ್ಕೃತ ಕಾಲೇಜು ಪ್ರಾಂಶುಪಾಲರ ಕಚೇರಿ 























ಧಾರವಾಡ 





ಮಂಡಲಿ 








ಎಲ್ಲಾ "ಡಿ' ಸಮೂಹದ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ). 
(ಆಡಳಿತ), ಬೆ೦ಗಳೂರು (ಆಡಳಿತ), ಬೆ೦ಗಳೂರು ಬೆಂಗಳೂರು 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು (ಆಡಳಿತ). (W) ರಿ೦ದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು 
ಬೆಂಗಳೂರು 
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಲಿ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು | ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ (1 ರಿಂದ (iV ಎ) ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ 
(ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಲಿ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ ಮಂಡಲಿ 
ಸಾರ್ವಜನಿಕ ಶಿಕ್ಷಣ ಜ೦ಟ ನಿರ್ದೇಶಕರು, | ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಪರೀಕ್ಷೆಗಳು) 


ಮತ್ತು ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (ಇತರ 
ಪರೀಕ್ಷೆಗಳು) 








ವಿಭಾಗೀಯ ಕಚೇರಿಗಳಲ್ಲಿರುವ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರ ಕಚೇರಿ 























ಹುದೆಗಳು 
ಎ 














ಎಲ್ಲಾ "ಡಿ' ಸಮೂಹದ ವಿಭಾಗೀಯ ಸಾರ್ವಜನಿಕ ಶಿಕ್ಷಣ ಜಂಟಿ | ಗೆಜೆಟೆಡ್‌ ಸಹಾಯಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು 
ಹುದ್ದೆಗಳು ನಿರ್ದೇಶಕರು, ಬೆ೦ಗಳೂರು/ ಗುಲ್ಬರ್ಗ/ 
ಧಾರವಾಡ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಬೆಂಗಳೂರು/ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆ೦ಗಳೂರು/ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು, ಧಾರವಾಡ ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಆಯುಕ್ತರು, ಗುಲ್ಬರ್ಗ 
ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರ ಕಚೇರಿ 
ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು | ಗೆಜೆಟೆಡ್‌ ಸಹಾಯಕರು (1 ರಿಂದ (ಎ) ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು 














೧೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 


ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ 


ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಜಂಟಿ 
ನಿರ್ದೇಶಕರು, ಧಾರವಾಡ 








ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಕಚೇರಿ 





ಎಲ್ಲಾ "ಡಿ' ಸಮೂಹದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖ್ಯೋಪಾಧ್ಯಾಯರು (1 ರಿಂದ (iV ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
ಹುದ್ದೆಗಳು 
ಕ್ಷೇತ್ರ ಶಿಕ್ಷಣಾಧಿಕಾರಿ (1) ರಿಂದ (iil) ಸಾರ್ವಜನಿಕ ಶಿಕ್ಷಣ 
ಉಪ ನಿರ್ದೇಶಕರು 





ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ 





ಎಲ್ಲಾ "ಡಿ' ಸಮೂಹದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ (1 ರಿಂದ (ii) ಸಾರ್ವಜನಿಕ ಶಿಕ್ಷಣ 
ಹುದ್ದೆಗಳು ಉಪ ನಿರ್ದೇಶಕರು 





ಎಸ್‌ಐಆರ್‌ಐಸಿ ಕಚೇರಿ, ಬೆಂಗಳೂರು 





ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು | ಮುಖ್ಯ ಗ್ರಂಥಪಾಲಕರು (1 ರಿಂದ (iV ಎ) ಸಾರ್ವಜನಿಕ ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು 

ಹುದ್ದೆಗಳು (ಆಡಳಿತ), ಬೆ೦ಗಳೂರು/ ಸಾರ್ವಜನಿಕ (ಆಡಳಿತ) ಬೆ೦ಗಳೂರು/ ಸಾರ್ವಜನಿಕ ಶಿಕ್ಷಣ ಹಿರಿಯ 
ಶಿಕ್ಷಣ ಜ೦ಟಿ ನಿರ್ದೇಶಕರು, ಗುಲ್ಬರ್ಗ/ ಸಹಾಯಕ ನಿರ್ದೇಶಕರು, ಗುಲ್ಬರ್ಗ/ ಸಾರ್ವಜನಿಕ 
ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು, ಶಿಕ್ಷಣ ಹಿರಿಯ ಸಹಾಯಕ ನಿರ್ದೇಶಕರು, ಧಾರವಾಡ 
ಧಾರವಾಡ 


ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆಂಗಳೂರು/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, 
ಧಾರವಾಡ/ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ 
ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, (ಆಡಳಿತ) (W) ರಿಂದ (iil) ಆಯುಕ್ತರು, ಗುಲ್ಬರ್ಗ 

ಬೆಂಗಳೂರು/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಗುಲ್ಬರ್ಗ/ ಸಾರ್ವಜನಿಕ ಶಿಕ್ಷಣ ಜಂಟಿ ನಿರ್ದೇಶಕರು, 
ಧಾರವಾಡ 














































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೫೩ 
ಪಠ್ಯಪುಸ್ತಕಗಳ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು | ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (1 ರಿಂದ (iil) ನಿರ್ದೇಶಕರು, ಡಿಎಸ್‌ಇಆರ್‌ಟಿ 
ಹುದ್ದೆಗಳು (ಪಠ್ರಪುಸ್ತಕಗಳು) (ಪಠ್ತಪುಸ್ತಕಗಳು) 
ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶಕರ ಕಚೇರಿ, ಬೆಂಗಳೂರು 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ನಿರ್ದೇಶಕರು, ಡಿಎಸ್‌ಇಆರ್‌ಟಿ ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (1 ರಿಂದ (V ಎ) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಡಿಎಸ್‌ಇಆರ್‌ಟಿ 
ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ಆಯುಕ್ತರು, ಬೆ೦ಗಳೂರು/ 
ಡಿಎಸ್‌ಇಆರ್‌ಟಿ ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಧಾರವಾಡ/ 
ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ 
ಶಿಕಕರ ಶಿಕ್ಷಣ ಕಾಲೇಜುಗಳ ಪ್ರಾಂಶುಪಾಲರ ಕಚೇರಿ 
ಖೃ ಖು ಡು 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಕಾಲೇಜು (1 ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಕಾಲೇಜು ಡಿಎಸ್‌ಇಆರ್‌ಟಿ 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಚೇರಿ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಪ್ರಾಂಶುಪಾಲರು, ಪ್ರಾಂಶುಪಾಲರು, (1 ರಿಂದ (i) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ | ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಿಎಸ್‌ಇಆರ್‌ಟಿ 
ಶಿಕ್ಷಕರ ತರಬೇತಿ ಸಂಸ್ಥೆಗಳ (ಟಿಟಿಐ) ಕಚೇರಿ 
ಎಲ್ಲಾ "ಡಿ' ಸಮೂಹದ ಹುದ್ದೆಗಳು ಸಾರ್ವಜನಿಕ ಶಿಕ್ಷಣ ಜಂಟಿ ಪ್ರಾಂಶುಪಾಲರು (1 ರಿಂದ (iV ಎ) ಕ್ಷೇತ್ರ ಶಿಕ್ಷಣಾಧಿಕಾರಿ 
ನಿರ್ದೇಶಕರು, (ಡಿಎಸ್‌ಇಆರ್‌ಟ) 
ಸಾರ್ವಜನಿಕ ಶಿಕ್ಷಣ ಜ೦ಟಿ ನಿರ್ದೇಶಕರು, (1) ರಿಂದ (iil) ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು, (ಡಿಎಸ್‌ಇಆರ್‌ಟಿ) 
(ಡಿಎಸ್‌ಇಆರ್‌ಟಿ) 
ಸೂಚನೆ (2), (3) ಮತ್ತು (5)ನೇ ಅಂಕಣಗಳಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳು/ ಪ್ರಾಧಿಕಾರಿಗಳು ತಮ್ಮ ತಮ್ಮ ಅಧಿಕಾರ ವ್ಯಾಪ್ತಿಗಳಲ್ಲಿ, ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯಂತೆ, ಶಿಸ್ತುಪ್ರಾಧಿಕಾರಿಯಂತೆ ಅಥವಾ 


ಅಪೀಲು ಪ್ರಾಧಿಕಾರಿಯಂತೆ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ರಘುರಾಮ್‌ ಭಂಡಾರಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-2 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು). 





೧೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 7 ಎಸ್‌ಡಿಇ 2005 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 01.08.2005 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 11ನೇ 
ಜುಲೈ 2005ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-11ಎ, (ಪಿ.ಆರ್‌. ಸಂಖ್ಯೆ 1301) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7 ಎಸ್‌ಡಿಇ 2005, 
ದಿನಾಂಕ 29ನೇ ಜೂನ್‌ 2005 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 11.07.2005 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ:- 

ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (17ನೇ 
ತಿದ್ದುಪಡಿ) ನಿಯಮಗಳು, 2005 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 ರಲ್ಲಿ 
(ಇಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ) “ಸಹಕಾರಿ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ ನಮೂದುಗಳ ಬದಲಾಗಿ 
ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

ಸಹಕಾರ ಸಂಘಗಳ ರಿಜಿಸ್ದಾರರ ಕಚೇರಿ, ಕರ್ನಾಟಕ ಬೆಂಗಳೂರು: 




















ಅಧೀಕ್ಷಕರು, ಸಹಕಾರ ಸಂಘಗಳ ಹಿರಿಯ ರಿಜಿಸ್ಟಾರ್‌ ರಿಜಿಸ್ಟಾರ್‌ (1ರಿಂದ (ii) ಸರ್ಕಾರ 
ಪರಿವೀಕ್ಷಕರು, ಮುಖ್ಯ ಗುಮಾಸ್ತರು, ಹಿರಿಯ ದರ್ಜೆ 
ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಪರಿವೀಕ್ಷಕರು, ಹಿರಿಯ ಲೆಕ್ಕ ಪರಿಶೋಧಕರು 
ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ರಿಜಿಸ್ಟಾರ್‌ ಸಹಕಾರ ಸಂಘಗಳ (11) ರಿಂದ (1೪ಎ) ರಿಜಿಸ್ಟಾರ್‌ 
ಸಹಾಯಕ, ಶೀಘಲಿಪಿಗಾರರು, ಹಿರಿಯ ಹೆಚ್ಚುವರಿ ರಿಜಿಸ್ಟಾರ್‌/ 
ಬೆರಳಚ್ಚುಗಾರರು, ಬೆರಳಚ್ಚುಗಾರರು, ಹಿರಿಯ ವಾಹನ ಸಹಕಾರ ಸಂಘಗಳ 
ಚಾಲಕರು, ವಾಹನ ಚಾಲಕರು ಜಂಟಿ ರಿಜಿಸ್ಟಾರ್‌ 
(ಆಡಳಿತ ಮತ್ತು 
ಅಭಿವೃದ್ದಿ) 
ರಿಜಿಸ್ಟಾರ್‌ (1) ರಿಂದ (viii) ಸರ್ಕಾರ 
ಸಹಕಾರ ಸಂಘಗಳ ಪ್ರಾದೇಶಿಕ ಜಂಟ ರಿಜಿಸ್ಟಾರರ ಕಚೇರಿ 
ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಹಿರಿಯ ಪರಿವೀಕ್ಷಕರು. ರಿಜಿಸ್ಟಾರ್‌ ರಿಜಿಸ್ಟಾರ್‌ (11ರಿಂದ (viii) ಸರ್ಕಾರ 


ಹಿರಿಯ ದರ್ಜೆ ಲೆಕ್ಕಪರಿಶೋಧಕರು 
ಪರಿವೀಕ್ಷಕರು, ಹಿರಿಯ ಲೆಕ್ತಪರಿಶೋಧಕರು 










































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೫೫ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ರಿಜಿಸ್ಟಾರ್‌ ಸಹಕಾರ ಸಂಘಗಳ (0ರಿಂದ (va) ರಿಜಿಸ್ಟಾರ್‌ 
ಸಹಾಯಕರು, ಶೀಘ್ರಲಿಪಿಗಾರರು, ಹಿರಿಯ ಹೆಚ್ಚುವರಿ ರಿಜಿಸ್ಟಾರ್‌/ 
ಬೆರಳಚ್ಚುಗಾರರು, ಬೆರಳಚ್ಚುಗಾರರು, ಕಿರಿಯ ಸಹಕಾರ ಸಂಘಗಳ 
ಪರಿವೀಕ್ಷಕರು, ಕಿರಿಯ ಲೆಕ್ಕಪರಿಶೋಧಕರು, ಹಿರಿಯ ಜಂಟಿ ರಿಜಿಸ್ಟಾರ್‌ 
ವಾಹನ ಚಾಲಕರು, ವಾಹನ ಚಾಲಕರು (ಆಡಳಿತ ಮತ್ತು 

ಅಭಿವೃದ್ದಿ) 
ರಿಜಿಸ್ಟಾರ್‌ (1ರಿಂದ (viii) ಸರ್ಕಾರ 
ಸಹಕಾರ ಸಂಘಗಳ ಜಿಲ್ಲಾ ಉಪ ರಿಜಿಸ್ನಾರರ ಕಚೇರಿ 

ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಹಿರಿಯ ಪರಿವೀಕ್ಷಕರು, ರಿಜಿಸ್ಟಾರ್‌ ಸಹಕಾರ ಸಂಘಗಳ (11) ರಿಂದ ರಿಜಿಸ್ಟಾರ್‌ 

ಹಿರಿಯ ದರ್ಜೆ ಲೆಕ್ಕಪರಿಶೋಧಕರು, ಹಿರಿಯ ಲೆಕ್ಕ ಉಪ ರಿಜಿಸ್ಟಾರ್‌ (iv ಎ) 

ಪರಿಶೋಧಕರು, ಸಹಕಾರ ಸಂಘಗಳ ಪರಿವೀಕ್ಷಕರು 

ರಿಜಿಸ್ಟಾರ್‌ (೪)ರಿ೦ದ (viii) ಸರ್ಕಾರ 
ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ರಿಜಿಸ್ಟಾರ್‌ ಸಹಕಾರ ಸಂಘಗಳ (1ರಿಂದ (1೪ಎ) ರಿಜಿಸ್ಟಾರ್‌ 
ಸಹಾಯಕರು, ಶೀಘ್ರಲಿಪಿಗಾರರು, ಹಿರಿಯ ಬೆರಳಚ್ಚುಗಾರರು, ಉಪ ರಿಜಿಸ್ಟಾರ್‌ 

ಬೆರಳಚ್ಚುಗಾರರು, ಕಿರಿಯ ಪರಿವೀಕ್ಷಕರು, ಕಿರಿಯ 

ಲೆಕ್ಕಪರಿಶೋಧಕರು, ಹಿರಿಯ ವಾಹನ ಚಾಲಕರು, ವಾಹನ ರಿಜಿಸ್ಟಾರ್‌ (ರಿಂದ (viii) ಸರ್ಕಾರ 

ಚಾಲಕರು 

ಉಪ ವಿಭಾಗೀಯ ಸಹಾಯಕ ರಿಜಿಸ್ಟಾರರ ಮತ್ತು ಇತರ ಅಧೀನ ಅಧಿಕಾರಿಗಳ ಕಚೇರಿ: 

ಅಧೀಕ್ಷಕರು, ಮುಖ್ಯ ಗುಮಾಸ್ತರು, ಸಹಕಾರ ಸಂಘಗಳ ರಿಜಿಸ್ಟಾರ್‌ ಸಹಕಾರ ಸಂಘಗಳ (10ರಿಂದ (ive) ರಿಜಿಸ್ಟಾರ್‌ 

ಹಿರಿಯ ಪರಿವೀಕ್ಷಕರು, ಸಹಕಾರ ಸಂಘಗಳ ಉಪ ರಿಜಿಸ್ಟಾರ್‌ 

ಪರಿವೀಕ್ಷಕರು, ತಾಲೂಕು ಪಂಚಾಯತಿ 

ಕಚೇರಿಯಲ್ಲಿರುವ ಸಹಕಾರ ವಿಸ್ತರಣಾಧಿಕಾರಿಗಳು ರಿಜಿಸ್ಟಾರ್‌ (ರಿಂದ (viii) ಸರ್ಕಾರ 

ಪ್ರಥಮ ದರ್ಜೆ ಸಹಾಯಕರು, ದ್ವಿಶೀಯ ದರ್ಜೆ ರಿಜಿಸ್ಟಾರ್‌ ಸಹಾಯಕ ರಿಜಿಸ್ಟಾರ್‌ (1ರಿಂದ (1೪ಎ) ರಿಜಿಸ್ಟಾರ್‌ 

ಸಹಾಯಕರು, ಹಿರಿಯ ಬೆರಳಚ್ಚುಗಾರರು, ರಿಜಿಸ್ಟಾರ್‌ (೪)ರಿ೦ದ (viii) ಸರ್ಕಾರ 
ಬೆರಳಚ್ಚುಗಾರರು, ಹಿರಿಯ ವಾಹನ ಚಾಲಕರು, ವಾಹನ 

ಚಾಲಕರು, ಕಿರಿಯ ಪರಿವೀಕ್ಷಕರು 

ಈ ಅನುಸೂಚಿಯ ವ್ಯಾಪ್ತಿಗೆ ಒಳಪಡದ ಎಲ್ಲಾ ಇತರ ಸಿ ರಿಜಿಸ್ಟಾರ್‌ ರಿಜಿಸ್ಟಾರ್‌ (10ರಿಂದ (viii ಸರ್ಕಾರ 

ಸಮೂಹದ ಹುದ್ದೆಗಳು 

















3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ 


ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
ಸಹಕಾರ ಸಂಘಗಳ ರಿಜಿಸ್ಟಾರರ ಕಚೇರಿ, ಕರ್ನಾಟಕ, ಬೆಂಗಳೂರು : 


ಅನುಸೂಚಿ 1॥ ರಲ್ಲಿ “ಸಹಕಾರ 


ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ 

















ಪ್ರೋಸೆಸ್‌ ಸರ್ವರ್‌ಗಳು, ರಿಜಿಸ್ಟಾರ್‌ 
ಲು 
ಅಟೆಂಡರ್‌ಗಳು, "ಡಿ' 


ಸಮೂಹದ ಹುದ್ದೆಗಳು 








ಸಹಕಾರ ಸಂಘಗಳ ರಿಜಿಸ್ಟಾರರ 
ಗೆಜೆಟೆಡ್‌ ಆಪ್ತ ಸಹಾಯಕರು/ 
ಸಹಕಾರ ಸಂಘಗಳ ಉಪ 
ರಿಜಿಸ್ಟಾರ್‌ (ಆಡಳಿತ ಮತ್ತು 


ಪರಿವೀಕಣೆ) 
[0 


ರಿಜಿಸ್ಸಾರ್‌ 
ಟ್ರ 





(1ರಿಂದ (!ಎ) 


(1)ರಿಂದ(॥) 


ಸಹಕಾರ ಸಂಘಗಳ ಹೆಚ್ಚುವರಿ 
ರಿಜಿಸ್ಟಾರ್‌/ ಸಹಕಾರ ಸಂಘಗಳ 
ಜಂಟಿ ರಿಜಿಸ್ಟಾರ್‌ (ಆಡಳಿತ 
ಮತ್ತು ಪರಿವೀಕ್ಷಣೆ) 


ಸರ್ಕಾರ 






































೧೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ಸಹಕಾರ ಸಂಘಗಳ ಪ್ರಾದೇಶಿಕ ಜಂಟಿ ರಿಜೆಸ್ಟಾರರ ಕಚೇರಿ: 
ಪೊಸೆಸ್‌ ಸರ್ವರ್‌ಗಳು, ರಿಜಿಸ್ಟಾರ್‌ ಸಹಕಾರ ಸಂಘಗಳ ಹೆಚ್ಚುವರಿ (ರಿಂದ (ಎ) ರಿಜಿಸ್ಟಾರ್‌ 
ಅಟೆಂಡರ್‌ಗಳು, "ಡಿ' ಸಮೂಹದ ರಿಜಿಸ್ಟಾರ್‌/ ಸಹಕಾರ ಸಂಘಗಳ 
ಹುದ್ದೆಗಳು ಜಂಟಿ ರಿಜಿಸ್ಟಾರ್‌ (ಆಡಳಿತ ಮತ್ತು 

ಅಭಿವೃದ್ಧಿ) 

ರಿಜಿಸ್ಟ್ರಾರರು (10ರಿ೦ದ (vill) ಸರ್ಕಾರ 
ಸಹಕಾರ ಸಂಘಗಳ ಜಿಲ್ಲಾ ಉಪ ರಿಜಿಸ್ವಾರರ ಕಚೇರಿ : 
ಪೋಸೆಸ್‌ ಸರ್ವರ್‌ಗಳು, ಸಹಕಾರ ಸಹಕಾರ ಸಂಘಗಳ ಉಪರಿಜಿಸ್ಟಾರ್‌ (1 ರಿಂದ (i) ರಿಜಿಸ್ಟಾರ್‌ 
ಅಟೆಂಡರ್‌ಗಳು, "ಡಿ' ಸಮೂಹದ ಸಂಘಗಳ 
ಹುದ್ದೆಗಳು ಉಪ 

ರಿಜಿಸ್ಟಾರ್‌ 








ಸಹಕಾರ ಸಂಘಗಳ ಉಪ-ವಿಭಾಗೀಯ ರಿಜೆಸ್ಟಾರರ ಕಚೇರಿ ಮತ್ತು ಎಲ್ಲಾ ಇತರ ಅಧೀನ ಅಧಿಕಾರಿಗಳ ಕಚೇರಿಗಳು: 





ಪ್ರೋಸೆಸ್‌ ಸರ್ವರ್‌ಗಳು, ಸಹಕಾರ ಸಹಕಾರ ಸಂಘಗಳ ಸಹಾಯಕ (1 ರಿಂದ (19ಎ) ಸಹಕಾರ ಸಂಘಗಳ 
ಅಟೆಂಡರ್‌ಗಳು, "ಡಿ' ಸಮೂಹದ ಸಂಘಗಳ ಉಪ | ರಿಜಿಸ್ಟಾರ್‌ ಉಪ ರಿಜಿಸ್ಟಾರ್‌ 
ಹುದ್ದೆಗಳು ರಿಜಿಸ್ಟಾರ್‌ 








ಸಹಕಾರ ಸಂಘಗಳ ಉಪರಿಜಿಸ್ಟಾರ್‌ | (೪) ರಿಂದ (ಬ) ರಿಜಿಸಾರ್‌ 
ಟು ಆ) 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು -2). 
ಕರ್ನಾಟಕ ಸರ್ಕಾರ 

ಕರ್ನಾಟಕ ಸರ್ಕಾರದ ಸಚಿವಾಲಯ, 

ವಿಧಾನಸೌಧ, 
ಬೆಂಗಳೂರು, ದಿನಾಂಕ 11.11.2005 


ಸಂಖ್ಯೆ. ಡಿಪಿಎಆರ್‌ 3 ಎಸ್‌ಡಿಇ 2004 


ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 20ನೇ 
ಸೆಪ್ಟೆಂಬರ್‌ 2005ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌. ಸಂಖ್ಯೆ 1740) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3 ಎಸ್‌ಡಿಇ 
2004, ದಿನಾಂಕ 19ನೇ ಸೆಪ್ಟೆಂಬರ್‌ 2005 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 20.9.2005 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳು, 2005 ಎಂದು ಕರೆಯತಕ್ಕದ್ದು. 

(2) ಇವು ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ.- (1) ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ)ರ ಅನುಸೂಚಿ 11 ರಲ್ಲಿ “ಕಾರಾಗೃಹಗಳ ಇಲಾಖೆ” ಎಂಬ ಶೀರ್ಷಿಕೆ ಅಡಿಯಲ್ಲಿ ಇರುವ 
ನಮೂದುಗಳಿಗೆ ಬದಲಾಗಿ (1 ರಿಂದ (5)ರ ವರೆಗಿನ ಅಂಕಣಗಳ ಅಡಿಯಲ್ಲಿ ಈ ಮುಂದಿನ ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 


1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೫೭ 





I. ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ: 


ಕಾರಾಗೃಹಗಳ ಇಲಾಖೆ 





(ಎ) ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕ, 
ಶೀಘ್ರಲಿಪಿಗಾರ, ಹಿರಿಯ ವಾಹನ ಚಾಲಕ ಮತ್ತು ಹಿರಿಯ 
ಬೆರಳಚ್ಚುಗಾರ, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ವಾಹನ ಚಾಲಕ ಮತ್ತು ಮೋಟಾರು 


ಸೈಕಲ್‌ ಟಪಾಲು ಆರ್ಡರ್ಲೀ 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 








(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 


ಸರ್ಕಾರ 








11. ಕೇಂದ್ರ ಕಾರಾಗೃಹಗಳ ಮುಖ್ಯ ಅಧೀಕ್ಷ: ಕರ/ ಕೇಂದ್ರ ಕಾರಾಗೃಹಗಳ ಅಧೀಕ್ಷ: ಕರ ಕಚೇರಿ/ ಬೋರ್ಸ್ಟಲ್‌ ಶಾಲೆ, ಧಾರವಾಡ/ ಕಾರಾಗೃಹ ತರಬೇತಿ ಸಂಸ್ಥೆ, ಮೈಸೂರು 





(ಎ) ಮುಖ್ಯ ಜೈಲರ್‌, ಜೈಲರ್‌, ಮುಖ್ಯ ವಾರ್ಡರ್‌, 
ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕ, ಮುಖ್ಯ 
ಬೋಧಕರು. ಬೋಧಕ ದರ್ಜೆ 1 ಹಿರಿಯ 
ಬೆರಳಚ್ಚುಗಾರ, ಹಿರಿಯ ವಾಹನ ಚಾಲಕ, ಶೀಘ್ರಲಿಪಿಗಾರ, 
ಹೆಡ್‌ ವಾರ್ಡರ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮುಖ್ಯ ಅಧೀಕ್ಷಕರು, ಪ್ರಾಂಶುಪಾಲರು, 


ಕಾರಾಗ್ಯಹ ತರಬೇತಿ ಸಂಸ್ಥೆ 
[a) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ಬೋಧಕ ದರ್ಜೆ 11, ಎಲೆಕ್ಟ್ರೀಷಿಯನ್‌, 
ವಾಹನ ಚಾಲಕ, ನರ್ಸಿಂಗ್‌ ಆರ್ಡರ್ಲೀ, ಮೆಕಾನಿಕ್‌ 


ಅಧೀಕಕರು/ ಮುಖ ಅಧೀಕ್ಷಕರು 
ಖೃ ಠಿ pO 


ಸಹಾಯಕ ಅಧೀಕ್ಷಕರು 


ಅಧೀಕಕರು/ ಮುಖ ಅಧೀಕಕರು 
ಖೃ ಠಿ ಯೈ 





(11) ರಿಂದ (1೪ಎ) 


(೪) ರಿಂದ (viii) 


(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ 
ಜನರಲ್‌ 


ಸರ್ಕಾರ 


ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ 
ಜನರಲ್‌ 

ಕಾರಾಗ್ಯಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 





(ಸಿ) ಮೇಟ್ರನ್‌/ ಮೇಲ್‌ ನರ್ಸ್‌ (ಪ್ರತಿನಿಯೋಜನೆ 
ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
pO ಠಿ DY 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಡಿ) ಫಾರ್ಮಾಸಿಸ್ಟರು, ಕಿರಿಯ ಪ್ರಯೋಗಾಲಯ ತಂತ್ರಜ್ಞ 
(ಪ್ರತಿನಿಯೋಜನೆಯ ಮೇಲೆ) 








ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
ಯ ಠಿ DY 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 








(11) ರಿಂದ (ivಎ) 


(೪) ರಿಂದ (viii) 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 








೧೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


(ಇ) ಪ್ರೆಸ್‌ ಫೋರ್‌ಮನ್‌, ದ್ವಿತೀಯ ದರ್ಜೆ ಸಹಾಯಕ 
(ಮುದ್ರಣ) (ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಭಾಗ - ೪ಎ 


ಅಧೀಕಕರು/ ಮುಖ್ಯ ಅಧೀಕ್ಷಕರು 
DY ಠಿ DY 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (ivಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಎಫ್‌) ಸಹಾಯಕ ಘೋರ್‌ಮನ್‌, ಕ೦ಪೋಸಿಟರ್‌, 
ಮಶಿನ್‌ ಮೈಂಡರ್‌ (ಪ್ರತಿನಿಯೋಜನೆಯ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ ಯೈ 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 








(ಜಿ) ಕೃಷಿ ಬೋಧಕರು (ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
ಯೃ ಠಿ DY 


(11) ರಿಂದ (ivಎ) 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಹೆಚ್‌) ಪಶು ವೈದ್ಯಕೀಯ ಹಾಗೂ ಜಾನುವಾರು 
ಪರಿವೀಕ್ಷಕರು (ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ ಯೈ 


(11) ರಿಂದ (1೪ಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಐ) ಶಿಕ್ಷಕರು (ಪ್ರತಿನಿಯೋಜನೆ ಮೇಲೆ) 








ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ್ಯ ಅಧೀಕ್ಷಕರು 
pO ಠಿ DY 


(11) ರಿಂದ (ivಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 
ಜನರಲ್‌ 








ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





(೪) ರಿಂದ (viii) 





ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 








ಭಾಗ - ೪ಎ 


(ಜೆ) ಡ್ರಾಯಿಂಗ್‌ ಶಿಕ್ಷಕರು (ಪ್ರತಿನಿಯೋಜನೆ ಮೇಲೆ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ p 


(11) ರಿಂದ (ivಎ) 


೧೪೫೯ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 





ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(೪) ರಿಂದ (viii) 


ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಕೆ) ಆಯುಧ ಮತ್ತು ದೈಹಿಕ ತರಬೇತಿ ಬೋಧಕರು 
(ಪ್ರತಿನಿಯೋಜನೆ ಮೇಲೆ) 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ, 
ಮೈಸೂರು 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 


(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 


ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 





(ಎಲ್‌) ಕವಾಯತು ಬೋಧಕರು (ಪ್ರತಿನಿಯೋಜನೆ 
ಮೇಲೆ) 





ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 





ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ, 
ಮೈಸೂರು 


ಮಾತೃ ಇಲಾಖೆಯಲ್ಲಿರುವ ನೇಮಕ ಪ್ರಾಧಿಕಾರಿ 





(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ 


ಜನರಲ್‌ 
ಮಾತೃ ಇಲಾಖೆಯಲ್ಲಿರುವ 


ಅಪೀಲು ಪ್ರಾಧಿಕಾರಿ 








111 ಜಿಲ್ಲಾ ಕಾರಾಗೃಹಗಳ / ಜಿಲ್ಲಾ ಕೇಂದ್ರ ಕಾರ್ಯಸ್ಥಾನಗಳ, 


ಉಪ ಜೈಲುಗಳ ಮತ್ತು ಕೋರಮಂಗಲ ಬಯಲು ಬಂದೀಖಾನೆ ಅಧೀಕ್ಷಕರ ಕಚೇರಿ: 





(ಎ) ಮುಖ್ಯ ಜೈಲರ್‌, ಜೈಲರ್‌, ಮುಖ್ಯ ವಾರ್ಡರ್‌, 
ಪ್ರಥಮ ದರ್ಜೆ ಸಹಾಯಕ, ಹಿರಿಯ ಬೆರಳಚ್ಚುಗಾರ, 
ಹಿರಿಯ ವಾಹನ ಚಾಲಕ, ಹೆಡ್‌ ವಾರ್ಡರ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಕಾರಾಗೃಹಗಳ ಡೆಷ್ಕುಟ ಇನ್ಸ್‌ಪೆಕ್ಟರ್‌ ಜನರಲ್‌/ 
ಅಧೀಕಕರು 
0 


(11) ರಿಂದ (ivಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


(೪) ರಿಂದ (viii) 


ಸರ್ಕಾರ 





(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ, 
ಬೆರಳಚ್ಚುಗಾರ, ವಾಹನ ಚಾಲಕ 


ಅಧೀಕಕರು/ ಮುಖ ಅಧೀಕಕರು 
ಯೈ ಠಿ ಯೈ 


ಸಹಾಯಕ ಅಧೀಕ್ಷಕರು 


(11) ರಿಂದ (1೪ಎ) 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 





ಅಧೀಕಕರು/ ಮುಖ್ಯ ಅಧೀಕ್ಷಕರು 
ಖೃ ಠಿ pO 


(೪) ರಿಂದ (viii) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





(ಸಿ) ಕೃಷಿ ಬೋಧಕರು (ಪ್ರತಿನಿಯೋಜನೆ ಮೇಲೆ) 








ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


ಅಧೀಕಕರು 


NN) 


(11) ರಿಂದ (ivಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 








(೪) ರಿಂದ (viii) 





ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 








೧೪೬೦ 


(ಡಿ) ಫಾರ್ಮಾಸಿಸ್ಟ್‌ (ಪ್ರತಿನಿಯೋಜನೆ ಮೇಲೆ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಮಾತೃ ಇಲಾಖೆಯಲ್ಲಿರುವ ನೇಮಕ 


ಭಾಗ - ೪ಎ 


ಅಧೀಕಕರು 
0 


(11) ರಿಂದ (ivಎ) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 








ಪ್ರಾಧಿಕಾರಿ 


ಪ್ರಾಧಿಕಾರಿ ಮಾತೃ ಇಲಾಖೆಯಲ್ಲಿರುವ ನೇಮಕ (1) ರಿಂದ (viii) ಮಾತೃ ಇಲಾಖೆಯಲ್ಲಿರುವ ಅಪೀಲು 
ಪ್ರಾಧಿಕಾರಿ ಪ್ರಾಧಿಕಾರಿ 
(ಇ) ಶಿಕ್ಷಕರು (ಪ್ರತಿನಿಯೋಜನೆ ಮೇಲೆ) ಮಾತೃ ಇಲಾಖೆಯಲ್ಲಿರುವ ನೇಮಕ ಅಧೀಕ್ಷಕರು (1) ರಿಂದ (1ಎ) ಕಾರಾಗ್ಯಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





ಮಾತೃ ಇಲಾಖೆಯಲ್ಲಿರುವ ನೇಮಕ 


ಪ್ರಾಧಿಕಾರಿ 


(೪) ರಿಂದ (viii) 


ಮಾತೃ ಇಲಾಖೆಯಲ್ಲಿರುವ ಅಪೀಲು 


ಪ್ರಾಧಿಕಾರಿ 





IV. ವಿಶೇಷ ಉಪ ಜೈಲುಗಳ ಮತ್ತು ತಾಲೂಕು ಉಪಜೈಲುಗಳ ಅಧೀಕ್ಷಕರುಗಳ ಕಚೇರಿ: 





(ಎ) ಜೈಲರ್‌, ಮುಖ್ಯ ವಾರ್ಡರ್‌, ಪ್ರಥಮ ದರ್ಜೆ 
ಸಹಾಯಕ, ಹೆಡ್‌ವಾರ್ಡರ್‌ 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 


(11) ರಿಂದ (1೪ಎ) 


(೪) ರಿಂದ (viii) 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 


ಸರ್ಕಾರ 





(ಬಿ) ವಾರ್ಡರ್‌, ದ್ವಿತೀಯ ದರ್ಜೆ ಸಹಾಯಕ 








ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದ ಕೇಂದ್ರ ಕಾರಾಗೃಹದ 
ಅಧೀಕಕರು 

0 


ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 


(11) ರಿಂದ (ivಎ) 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ 


ಆ 


ಜನರಲ್‌ 








ಮುಖ್ಯ ಅಧೀಕ್ಷಕರು/ ಸಂಬಂಧಪಟ್ಟ 
ವಿಭಾಗದ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





(೪) ರಿಂದ (viii) 





ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೬೧ 





(1) “ಪ್ರಥಮ ದರ್ಜೆ ಗುಮಾಸ್ತರು” ಮತ್ತು “ದ್ವಿತೀಯ ದರ್ಜೆ ಗುಮಾಸ್ತರು” ಎಂಬ ಪದಗಳು ಬರುವ ಕಡೆಗಳಲ್ಲೆಲ್ಲಾ ಅವುಗಳ ಬದಲಾಗಿ “ಪ್ರಥಮ ದರ್ಜೆ ಸಹಾಯಕರು” ಮತ್ತು “ದ್ವಿತೀಯ ದರ್ಜೆ ಸಹಾಯಕರು” 
ಎಂಬ ಪದಗಳನ್ನು ಅನುಕ್ರಮವಾಗಿ ಸೇರಿಸತಕ್ಕದ್ದು. 
3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ 11ನೇ ಅನುಸೂಚಿಯಲ್ಲಿ “ಕಾರಾಗೃಹ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ ನಮೂದುಗಳಿಗೆ ಬದಲಾಗಿ (1 ರಿಂದ (5ರ ವರೆಗಿನ ಅಂಕಣಗಳ ಅಡಿಯಲ್ಲಿ ಈ ಮುಂದಿನ 


ನಮೂದುಗಳನ್ನು ಸೇರಿಸತಕ್ಕದ್ದು. ಎಂದರೆ:- 


1. ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಕಚೇರಿ : 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 


ಸಂಶೋಧನೆ ಹಾಗೂ ಸಾಂಖ್ಯಿಕ 
ಅಧಿಕಾರಿ ಮತ್ತು ಗೆಜೆಟೆಡ್‌ 
ಮ್ಯಾನೇಜರ್‌ 


(1 ರಿಂದ (iV ಎ) 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 





ಕಾರಾಗೃಹಗಳ ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ 
ಜನರಲ್‌ 





(1) ರಿಂದ (%॥॥) 


ಕಾರಾಗೃಹಗಳ ಇನ್ಸ್‌ಪೆಕ್ಟರ್‌ ಜನರಲ್‌ 





[em 


1. ಕೇಂದ್ರ ಕಾರಾಗೃಹಗಳ/ ಬೋರ್ಸ್ನಲ್‌ ಶಾಲೆಯ ಮತ್ತು ಮೈಸೂರಿನ ಕಾರಾಗೃಹಗಳ ತರಬೇತಿ ಸಂಸ್ಥೆಯ ಅಧೀಕ್ಷಕರ ಕಚೇರಿ 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 





ಅಧೀಕಕರು/ ಮುಖ್ಯ ಅಧೀಕಕರು 
DY ಠಿ pO 





ಸಹಾಯಕ ಅಧೀಕ್ಷಕರು/ ಗೆಜೆಟೆಡ್‌ ಮ್ಯಾನೇಜರ್‌ 


ಅಧೀಕಕರು/ ಮುಖ ಅಧೀಕಕರು 
p ಠಿ DY 





(1 ರಿಂದ (V ಎ) 


(W) ರಿಂದ (wii) 


ಅಧೀಕಕರು/ ಮುಖ್ಯ ಅಧೀಕಕರು 
DY ಠಿ DY 





ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 





111 ಜಿಲ್ಲಾ ಕಾರಾಗೃಹಗಳ/ ಜಿಲ್ಲಾ ಕೇಂದ್ರಗಳ ಉಪಜ್ಜೆಲುಗಳ/ ಕೋರಮಂಗಲ ಬಯಲು ಬಂದೀಖಾನೆಯ ಅಧೀಕ್ಷಕರ ಕಚೇರಿ: 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 


ಸಹಾಯಕ ಅಧೀಕ್ಷಕರು 


ಸಹಾಯಕ ಅಧೀಕ್ಷಕರು 


(1 ರಿಂದ (viii) 


ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ 





IV. ವಿಶೇಷ ಉಪಚ್ಛೆಲುಗಳ ಮತ್ತು ತಾಲೂಕು ಉಪಚ್ಛೆಲುಗಳ ಅಧೀಕ್ಷಕರ ಕಚೇರಿ: 





ಎಲ್ಲಾ "ಡಿ' ಸಮೂಹದ ಹುದ್ದೆಗಳು 








ಮುಖ್ಯ ಅಧೀಕ್ಷಕರು/ ಸಂಬಂಧಿಸಿದ 
ವಿಭಾಗಗಳ ಕೇಂದ್ರ ಕಾರಾಗೃಹದ 
ಅಧೀಕ್ಷಕರು 





ಉಪಜೈಲುಗಳ ಅಧೀಕಕರು 
[oY 


ಮುಖ್ಯ ಅಧೀಕ್ಷಕರು/ ಸಂಬಂಧಿಸಿದ ವಿಭಾಗಗಳ 
ಕೇಂದ್ರ ಕಾರಾಗೃಹದ ಅಧೀಕ್ಷಕರು 





(1) ರಿಂದ (ivಎ) 


(೪) ರಿಂದ (viii) 


ಮುಖ್ಯ ಅಧೀಕ್ಷಕರು/ ಸಂಬಂಧಿಸಿದ 





ವಿಭಾಗಗಳ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 
ಕಾರಾಗೃಹಗಳ ಡೆಪ್ಕುಟಿ ಇನ್ಸ್‌ಪೆಕ್ಟರ್‌ ಜನರಲ್‌]' 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ.ಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು- 2). 


೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 16, ಎಸ್‌ಡಿಇ 2004, ಬೆಂಗಳೂರು, ದಿನಾಂಕ 17ನೇ ನವೆಂಬರ್‌ 2005 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 20ನೇ 
ಅಕ್ಟೋಬರ್‌ 2005ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ. 1900) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 16 ಎಸ್‌ಡಿಇ 
2004, ದಿನಾಂಕ 10ನೇ ಅಕ್ಟೋಬರ್‌, 2005 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 20.10.2005 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (19ನೇ 
ತಿದ್ದುಪಡಿ) ನಿಯಮಗಳು, 2005 ಎ೦ದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 





2. 8ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 8ನೇ 
ನಿಯಮದಲ್ಲಿ (ಓ)ನೇ ಖಂಡದ ತರುವಾಯ ಈ ಮುಂದಿನ ಸೂಚನೆಯನ್ನು ಸೇರಿಸತಕ್ಕದ್ದು. ಎಂದರೆ:- 

“ಸೂಚನೆ:- “ಹಣಕಾಸಿನ ನಷ್ಟ” ಎಂದರೆ, ಸರ್ಕಾರಿ ನೌಕರನಿಂದ ಉಂಟಾದ ನಷ್ಟದ ಮೇಲೆ ಪ್ರತಿ ವರ್ಷಕ್ಕೆ ಶೇಕಡ ಎಂಟರಂತೆ ಅಂಥ ನಷ್ಟ 
ಉಂಟಾದ ದಿನಾಂಕದಿಂದ ಬಡ್ಡಿ ಮತ್ತು ಅದು ಆ ಬಡ್ಡಿಯನ್ನು ಒಳಗೊಳ್ಳತಕ್ಕದ್ದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು -2). 
ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 6 ಎಸ್‌ಡಿಇ 2005 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 25.11.2005 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 20ನೇ 
ಅಕ್ಟೋಬರ್‌ 2005ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ 1899) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 6 ಎಸ್‌ಡಿಇ 
2005, ದಿನಾ೦ಕ 19ನೇ ಅಕ್ಟೋಬರ್‌ 2005 ರಲ್ಲಿ ಪ್ರಕಟಿಸಿರುವುದರಿ೦ದ; 

ಸದರಿ ರಾಜ್ಯಪತ್ರವನ್ನು 20.10.2005 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (20ನೇ 
ತಿದ್ದುಪಡಿ) ನಿಯಮಗಳು, 2007 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೬೩ 





2. ಅನುಸೂಚಿ [ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 


೧ 


ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) ಅನುಸೂಚಿ 1 ರಲ್ಲಿ, ಕ್ರಮಸಂಖ್ಯೆ 39ರ ಮತ್ತು ಅದಕ್ಕೆ ಸಂಬಂಧಪಟ್ಟ ನಮೂದುಗಳ 
ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
“40. ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು).” 
3. ಅನುಸೂಚಿ 11ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11ರಲ್ಲಿ “ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು” ಶೀರ್ಷಿಕೆಗೆ ಮತ್ತು ಅದರ 
ಅಡಿಯಲ್ಲಿ ಇರುವ ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು) 














ಅಧೀಕ್ಷಕರು ಮಹಾ ನಿರ್ದೇಶಕರು ಜಂಟಿ ನಿರ್ದೇಶಕರು (11) ರಿಂದ (ivಎ) ಮಹಾ 
ನಿರ್ದೇಶಕರು 
ಮಹಾ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಕಾರ್ಯಕ್ರಮ ಸಹಾಯಕ, ಹಿರಿಯ / ಮಹಾ ನಿರ್ದೇಶಕರು | ಜ೦ಟಿ ನಿರ್ದೇಶಕರು (11) ರಿಂದ (ivಎ) ಮಹಾ 
ಗಂಥಪಾಲಕ, ಪ್ರಥಮ ದರ್ಜೆ ಸಹಾಯಕರು, ನಿರ್ದೇಶಕರು 
ಶೀಘ್ರಲಿಪಿಗಾರರು, ಹಿರಿಯ ಬೆರಳಚ್ಚುಗಾರರು, ಮಹಾ ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಹಿರಿಯ ವಾಹನ ಚಾಲಕರು, ದ್ವಿತೀಯ ದರ್ಜೆ 
ಸಹಾಯಕರು, ಟೆಲಿಫೋನ್‌ ಆಪರೇಟರ್‌, 
ಬೆರಳಚ್ಚುಗಾರ, ವಾಹನ ಚಾಲಕ 
ಗ್ರಂಥಪಾಲಕ, ಬೋಧಕರು, ದೈಹಿಕ ತರಬೇತಿ | ಮಾತೃ ಜಂಟಿ ನಿರ್ದೇಶಕರು (1) ರಿಂದ (ಎ) ಮಹಾ 
ಶಿಕ್ಷಕರು, ಲೆಕ್ಕಪತ್ರ ಗುಮಾಸ್ತ, ತೋಟಗಾರಿಕೆ | ಇಲಾಖೆಯಲ್ಲಿನ ನಿರ್ದೇಶಕರು 
ಸಹಾಯಕ ನೇಮಕ ಪ್ರಾಧಿಕಾರಿ 
ಮಾತೃ ಇಲಾಖೆಯಲ್ಲಿ | (೪) ರಿಂದ (vii) ಮಾತೃ 
ನೇಮಕ ಪ್ರಾಧಿಕಾರಿ ಇಲಾಖೆಯಲ್ಲಿನ 
ಸಂಬಂಧಪಟ್ಟ 
ಅಪೀಲು 
ಪ್ರಾಧಿಕಾರಿ 

















4. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 111 ರಲ್ಲಿ “ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು” ಶೀರ್ಷಿಕೆಗೆ ಮತ್ತು 
ಅದರಡಿಯಲ್ಲಿ ಇರುವ ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಎಂದರೆ:- 


ಕರ್ನಾಟಕ ಸಾಮಾನ್ಯ ಸೇವೆ (ಆಡಳಿತ ತರಬೇತಿ 


ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳು) 











ಜಮೇದಾರ, ಅಟೆಂಡರ್‌, ಅಡುಗೆಯವರು, ಮಹಾ ಜಂಟಿ ನಿರ್ದೇಶಕರು | (1 ರಿಂದ (1/ಎ) ಮಹಾ 
ದಲಾಯತ್‌, ರಾತ್ರಿ ಕಾವಲುಗಾರ, ರೋನಿಯೋ ನಿರ್ದೇಶಕರು ನಿರ್ದೇಶಕರು 
ಆಪರೇಟರ್‌, ಹೆಲ್ಪರ್‌, ರೂಮ್‌ಬಾಯ್‌, ಮಾಣಿ, 
ಕ್ಷೀನರ್‌, ಕಸ ಗುಡಿಸುವವ, ಕಾವಲುಗಾರ- ಹಾಗೂ- ಮಹಾ ನಿರ್ದೇಶಕರು | (೪) ರಿಂದ (೪) ಸರ್ಕಾರ 
ಮಾಲಿ, ಮಾಲಿ 
ತೋಟಗಾರ ಮಾತೃ ಇಲಾಖೆ ಜಂಟಿ ನಿರ್ದೇಶಕರು | (1 ರಿಂದ (1/ಎ) ಮಹಾ 
ನೇಮಕ ಪ್ರಾಧಿಕಾರಿ ನಿರ್ದೇಶಕರು 
ಮಾತೃ ಇಲಾಖೆ (v) ರಿಂದ (iil) ಮಾತೃ 
ನೇಮಕ ಪ್ರಾಧಿಕಾರಿ ಇಲಾಖೆಯಲ್ಲಿನ 
ಸಂಬಂಧಪಟ್ಟ 
ಅಪೀಲು 
ಪ್ರಾಧಿಕಾರಿ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎ. ರಮಾ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು -2). 





೧೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 3 ಎಸ್‌ಡಿಇ 2004 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 31.12.2005 
ತಿದ್ದೋಲೆ 
ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3 ಎಸ್‌ಡಿಇ 2004 ದಿನಾಂಕ 11.11.2005 ರಲ್ಲಿ ಪ್ರಕಟಿಸಿದ ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಅಪೀಲು) (18ನೇ ತಿದ್ದುಪಡಿ) ನಿಯಮಗಳು, 2005ರ 2ನೇ ನಿಯಮದಲ್ಲಿ, ಅನುಸೂಚಿ 11 ರಲ್ಲಿ “1(ಎ) ಮುಖ್ಯ ಜೈಲರ್‌, 
ಜೈಲರ್‌, ಮುಖ್ಯ ವಾರ್ಡರ್‌, ಕಚೇರಿ ಅಧೀಕ್ಷಕ, ಪ್ರಥಮ ದರ್ಜೆ ಸಹಾಯಕ, ಮುಖ್ಯ ಬೋಧಕ, ಬೋಧಕ ದರ್ಜೆ 1 ಹಿರಿಯ ಬೆರಳಚ್ಚುಗಾರ, ಹಿರಿಯ 
ವಾಹನ ಚಾಲಕ, ಶೀಘ್ರಲಿಪಿಗಾರ, ಮುಖ್ಯ ವಾರ್ಡರ್‌” ನಮೂದುಗಳ ಎದುರಿಗೆ ಇರುವ ಅಂಕಣ 3ರ ಅಡಿಯಲ್ಲಿ ಇರುವ “ಮುಖ್ಯ ಅಧೀಕ್ಷಕ, 
ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ” ಎಂಬ ಪದಗಳನ್ನು “ಮುಖ್ಯ ಅಧೀಕ್ಷಕ, ಅಧೀಕ್ಷಕ, ಪ್ರಾಂಶುಪಾಲರು, ಕಾರಾಗೃಹ ತರಬೇತಿ ಸಂಸ್ಥೆ” 
ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. 
(ಸೇವಾ ನಿಯಮಗಳು - 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಡಿಪಿಎಆರ್‌ 12 ಎಸ್‌ಡಿಇ 2005, ಬೆಂಗಳೂರು, ದಿನಾಂಕ 24.04.2006 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 23ನೇ 
ಮಾರ್ಚ್‌ 2006ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌. ಸಂಖ್ಯೆ. 319) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12 ಎಸ್‌ಡಿಇ 
2005, ದಿನಾಂಕ 22ನೇ ಮಾರ್ಚ್‌ 2006 ರಲ್ಲಿ ಪ್ರಕಟಿಸಿರುವುದರಿಂದ; 
ಸದರಿ ರಾಜ್ಯಪತ್ರವನ್ನು 2006ರ ಮಾರ್ಚ್‌ 23 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಈ ಕರಡು ನಿಯಮಗಳ ಬಗ್ಗೆ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ; 
ಈಗ, ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 
1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (21ನೇ 
ತಿದ್ದುಪಡಿ) ನಿಯಮಗಳು, 2006 ಎಂದು ಕರೆಯತಕ್ಕದ್ದು. 
(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 15ನೇ 
ನಿಯಮದಲ್ಲಿ,- 
(1) (2ಎ) ಉಪನಿಯಮದ ತರುವಾಯ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(2ಬಿ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 

(1 ಸಮೂಹ "ಎ' ಅಥವಾ "ಬಿ' ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಕರ್ನಾಟಕ ಪೌರ 
ನಿಗಮಗಳ ಅಧಿನಿಯಮ, 1976ರ ಅಡಿಯಲ್ಲಿ, ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯು ಹೊರಡಿಸಿದ ಆದೇಶದ ಮೂಲಕ ನಗರ ಪೌರ 
ನಿಗಮಕ್ಕೆ ಎರವಲು ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ ಸರ್ಕಾರವು; 

(1) ಸಮೂಹ "ಸಿ' ಅಥವಾ "ಡಿ' ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ನಗರ ಪೌರನಿಗಮಕ್ಕೆ 
ಎರವಲು ನೀಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ ನಗರ ಪೌರನಿಗಮದ ಆಯುಕ್ತರು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೬೫ 





- ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ಎರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1) 
ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಅಂಥ ಸರ್ಕಾರಿ ನೌಕರನನ್ನು ಅಮಾನತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ 
ವಿಧಿಸುವುದಕ್ಕೆ ಮುಂಚೆ ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ, ನೇಮಕ ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಅಥವಾ 
ಅವರೊಡನೆ ಸಮಾಲೋಚಿಸುವುದು ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಗೆ ಅಥವಾ ಆಯುಕ್ತರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ”. 

(2) (3)ನೇ ಉಪನಿಯಮಕ್ಕೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(3) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, (2ಎ) ಅಥವಾ (2ಬಿ) ಉಪನಿಯಮಗಳಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರನು,- 

(1) ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಪೌರ ನಿಗಮದಲ್ಲಿ ಸೇವೆ 
ಲ್ಲಿಸುತ್ತಿರುವಾಗ, ಯಾವುದೇ ದುರ್ನಡತೆ ಅಥವಾ ದುರ್ವರ್ತನೆಯನ್ನು ಎಸಗಿದ್ದಾನೆಂದು ಆರೋಪಿಸಲಾಗಿರುವ, ಅಂಥ ಸರ್ಕಾರಿ ನೌಕರನ 
ರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ (2ಎ) ಅಥವಾ (2ಬಿ) ಉಪನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ಶಿಸ್ತು 

ಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ ವರ್ಗಾಯಿಸಿದ್ದಲ್ಲಿ, ಪ್ರತಿನಿಯೋಜಿಸಿದ್ದಲ್ಲಿ ಅಥವಾ ಇತರ ರೀತಿಯಲ್ಲಿ 

ಸ್ಥಳನಿಯುಕ್ತಿಗೊಳಿಸಿದ್ದಲ್ಲಿ, ಅದೇ ಶಿಸ್ತು ಪ್ರಾಧಿಕಾರಿಯು ಶಿಸ್ತು ವ್ಯವಹರಣೆಗಳನ್ನು ಪ್ರಾರಂಭಿಸಲು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲಣ 
ಆರೋಪ ವಿಷಯಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಲು ಅಥವಾ ಮುಕ್ತಾಯಗೊಳಿಸುವಂತೆ ಮಾಡಲು ಮತ್ತು ಅಂಥ ಸರ್ಕಾರಿ 
ನೌಕರನ ಮೇಲೆ 8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ವಿಧಿಸಲು ಅಧಿಕಾರ ಹೊಂದಿರತಕ್ಕದ್ದು. 

(11) ಶಿಸ್ತು ವ್ಯವಹರಣೆಯು ಇತ್ಯರ್ಥದಲ್ಲಿರುವಾಗ, ಅಂಥ ಸರ್ಕಾರಿ ನೌಕರನ ಎರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸಿದ 

(2ಎ) ಅಥವಾ (2ಬಿ) ಉಪನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ ಅಂಥ ಸರ್ಕಾರಿ 

ನೌಕರನನ್ನು ವರ್ಗಾಯಿಸಿದ್ದಲ್ಲಿ, ಪ್ರತಿನಿಯೋಜಿಸಿದ್ದಲ್ಲಿ ಅಥವಾ ಇತರೆ ರೀತಿಯಲ್ಲಿ ಸ್ಥಳನಿಯುಕ್ತಿಗೊಳಿಸಿದ್ದಲ್ಲಿ, ಅದೇ ಶಿಸ್ತು ಪ್ರಾಧಿಕಾರಿಯು ಈ 

ನಿಯಮಗಳಿಗೆ ಅನುಸಾರವಾಗಿ ಅಂಥ ಸರ್ಕಾರಿ ನೌಕರನ ಮೇಲಣ ಆರೋಪ ವಿಷಯಗಳ ವಿಚಾರಣೆಯನ್ನು ಮುಂದುವರೆಸತಕ್ಕದ್ದು ಮತ್ತು 

ಮುಕ್ತಾಯಗೊಳಿಸತಕ್ಕದ್ದು ಅಥವಾ ಮುಂದುವರೆಯುವಂತೆ ಅಥವಾ ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಅಂಥ ಸರ್ಕಾರಿ 
ನೌಕರನ ಮೇಲೆ 8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ಎಧಿಸಲು ಅಧಿಕಾರ ಹೊಂದಿರತಕ್ಕದ್ದು: 

ಪರಂತು, ಈ ಉಪನಿಯಮದ ಅಡಿಯಲ್ಲಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಅಥವಾ ಸಂದರ್ಭಾನುಸಾರ ಕಮಿಷನರು 
ಹೊರಡಿಸಿದ ಆದೇಶದ ಎರುದ್ಧ.- 

(1 (2ಎ) ಉಪನಿಯಮದ (10ನೇ ಖಂಡದ (ಎ) ಉಪಖಂಡದಲ್ಲಿ ಅಥವಾ (2ಬಿ) ಉಪ ನಿಯಮದ (10ನೇ ಖಂಡದಲ್ಲಿ 
ಉಲ್ಲೇಖಿಸಿದ ಸರ್ಕಾರಿ ನೌಕರನು, ತಾನು ಯಾವ ಇಲಾಖೆಗೆ ಸೇರಿರುವನೋ ಆ ಇಲಾಖಾ ಮುಖ್ಯಸ್ಥರಿಗೆ; 
(1) (2ಎ) ಉಪನಿಯಮದ (11)ನೇ ಖಂಡದ (ಬಿ) ಉಪಖಂಡದಲ್ಲಿ ಉಲ್ಲೇಖಿಸಿದ ವೈದ್ಯನು, ಸರ್ಕಾರಕ್ಕೆ 


— ಅಪೀಲನ್ನು ಸಲ್ಲಿಸಬಹುದು”. 


ಟ ೩೬ 


3 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ.ಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು -2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂ: ಡಿಪಿಎಆರ್‌ 1 ಎಸ್‌ಡಿಇ 2006, ದಿನಾಂಕ 28.07.2006 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 23ನೇ 


೧೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಜೂನ್‌ 2006ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-11ಎ (ಪಿ.ಆರ್‌. ಸಂಖ್ಯೆ 788) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 1 ಎಸ್‌ಡಿಇ 2006, 
ದಿನಾಂಕ 22ನೇ ಜೂನ್‌, 2006 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 23.6.2006 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು, ಈ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (22ನೇ 
ತಿದ್ದುಪಡಿ) ನಿಯಮಗಳು, 2006 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 9ನೇ 
ನಿಯಮದಲ್ಲಿ, (ಬಿಬಿ) ಮತ್ತು (ಬಿಬಿಬಿ) ಖಂಡಗಳಿಗೆ ಬದಲಾಗಿ ಈ ಮುಂದಿನದನ್ನು ಅನುಕ್ರಮವಾಗಿ ಸೇರಿಸತಕ್ಕದ್ದು, ಎಂದರೆ:- 

“(ಬಿಬಿ) ಅಖಿಲ ಭಾರತ ಸೇವೆಗಳಿಗೆ ಸೇರಿರದ, ಆದರೆ 12800-16720 ರೂ.ಗಳ ಮತ್ತು ಅದಕ್ಕೂ ಮೇಲ್ಪಟ್ಟ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕತವಾಗಬಹುದಾದುದಕ್ಕೆ ಸಮಾನವಾದ) ವೇತನ ಶ್ರೇಣಿ ಹೊಂದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸೇರಿದ 
ಇಲಾಖಾ ಮುಖ್ಯಸ್ಥರು, ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 8000-13440 ರೂ.ಗಳಿಗಿಂತ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕತವಾಗಬಹುದಾದುದಕ್ಕೆ ಸಮಾನವಾದುದಕ್ಕಿಂತ) ಹೆಚ್ಚಲ್ಲದ ವೇತನ ಶ್ರೇಣಿ ಹೊ೦ದಿರುವ ಸಮೂಹ-ಬಿ ಹುದ್ದೆಯನ್ನು ಅಥವಾ ಸಮೂಹ- ಎ 
ಹುದ್ದೆಯನ್ನು ಹೊಂದಿರುವ ರಾಜ್ಯ ಸಿವಿಲ್‌ ಸೇವೆಯ ಸದಸ್ಯನ ಮೇಲೆ 8ನೇ ನಿಯಮದ (1), (110, (11ಎ), (1೪) ಮತ್ತು (1೪ಎ) ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು. 

(ಬಿಬಿಬಿ) ಅಖಿಲ ಭಾರತ ಸೇವೆಗಳಿಗೆ ಸೇರಿರದ, ಆದರೆ 12800-16720 ರೂ.ಗಳಿಗಿಂತ ಕಡಿಮೆ (ಅಥವಾ ಕಾಲಕಾಲಕ್ಕೆ 
ಪರಿಷ್ಕತವಾಗಬಹುದಾದುದಕ್ಕೆ ಸಮಾನವಾದ) ವೇತನ ಶ್ರೇಣಿ ಹೊಂದಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸೇರಿದ 
ಇಲಾಖಾ ಮುಖ್ಯಸ್ಥರು, ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಜ್ಯ ಸಿವಿಲ್‌ ಸೇವೆಯಲ್ಲಿ ಸಮೂಹ ಬಿ ಹುದ್ದೆಯನ್ನು 
ಹೊಂದಿರುವ ಸದಸ್ಯನ ಮೇಲೆ 8ನೇ ನಿಯಮದ (1). (11), (01ಎ). (iv) ಮತ್ತು (೪ಎ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ 
ದಂಡನೆಯನ್ನು ವಿಧಿಸಬಹುದು”. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ.ಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು -2). 
ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 5 ಎಸ್‌ಡಿಇ 2006 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 16.11.2006 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 26ನೇ 
ಸೆಪ್ಟೆಂಬರ್‌ 2006ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ. 1239) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 5 ಎಸ್‌ಡಿಇ 
2006, ದಿನಾಂಕ 25ನೇ ಸೆಪ್ಟೆಂಬರ್‌ 2006 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 26.9.2006 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಈ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೬೭ 





ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (23ನೇ 
ತಿದ್ದುಪಡಿ) ನಿಯಮಗಳು, 2006 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 15ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 15ನೇ 
ನಿಯಮದಲ್ಲಿ,- 

(1) (2ಬಿ) ಉಪನಿಯಮದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(2ಸಿ) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ,- 
(1) ಸಮೂಹ '`ಎ' ಅಥವಾ "ಬಿ' ಹುದ್ದೆಗಳನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು ಕಾವೇರಿ ನೀರಾವರಿ 
ನಿಗಮ ನಿಯಮಿತಕ್ಕೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತಕ್ಕೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತಕ್ಕೆ ಎರವಲು ಕೊಡಲಾಗಿದೆಯೋ 
ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯು; 
(1) ಸಮೂಹ ಸಿ” ಅಥವಾ ಸಮೂಹ “ಡಿ' ಹುದ್ದೆಯನ್ನು ಹೊಂದಿರುವ ಯಾವ ಸರ್ಕಾರಿ ನೌಕರನ ಸೇವೆಯನ್ನು 
ಸಂದರ್ಭಾನುಸಾರ, ಕಾವೇರಿ ನೀರಾವರಿ ನಿಗಮ ನಿಯಮಿತಕ್ಕೆ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತಕ್ಕೆ, ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತಕ್ಕೆ ಎರವಲು ಕೊಡಲಾಗಿದೆಯೋ ಆ ಸರ್ಕಾರಿ ನೌಕರನ ಸಂಬಂಧದಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ, ಕೃಷ್ಣಾ ಭಾಗ್ಯ 
ಜಲ ನಿಗಮ ನಿಯಮಿತ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ - ಇವುಗಳ ವ್ಯವಸ್ಥಾಪಕ ನಿರ್ದೇಶಕರು 
- ಅಂಥ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡಲು ನೇಮಕ ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅವನ ಎರುದ್ಧ ಶಿಸ್ತು 
ವ್ಯವಹರಣೆಗಳನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲೆ 8ನೇ ನಿಯಮದ (1) 
ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಅಂಥ ಸರ್ಕಾರಿ ನೌಕರನನ್ನು ಅಮಾನತ್ತಿನಲ್ಲಿಡುವುದಕ್ಕೆ ಅಥವಾ ಸದರಿ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅವನಿಗೆ 
ವಿಧಿಸುವ ಮುಂಚೆ, ಎರವಲು ಕೊಟ್ಟ ಪ್ರಾಧಿಕಾರಿಯ ಅಥವಾ ಸಂದರ್ಭಾನುಸಾರ ನೇಮಕ ಪ್ರಾಧಿಕಾರಿಯ ಅನುಮೋದನೆ ಪಡೆಯುವುದು ಅಥವಾ 
ಅವರೊಡನೆ ಸಮಾಲೋಚಿಸುವುದು. ಸರ್ಕಾರದ ಜಲ ಸಂಪನ್ಮೂಲ ಇಲಾಖೆಗೆ ಅಥವಾ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವಶ್ಯಕವಾಗಿರತಕ್ಕದ್ದಲ್ಲ. ಆದರೆ 
ಹಾಗೆ ದಂಡನೆ ವಿಧಿಸುವುದನ್ನು ಎರವಲು ಕೊಟ್ಟ ಪ್ರಾಧಿಕಾರಿಗೆ ಅಥವಾ ನೇಮಕ ಪ್ರಾಧಿಕಾರಿಗೆ ತಿಳಿಸುವುದು ಅವಶ್ಯಕ”. 

(2) (3)ನೇ ಉಪನಿಯಮದ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(3) ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ, (2ಎ), (2ಬಿ) ಅಥವಾ (2ಸಿ) ಉಪ ನಿಯಮಗಳಲ್ಲಿ ಉಲ್ಲೇಖಿಸಿದ ಸರ್ಕಾರಿ 
ನೌಕರನು,- 

(1) ಎರವಲು ಪಡೆದ ಪ್ರಾಧಿಕಾರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ, ಯಾವುದೇ ದುರ್ನಡತೆ ಅಥವಾ ದುರ್ವರ್ತನೆಯನ್ನು 
ಎಸಗಿದ್ದಾನೆಂದು ಆರೋಪಿಸಲಾಗಿರುವ, ಅಂಥ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ (2ಎ), 
(2ಬಿ) ಅಥವಾ (2ಸಿ) ಉಪನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ ಅವನನ್ನು ವರ್ಗಾವಣೆ 
ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ ಅಥವಾ ಅನ್ಯಥಾ ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಶಿಸ್ತು ವ್ಯವಹರಣೆಗಳನ್ನು 
ಪ್ರಾರಂಭಿಸಲು ಮತ್ತು ಅಂಥ ಸರ್ಕಾರಿ ನೌಕರನ ಮೇಲಣ ಆರೋಪ ವಿಷಯಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಲು ಅಥವಾ 
ಮುಕ್ತಾಯಗೊಳಿಸುವಂತೆ ಮಾಡಲು ಮತ್ತು ಅಂಥ ಸರ್ಕಾರಿ ನೌಕರನಿಗೆ 8ನೇ ನಿಯಮದ (1) ರಿಂದ (1೪ಎ) ವರೆಗಿನ ಖಂಡಗಳಲ್ಲಿ 
ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಲು ಅಧಿಕಾರ ಹೊಂದಿರತಕ್ಕದ್ದು. 

(11) ಶಿಸ್ತು ವ್ಯವಹರಣೆಯು ಇತ್ಯರ್ಥದಲ್ಲಿರುವಾಗ, ಅಂಥ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಯನ್ನು ಪ್ರಾರಂಭಿಸಿದ 
(2ಎ), (2ಬಿ) ಅಥವಾ (2ಸಿ) ಉಪನಿಯಮದಲ್ಲಿ ಉಲ್ಲೇಖಿಸಿದ ಶಿಸ್ತು ಪ್ರಾಧಿಕಾರಿಯ ಅಧಿಕಾರ ವ್ಯಾಪ್ತಿಯಿಂದ ಹೊರಗೆ ಅಂಥ ಸರ್ಕಾರಿ 
ನೌಕರನನ್ನು ವರ್ಗಾವಣೆ ಮಾಡಿದ್ದರೆ, ಪ್ರತಿನಿಯೋಜಿಸಿದ್ದರೆ ಅಥವಾ ಅನ್ಯಥಾ ಸ್ಥಳನಿಯುಕ್ತಿ ಮಾಡಿದ್ದರೆ, ಅದೇ ಶಿಸ್ತು ಪ್ರಾಧಿಕಾರಿಯು ಈ 
ನಿಯಮಗಳಿಗೆ ಅನುಸಾರವಾಗಿ ಅಂಥ ಸರ್ಕಾರಿ ನೌಕರನ ಮೇಲಣ ಆರೋಪ ವಿಷಯಗಳ ವಿಚಾರಣೆಯನ್ನು ಮುಂದುವರೆಸತಕ್ಕದ್ದು ಮತ್ತು 
ಮುಕ್ತಾಯಗೊಳಿಸತಕ್ಕದ್ದು ಅಥವಾ ಮುಂದುವರೆಯುವಂತೆ ಅಥವಾ ಮುಕ್ತಾಯಗೊಳಿಸುವಂತೆ ಮಾಡತಕ್ಕದ್ದು ಮತ್ತು ಅಂಥ ಸರ್ಕಾರಿ 
ನೌಕರನಿಗೆ 8ನೇ ನಿಯಮದ (1 ರಿಂದ (ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು 
ಎಧಿಸಲು ಅಧಿಕಾರ ಹೊಂದಿರತಕ್ಕದ್ದು: 

ಪರಂತು, ಈ ಉಪನಿಯಮದ ಅಡಿಯಲ್ಲಿ, ಸಂದರ್ಭಾನುಸಾರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು, ಕಮೀಷನರು 
ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಹೊರಡಿಸಿದ ಆದೇಶದ ವಿರುದ್ಧ,- 


೧೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





() (2ಎ) ಉಪನಿಯಮದ (1)ನೇ ಖಂಡದ (ಎ) ಉಪಖಂಡದಲ್ಲಿ ಅಥವಾ (2ಬಿ) ಉಪ ನಿಯಮದ (1)ನೇ ಖಂಡದಲ್ಲಿ 
ಅಥವಾ (2ಸಿ) ಉಪನಿಯಮದ (10ನೇ ಖಂಡದಲ್ಲಿ ಉಲ್ಲೇಖಿಸಿದ ಸರ್ಕಾರಿ ನೌಕರನು ತಾನು ಯಾವ ಇಲಾಖೆಗೆ ಸೇರಿರುವನೋ ಆ 
ಇಲಾಖಾ ಮುಖ್ಯಸ್ಥರಿಗೆ; 
(1) (2ಎ) ಉಪನಿಯಮದ (1)ನೇ ಖಂಡದ (ಬಿ) ಉಪಖಂಡದಲ್ಲಿ ಉಲ್ಲೇಖಿಸಿದ ವೈದ್ಯನು ಸರ್ಕಾರಕ್ಕೆ 
- ಅಪೀಲನ್ನು ಸಲ್ಲಿಸತಕ್ಕದ್ದು”. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಕೆ.ಎ. ರಮಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು -2). 
ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 10 ಎಸ್‌ಡಿಇ 2006 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 25.01.2007 
ಅಧಿಸೂಚನೆ 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 14ನೇ 
ಡಿಸೆಂಬರ್‌ 2006ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ 1722) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 10 ಎಸ್‌ಡಿಇ 
2006, ದಿನಾಂಕ 14ನೇ ಡಿಸೆಂಬರ್‌, 2006 ರಲ್ಲಿ ಪ್ರಕಟಿಸಿರುವುದರಿಂದ; 
ಸದರಿ ರಾಜ್ಯಪತ್ರವನ್ನು 14.12.2006 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು, ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 
ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 
1. ಚಿಕ್ಕ ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(24ನೇ ತಿದ್ದುಪಡಿ) ನಿಯಮಗಳು, 2006 ಎಂದು ಕರೆಯತಕ್ಕದ್ದು. 
(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. 9ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ)ರ 9ನೇ ನಿಯಮದಲ್ಲಿ (2)ನೇ ಉಪನಿಯಮದಲ್ಲಿ (ಎಎ) ಖಂಡದ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
“(ಬಿ) (1) ಪ್ರಾದೇಶಿಕ ಆಯುಕ್ತರು, ತಹಶೀಲ್ದಾರರ ಮೇಲೆ ಮತ್ತು ಅದಕ್ಕೆ ಸಮನಾದ ಹುದ್ದೆಯನ್ನು ಹೊಂದಿರುವ ಅಧಿಕಾರಿಗಳ ಮೇಲೆ 
8ನೇ ನಿಯಮದ (8) ರಿಂದ (೪ಎ) ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ವಿಧಿಸಬಹುದು.” 
3. 10ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 10ನೇ ನಿಯಮದಲ್ಲಿ, (8)ನೇ ಉಪನಿಯಮದಲ್ಲಿ, (ನೇ ಖಂಡದ ಬದಲಾಗಿ ಈ 


೧ 


ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ;- 








(11) ಕರ್ನಾಟಕ ಆಡಳಿತ ಸೇವೆಯ ಸಮೂಹ "ಬಿ' ಅಧಿಕಾರಿಗಳು, ಎಂದರೆ, | ಪ್ರಾದೇಶಿಕ ಆಯುಕ್ತರು 
ತಹಸೀಲ್ದಾರರು ಮತ್ತು ಪ್ರಾದೇಶಿಕ ಆಯುಕ್ತರ ಆಡಳಿತ ನಿಯಂತ್ರಣದಲ್ಲಿರುವ 
ಸಂಬಂಧಿತ ಇಲಾಖೆಗಳಲ್ಲಿ ತತ್ಸಮಾನ ಹುದ್ದೆಗಳನ್ನು ಹೊಂದಿರುವ 
ಅಧಿಕಾರಿಗಳು 

















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೬೯ 





4. ಅನುಸೂಚಿ 11ರ ತಿದ್ದುಪಡಿ... ಸದರಿ 


೧ 


ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 


ನಿಯಮಗಳ ಅನುಸೂಚಿ 11 ರಲ್ಲಿ, “ಕಂದಾಯ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ 

















ಸಿಬ್ಬಂದಿಗೆ ಸಂಬಂಧಪಟ್ಟಂತೆ) 
5) ಹೆಚ್ಚುವರಿ ಆಯುಕ್ತರು 

(ಪ್ರಾದೇಶಿಕ ಆಯುಕ್ತರ ಕಚೇರಿ 
ಸಿಬ್ಬಂದಿಗೆ ಸಂಬಂಧಪಟ್ಟಂತೆ) 


ಜಿಲ್ಲಾಧಿಕಾರಿ 


ಉಪ ತಹಸೀಲ್ದಾರರು ಮತ್ತು | ಪ್ರಾದೇಶಿಕ 1 ಜಿಲ್ಲಾಧಿಕಾರಿ (1ರಿಂದ (1೪ಎ) ಪ್ರಾದೇಶಿಕ ಆಯುಕ್ತರು 
ಶಿರಸ್ಕೆದಾರರು ಆಯುಕ್ತರು 
2) ಹೆಚ್ಚುವರಿ ಆಯುಕ್ತರು (1ರಿಂದ (1೪ಎ) ಪ್ರಾದೇಶಿಕ ಆಯುಕ್ತರು 
(ಪ್ರಾದೇಶಿಕ ಆಯುಕ್ತರ 
ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ 
ಸಿಬ್ಬಂದಿಗೆ ಸಂಬ೦ಧಿಸಿದಂತೆ) 
3) ವಿಶೇಷ ಜಿಲ್ಲಾಧಿಕಾರಿ (10ರಿಂದ (ivಎ) ಪ್ರಾದೇಶಿಕ ಆಯುಕ್ತರು 
ಪ್ರಾದೇಶಿಕ ಆಯುಕ್ತರು (1ರಿಂದ (viii) ಸರ್ಕಾರ 
ಎಲ್ಲಾ ಇತರ "ಸಿ' | ಜಿಲ್ಲಾಧಿಕಾರಿ 1 ತಹಶೀಲ್ದಾರ್‌ (1ರಿಂದ (1೪ಎ) ಅಸಿಸ್ಟೆಂಟ್‌ 
ಸಮೂಹದ ಹುದ್ದೆಗಳು ಕಮೀಷನರ್‌ 
2) ಜಿಲ್ಲಾಧಿಕಾರಿಯವರ ಕಚೇರಿ (1ರಿಂದ (111) ಜಿಲ್ಲಾಧಿಕಾರಿ 
ಸಹಾಯಕ (ಆಡಳಿತ) ಯವರ ಕೇಂದ್ರ 
(ಜಿಲ್ಲಾಧಿಕಾರಿಯ ಕಚೇರಿ ಸಿಬ್ಬಂದಿಗೆ ಕಾರ್ಯಸ್ಥಾನ 
ಸಂಬಂಧಪಟ್ಟಂತೆ) ಸಹಾಯಕ 
3) ಅಸಿಸ್ಟೆಂಟ್‌ ಕಮೀಷನರ್‌ ಅವರ 
ಕಚೇರಿ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ | (1ರಿಂದ (1೪ಎ) ಜಿಲ್ಲಾಧಿಕಾರಿ 
4) ಜಿಲ್ಲಾಧಿಕಾರಿಯವರ ಕೇಂದ್ರ 
ಕಾರ್ಯಸ್ಥಾನ ಸಹಾಯಕ 
(ಜಿಲ್ಲಾಧಿಕಾರಿಯವರ ಕಚೇರಿ (1ರಿಂದ (iva) ಜಿಲ್ಲಾಧಿಕಾರಿ 








(11)ರಿಂದ (1೪ಎ) 


(೪)ರಿ೦ದ (viii) 





ಪ್ರಾದೇಶಿಕ ಆಯುಕ್ತರು 


ಪ್ರಾದೇಶಿಕ ಆಯುಕ್ತರು 





5. ಅನುಸೂಚಿ 111ರ ತಿದ್ದುಪಡಿ.- 


೧ 


ನಮೂದುಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎ೦ದರೆ.- 


ಸದರಿ ನಿಯಮಗಳ ಅನುಸೂಚಿ 1/1 ರಲ್ಲಿ "ಕಂದಾಯ ಇಲಾಖೆ' ಶೀರ್ಷಿಕೆ ಅಡಿಯಲ್ಲಿ ಇರುವ 





೧೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 


ಎಲ್ಲಾ “ಡಿ' | ಜಿಲ್ಲಾಧಿಕಾರಿ 1) ತಹಶೀಲ್ದಾರ್‌/ ವಿಶೇಷ | (1ರಿಂದ (1೪ಎ) ಅಸಿಸ್ಟೆಂಟ್‌ 
ಸಮೂಹದ ತಹಶೀಲ್ದಾರ್‌ ಕಮೀಷನರ್‌ 
ಹುದ್ದೆಗಳು (1ರಿಂದ (1೪ಎ) 
2) ಜಿಲ್ಲಾಧಿಕಾರಿಯ ಕೇಂದ್ರ ಜಿಲ್ಲಾಧಿಕಾರಿ/ ವಿಶೇಷ 
ಕಾರ್ಯಸ್ಥಾನ ಸಹಾಯಕ ಜಿಲ್ಲಾಧಿಕಾರಿ 
(ಜಿಲ್ಲಾಧಿಕಾರಿಯವರ 
ಕಚೇರಿಯಲ್ಲಿರುವ ಸಿಬ್ಬಂದಿಗೆ 
ಸಂಬಂಧಪಟ್ಟಂತೆ) 


(1ರಿಂದ (ivಎ) 
3) ಅಸಿಸ್ಟೆಂಟ್‌ ಕಮೀಷನರ್‌ (ತಮ್ಮ 





ಕಚೇರಿಯಲ್ಲಿರುವ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ 
ಸಂಬಂಧಪಟ್ಟಂತೆ) 
4) ಹೆಚ್ಚುವರಿ ಆಯುಕ್ತರು, | (0ರಿಂದ (1೪ಎ) ಪ್ರಾದೇಶಿಕ ಆಯುಕ್ತರು 


ಪ್ರಾದೇಶಿಕ ಆಯುಕ್ತರ ಕಚೇರಿ 
(ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ 
ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ 




















ಸಂಬಂಧಪಟ್ಟಂತೆ) 
5) ವಿಶೇಷ ಜಿಲ್ಲಾಧಿಕಾರಿ (1ರಿಂದ (ivಎ) ಜಿಲ್ಲಾಧಿಕಾರಿ 
ಜಿಲ್ತಾಧಿಕಾರಿ (iva) ಯಿಂದ (111) ಪ್ರಾದೇಶಿಕ ಆಯುಕ್ತರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ಸೇವಾ ನಿಯಮಗಳು-2). 


ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 13 ಎಸ್‌ಡಿಇ 2006 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 03.04.2007 
ಸೇರ್ಪಡೆ 
ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 3 ಎಸ್‌ಡಿಇ 2004, ದಿನಾಂಕ 11.11.2005 ರಲ್ಲಿ ಪ್ರಕಟಿಸಿದ ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಅಪೀಲು) (18ನೇ ತಿದ್ದುಪಡಿ) ನಿಯಮಗಳು, 2005ರ 2ನೇ ನಿಯಮದಲ್ಲಿ, ಅನುಸೂಚಿ 11ರಲ್ಲಿ, ಅಂಕಣ 1 ರಲ್ಲಿನ 11ನಿ ಮತ್ತು 
111ಬಿ ನಮೂದುಗಳ ಎದುರಿಗೆ ಇರುವ "ವಾಹನ ಚಾಲಕ' ಎಂಬ ಪದದ ತರುವಾಯ “ವಾರ್ಡರ್‌ (ನರ್ಸಿಂಗ್‌)” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 


(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. 
(ಸೇವಾ ನಿಯಮಗಳು - 2). 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೭೧ 





ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 12 ಎಸ್‌ಡಿಇ 2006 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 04.05.2007 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 22ನೇ 
ಮಾರ್ಚ್‌ 2007ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌. ಸಂಖ್ಯೆ 547) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 12 ಎಸ್‌ಡಿಇ 
2006, ದಿನಾಂಕ 21ನೇ ಮಾರ್ಚ್‌ 2007 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 22.3.2007 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಅಥವಾ ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14) 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 

1. ಚಿಕ್ಕ ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(25ನೇ ತಿದ್ದುಪಡಿ) ನಿಯಮಗಳು, 2007 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 
ಅನುಸೂಚಿ 11 ರಲ್ಲಿ “ಸಹಕಾರ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಇರುವ “ಹಿರಿಯ ದರ್ಜೆಯ ಲೆಕ್ಕ ಪರಿಶೋಧಕರು”, “ಹಿರಿಯ ಲೆಕ್ಕ 
ಪರಿಶೋಧಕರು”, “ಕಿರಿಯ ಲೆಕ್ಕ ಪರಿಶೋಧಕರು” ಎಂಬ ಪದಗಳು ಬರುವ ಕಡೆಯಲ್ಲೆಲ್ಲಾ ಅವುಗಳನ್ನು ಬಿಟ್ಟುಬಿಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ಸೇವಾ ನಿಯಮಗಳು -2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಡಿಪಿಎಆರ್‌ 17 ಎಸ್‌ಡಿಇ 2007, ಬೆಂಗಳೂರು ದಿನಾಂಕ 26ನೇ ಡಿಸೆಂಬರ್‌ 2007 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 27ನೇ 
ಅಕ್ಟೋಬರ್‌ 2007ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಪಿ.ಆರ್‌. ಸಂಖ್ಯೆ. 1958) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 17 ಎಸ್‌ಡಿಇ 
2007, ದಿನಾಂಕ 27ನೇ ಅಕ್ಟೋಬರ್‌ 2007 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 27.10.2007 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 


ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 





೧೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14) ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 

1. ಚಿಕ್ಕ ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (25ನೇ 
ತಿದ್ದುಪಡಿ) ನಿಯಮಗಳು, 2007 ಎ೦ದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 5ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 5ನೇ ನಿಯಮದಲ್ಲಿ, (3)ನೇ ಉಪನಿಯಮದ ಬದಲಾಗಿ ಈ ಮುಂದಿನದನ್ನು 
ಸೇರಿಸತಕ್ಕದ್ದು ಮತ್ತು 2005ರ ಜುಲೈ 1 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆಯೆಂದು ಭಾವಿಸತಕ್ಕದ್ದು, ಎಂದರೆ:- 

“(3) (ಎ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ “ಎ”ಯು ರೂ. 14050-350-14400-400-16800-450-19500-525-22650-600- 
25050ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಬಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ “ಬಿ”ಯು ರೂ. 10800-300-12300-350-14400-400-16800-450-19500-525- 
20025ರ ಮತ್ತು ಅದಕ್ಕೂ ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು ಆದರೆ ರೂ. 14050-350-14400-400-16800-450-19500-525-22650-600- 
25025 ಕ್ಕಿಂತ ಕೆಳಗಿನ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಸಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ “ಸಿ”ಯು ರೂ. 4800-100-6000-125-6500-150-7100-175-7275ರ ವೇತನ ಶ್ರೇಣಿಗಿಂತ 
ಮೇಲ್ಪಟ್ಟ ವೇತನ ಶ್ರೇಣಿಗಳನ್ನು, ಆದರೆ 10800-300-12300-350-14400-400-16800-450-19500-525-20025 ಕ್ಕಿಂತ ಕೆಳಗಿನ ವೇತನ 
ಶ್ರೇಣಿಯನ್ನು ಹೊಂದಿರುವ, ಆದರೆ ಅನುಸೂಚಿ 1V ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿದ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

(ಡಿ) ರಾಜ್ಯ ಸಿವಿಲ್‌ ಸೇವೆಗಳ ಸಮೂಹ “ಡಿಯು ಅನುಸೂಚಿ IV ರಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಮತ್ತು ರೂ. 4800-100- 
6000-125-6500-150-7100-175-7275ರ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳನ್ನು ಒಳಗೊಂಡಿರತಕ್ಕದ್ದು. 

ವಿವರಣೆ.- ಈ ಉಪನಿಯಮದ ಉದ್ದೇಶಗಳಿಗಾಗಿ “ವೇತನ ಶ್ರೇಣಿ” ಎಂದರೆ ಕರ್ನಾಟಕ ಸಿವಿಲ್‌ ಸೇವಾ (ಪರಿಷ್ಕೃತ ವೇತನ) ನಿಯಮಗಳು, 
2007 ರಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಆದೇಶಗಳಲ್ಲಿ ಹೇಳಿರುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಪರಿಷ್ಕೃತ ವೇತನ ಶ್ರೇಣಿ. 

3. 9ನೇ ನಿಯಮದ ತಿದ್ದುಪಡಿ.- ಸದರಿ ನಿಯಮಗಳ 9ನೇ ನಿಯಮದ (2)ನೇ ಉಪನಿಯಮದಲ್ಲಿ,- 

(1 (ಬಿಬಿ) ಖಂಡದಲ್ಲಿ, “4700-6400 ರೂ.ಗಳಿಗಿಂತ ಕಡಿಮೆಯಿಲ್ಲದ” ಎಂಬ ಪದಗಳಿಗೆ ಮತ್ತು ಅಂಕಿಗಳಿಗೆ ಬದಲಾಗಿ “24450- 
31800 ರೂ.ಗಳಿಗಿಂತ ಕಡಿಮೆಯಿಲ್ಲದ” ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು ಮತ್ತು “2600-4575 ರೂ.ಗಳಿಗಿಂತ ಹೆಚ್ಚಲ್ಲದ” ಎಂಬ ಪದಗಳಿಗೆ 
ಮತ್ತು ಅಂಕಿಗಳಿಗೆ ಬದಲಾಗಿ “15200-25650 ರೂ.ಗಳಿಗಿಂತ ಹೆಚ್ಚಲ್ಲದ”” ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು; 

(1) (ಬಿಬಿಬಿ) ಖಂಡದಲ್ಲಿ, “4700-6400 ರೂ.ಗಳಿಗಿಂತ ಕಡಿಮೆ” ಎಂಬ ಪದಗಳಿಗೆ ಮತ್ತು ಅಂಕಿಗಳಿಗೆ ಬದಲಾಗಿ “24450-31800 
ರೂ.ಗಳಿಗಿಂತ ಕಡಿಮೆ” ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು; 

(11) (ಬಿಬಿಬಿ-1) ಖಂಡದಲ್ಲಿ “ರೂ. 10620-14960ರ ವೇತನ ಶ್ರೇಣಿಯಲ್ಲಿರುವ” ಎಂಬ ಪದಗಳಿಗೆ ಮತ್ತು ಅಂಕಿಗಳಿಗೆ ಬದಲಾಗಿ “ರೂ. 
20025-28275ರ ವೇತನ ಶ್ರೇಣಿಯಲ್ಲಿರುವ” ಎಂಬ ಪದಗಳನ್ನು ಮತ್ತು ಅಂಕಿಗಳನ್ನು; 

— ಸೇರಿಸತಕ್ಕದ್ದು ಮತ್ತು 2005ರ ಜುಲೈ 1 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ ಎಂದು ಭಾವಿಸತಕ್ಕದ್ದು. 

4. ಅನುಸೂಚಿ 1! ಮತ್ತು 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 1 ರಲ್ಲಿ ಮತ್ತು 11 ರಲ್ಲಿ “ಸರಕು ಖರೀದಿ ಇಲಾಖೆ ಮತ್ತು 
ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು 2004ರ ಜನವರಿ 16 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ ಎಂದು ಭಾವಿಸತಕ್ಕದ್ದು. 


ಭಾರತದ ರಾಷ್ಟಪತಿಯವರ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 


(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು- 2). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೭೩ 





ಕರ್ನಾಟಕ ಸರ್ಕಾರ 
ಸಂ. ಡಿಪಿಎಆರ್‌ 15 ಎಸ್‌ಡಿಇ 2007, ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನ ಸೌಧ, 
ಬೆ೦ಗಳೂರು ದಿನಾ೦ಕ 28ನೇ ಜನವರಿ, 2008 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 2ನೇ 
ಜನವರಿ 2008ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ (ಪಿ.ಆರ್‌. ಸಂಖ್ಯೆ 9) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 15 ಎಸ್‌ಡಿಇ 2007, 
ದಿನಾಂಕ 1ನೇ ಜನವರಿ 2008 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 2.1.2008 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ ಸಂ. 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (26ನೇ 
ತಿದ್ದುಪಡಿ) ನಿಯಮಗಳು, 2007 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) ರ ಅನುಸೂಚಿ 1! ರಲ್ಲಿ, “ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ” ಶೀರ್ಷಿಕೆ ಮತ್ತು 
ಅದಕ್ಕೆ ಸಂಬಂಧಿಸಿದ ನಮೂದುಗಳ ತರುವಾಯ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 

ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ಷರ/ ನಿರ್ದೇಶಕರ ಕಚೇರಿ 




















1 2 3 4 5 
ಅಧೀಕ್ಷಕರು, ಪ್ರಥಮ | ಪದವಿಪೂರ್ವ ಶಿಕ್ಷಣ | ಪದವಿಪೂರ್ವ ಶಿಕ್ಷಣ | (11) ರಿಂದ (1೪ಎ) ಪದವಿಪೂರ್ವ ಶಿಕ್ಷಣ 
ದರ್ಜೆ ಸಹಾಯಕರು, | ಇಲಾಖೆಯ ಆಯುಕ್ತರು/ | ಇಲಾಖೆಯ ಜಂಟಿ ಇಲಾಖೆಯ ಆಯುಕ್ತರು/ 
ಶೀಘ್ರಲಿಪಿಗಾರರು, ನಿರ್ದೇಶಕರು ನಿರ್ದೇಶಕರು (ಕೇಂದ್ರ ನಿರ್ದೇಶಕರು 
ದ್ವಿತೀಯ ದರ್ಜೆ ಕಚೇರಿ) 
ಸಹಾಯಕರು, ಹಿರಿಯ ಪದವಿಪೂರ್ವ ಶಿಕ್ಷಣ | (೪) ರಿಂದ (v1) ಸರ್ಕಾರ 
ಬೆರಳಚ್ಚುಗಾರರು, ಇಲಾಖೆಯ ಆಯುಕ್ತರು/ 
ಗುಮಾಸ್ತ- ಹಾಗೂ- ನಿರ್ದೇಶಕರು 
ಬೆರಳಚ್ಚುಗಾರ, ವಾಹನ 
ಚಾಲಕರು 

ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರ/ ನಿರ್ದೇಶಕರ ನಿಯಂತ್ರಣದಲ್ಲಿ ಬರುವ ಕಚೇರಿಗಳು 
ಅಧೀಕ್ಷಕರು, ಪ್ರಥಮ | ಪದವಿಪೂರ್ವ ಶಿಕ್ಷಣ | ಪದವಿಪೂರ್ವ ಶಿಕ್ಷಣ | (11) ರಿಂದ (1೪ಎ) ಪದವಿಪೂರ್ವ ಶಿಕ್ಷಣ 
ದರ್ಜೆ ಸಹಾಯಕರು, | ಇಲಾಖೆಯ ಆಯುಕ್ತರು/ | ಇಲಾಖೆಯ ಇಲಾಖೆಯ ಆಯುಕ್ತರು/ 
ಹಿರಿಯ ಬೆರಳಚ್ಚುಗಾರರು, | ನಿರ್ದೇಶಕರು ಜಂಟಿನಿರ್ದೇಶಕರು ನಿರ್ದೇಶಕರು 
ಗುಮಾಸ್ತ-ಹಾಗೂ (ಕೇಂದ್ರ ಕಚೇರಿ) 
ಬೆರಳಚ್ಚುಗಾರ ಮತ್ತು ಸ ಗಾ 
EE ಪದವಿಪೂರ್ವ ಶಿಕ್ಷಣ | (೪) ರಿಂದ (v1) ಸರ್ಕಾರ 


ಇಲಾಖೆಯ ಆಯುಕ್ತರು/ 
ನಿರ್ದೇಶಕರು 




















೧೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11 ರಲ್ಲಿ “ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ” ಶೀರ್ಷಿಕೆ ಮತ್ತು 


೧ಎ 


ಅದಕ್ಕೆ ಸಂಬಂಧಿಸಿದ ನಮೂದುಗಳ ತರುವಾಯ, ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು. ಎಂದರೆ:- 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ಆಯುಕ್ಷರ/ ನಿರ್ದೇಶಕರ ಕಚೇರಿ 
































1 2 3 4 5 
ಎಲ್ಲಾ "ಡಿ' ಸಮೂಹದ ಜಂಟಿ ನಿರ್ದೇಶಕರು | ಪದವಿಪೂರ್ವ ಶಿಕ್ಷಣ | (1) ರಿಂದ (1೪ಎ) ಜಂಟಿನಿರ್ದೇಶಕರು 
ಹುದ್ದೆಗಳು (ಆಡಳಿತ) (ಕೇಂದ್ರ | ಇಲಾಖೆಯ ಸಹಾಯಕ (ಆಡಳಿತ) (ಕೇಂದ್ರ 
ಕಚೇರಿ) ನಿರ್ದೇಶಕರು ಕಚೇರಿ) 
ಜಂಟಿನಿರ್ದೇಶಕರು (೪) ರಿಂದ (viii) ಪದವಿಪೂರ್ವ ಶಿಕ್ಷಣ 
(ಆಡಳಿತ) (ಕೇಂದ್ರ ಇಲಾಖೆಯ ಆಯುಕ್ತರು/ 
ಕಚೇರಿ) ನಿರ್ದೇಶಕರು 
ಪದವಿಷೂರ್ವ ಶಿಕ್ಷಣ ಇಲಾಖೆಯ ಆಯುಕ್ತರ/ ನಿರ್ದೇಶಕರ ನಿಯಂತ್ರಣದಲ್ಲಿ ಬರುವ ಕಚೇರಿಗಳು 
ಎಲ್ಲಾ "ಡಿ' ಸಮೂಹದ ಉಪ ನಿರ್ದೇಶಕರು | ಪ್ರಾಂಶುಪಾಲರು ಸರ್ಕಾರಿ | (1) ರಿಂದ (೪ಎ) ಸಂಬಂಧಪಟ್ಟ ಜಿಲ್ಲೆಯ 
ಹುದ್ದೆಗಳು (ಆಡಳಿತ) (ಕೇಂದ್ರ | ಪದವಿಪೂರ್ವ ಕಾಲೇಜು ಉಪನಿರ್ದೇಶಕರು 
ಕಚೇರಿ) ಉಪ ನಿರ್ದೇಶಕರು | (೪) ರಿ೦ದ (111) ಪದವಿಪೂರ್ವ ಶಿಕ್ಷಣ 
(ಆಡಳಿತ) ಇಲಾಖೆಯ ಆಯುಕ್ತರು/ 
(ಕೇಂದಕಚೇರಿ) ನಿರ್ದೇಶಕರು 





ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು - 2). 
ಕರ್ನಾಟಕ ಸರ್ಕಾರ 
ಸಂ. ಸಿಆಸುಇ 12 ಸೇಇವಿ 2007 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾ೦ಕ 29.01.2008 
ಅಧಿಸೂಚನೆ 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ ನಿಯಮ 7ರ ಉಪನಿಯಮ (1)ರ 
ಪರಂತುಕದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮತ್ತು ಅಧಿಸೂಚನೆ ಸಂಖ್ಯೆ ಸಿಆಸುಇ 4 ಸೇಣಇವಿ 2005, ದಿನಾಂಕ 4.4.2005 ನ್ನು 
ರದ್ದುಗೊಳಿಸಿ, ಕರ್ನಾಟಕ ಸರ್ಕಾರವು ಕೆಳಗಿನ ಕೋಷ್ಟಕದ (2)ನೇ ಅಂಕಣದಲ್ಲಿ ನಮೂದಿಸಿದ ಇಲಾಖಾ ಮುಖ್ಯಸ್ಥರುಗಳನ್ನು ಅದರ (3)ನೇ 
ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಕೇಡರುಗಳಿಗೆ ಸಂಬಂಧಿಸಿದಂತೆ ನೇಮಕ ಪ್ರಾಧಿಕಾರಿ ಎಂದು ಈ ಮೂಲಕ ನಿರ್ದಿಷ್ಟಪಡಿಸಿದೆ, ಎಂದರೆ:- 








ಕೋಷ್ಟಕ 
ಕ್ರ.ಸಂ. ಇಲಾಖಾ ಮುಖ್ಯಸ್ಥರು ಕೇಡರುಗಳ ಹೆಸರು 
1. ಸಾರ್ವಜನಿಕ ಶಿಕ್ಷಣ ಆಯುಕ್ತರು, | (0 ಸರ್ಕಾರಿ ಬಾಲಕರ/ ಬಾಲಕಿಯರ ಪ್ರೌಢ ಶಾಲೆಗಳ ಮುಖ್ಯೋಪಾಧ್ಯಾಯರು/ 
ಬೆಂಗಳೂರು ಮುಖ್ಯೋಪಾಧ್ಯಾಯಿನಿಯರು; 


(1) ಗೆಜೆಟೆಡ್‌ ಸಹಾಯಕರು; 

(11) ಮ್ಯಾನೇಜರ್‌ಗಳು, ಸಹಾಯಕ ನಿರ್ದೇಶಕರು (ಬೋಧಕೇತರ) 

(iv) ಸಹಾಯಕ ನಿರ್ದೇಶಕರು (ಕಲೆಗಳು) 

(೪) ವಿಭಾಗೀಯ ಅಧೀಕ್ಷಕರು (ಸಂಗೀತ, ನೃತ್ಯ, ನಾಟಕ); 

(೪1) ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿರುವ ವಿಷಯ ಪರಿವೀಕ್ಷಕರು 
(ವೃತ್ತಿ ಶಿಕ್ಷಣ), ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು ಮತ್ತು ತತ್ತಮಾನ ಕೇಡರುಗಳು. 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೭೫ 








2 ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, ಗುಲ್ಬರ್ಗ ವಿಭಾಗದಲ್ಲಿನ ಸರ್ಕಾರಿ ಬಾಲಕರ/ ಬಾಲಕಿಯರ ಪ್ರೌಢ ಶಾಲೆಗಳ 
ಗುಲ್ಬರ್ಗ ಮುಖ್ಯೋಪಾಧ್ಯಾಯರು/ ಮುಖ್ಯೋಪಾಧ್ಯಾಯಿನಿಯರು ಮತ್ತು ಗೆಜೆಟೆಡ್‌ 
ಸಹಾಯಕರು ಮತ್ತು ಮ್ರಾನೇಜರ್‌ಗಳು/ ಸಹಾಯಕ ನಿರ್ದೇಶಕರು (ಬೋಧಕೇತರ) 
3 ಸಾರ್ವಜನಿಕ ಶಿಕ್ಷಣ ಹೆಚ್ಚುವರಿ ಆಯುಕ್ತರು, | ಧಾರವಾಡ ವಿಭಾಗದಲ್ಲಿನ ಸರ್ಕಾರಿ ಬಾಲಕರ/ ಬಾಲಕಿಯರ ಪ್ರೌಢಶಾಲೆಯ 
ಧಾರವಾಡ ಮುಖ್ಯೋಪಾಧ್ಯಾಯರು/ ಮುಖ್ಯೋಪಾಧ್ಯಾಯಿನಿಯರು, ಗೆಜೆಟೆಡ್‌ ಸಹಾಯಕರು 
ಮತ್ತು ಮ್ರಾನೇಜರ್‌ಗಳು/ ಸಹಾಯಕ ನಿರ್ದೇಶಕರು (ಬೋಧಕೇತರ) 
4 ಪದವಿ ಪೂರ್ವ ಶಿಕ್ಷಣ ಆಯುಕ್ತರು/ | ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿನ ಉಪನ್ಯಾಸಕರು. 
ನಿರ್ದೇಶಕರು, ಬೆ೦ಗಳೂರು 

















ಪರಂತು, ಈ ಅಧಿಸೂಚನೆಯ ದಿನಾಂಕಕ್ಕೆ ಮುಂಚೆ, ಮೇಲಿನ ಕೋಷ್ಟಕದ (3)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಕೇಡರುಗಳಲ್ಲಿನ 
ಹುದ್ದೆಗಳಿಗೆ ನೇಮಕ ಮಾಡಿದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಈ ಬಗ್ಗೆ ಅಧಿಕಾರಗಳ ಪ್ರತ್ಯಾಯೋಜನೆಗೆ ಒಳಪಟ್ಟು, ಯಾವುದೇ ದಂಡನೆಗಳನ್ನು 
ವಿಧಿಸುವ ಉದ್ದೇಶಕ್ಕಾಗಿ ಸರ್ಕಾರವು ಶಿಸ್ತು ಪ್ರಾಧಿಕಾರವಾಗಿ ಮುಂದುವರೆಯತಕ್ಕದ್ದು. 

ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 

(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 

(ಸೇವಾ ನಿಯಮಗಳು-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ಅಧಿಸೂಚನೆ 
ಸಂ. ಡಿಪಿಎಆರ್‌ 13 ಎಸ್‌ಡಿಇ 2007, ದಿನಾಂಕ 12ನೇ ಮೇ, 2008 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 4ನೇ 
ಏಪ್ರಿಲ್‌ 2008ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-!1ಎ (ಸಂಖ್ಯೆ 354) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಡಿಇ 2007, ದಿನಾಂಕ 
1ನೇ ಏಪ್ರಿಲ್‌ 2008 ರಲ್ಲಿ ಪ್ರಕಟಿಸಿರುವುದರಿ೦ದ; 

ಸದರಿ ರಾಜ್ಯಪತ್ರವನ್ನು 4.4.2008 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (27ನೇ 
ತಿದ್ದುಪಡಿ) ನಿಯಮಗಳು, 2007 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 3ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ) 3ನೇ ನಿಯಮದಲ್ಲಿ (1ನೇ ಉಪನಿಯಮದಲ್ಲಿ (ಎ) ಖಂಡಕ್ಕೆ ಬದಲಾಗಿ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(ಎ) ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು ಮತ್ತು ಇತರ ವಿಭಾಗೀಯ, ಜಿಲ್ಲಾ ಮುದ್ರಣಾಲಯಗಳು, ಲೇಖನ ಸಾಮಗ್ರಿ 
ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳು - ಇವುಗಳನ್ನು ಬಿಟ್ಟು ಔದ್ಯಮಿಕ ನಿಯೋಜನೆ (ಸ್ಥಾಯೀ ಆದೇಶಗಳ) ಅಧಿನಿಯಮ, 1946ರ (ಕೇಂದ್ರ 
ಅಧಿನಿಯಮ 1946ರ ೫x೫) ಉಪಬಂಧಗಳು ಸರ್ಕಾರದ ಔದ್ಯಮಿಕ ಉದ್ಯಮಗಳಲ್ಲಿ ನಿಯೋಜಿತರಾಗಿರುವ ಯಾವ ವ್ಯಕ್ತಿಗಳಿಗೆ ಅನ್ವಯವಾಗುವುವೋ ಆ 
ವ್ಯಕ್ತಿಗಳನ್ನು.” 

3. ಅನುಸೂಚಿ 11ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11ರಲ್ಲಿ,- 

(1) ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು, ಸರ್ಕಾರದ ಲೇಖನ ಸಾಮಗ್ರಿ ಮಳಿಗೆ, ಬೆಂಗಳೂರು ಮತ್ತು ಸರ್ಕಾರದ ಕೇಂದ್ರ 
ಪುಸ್ತಕ ಮಳಿಗೆ, ಬೆಂಗಳೂರು” ಶೀರ್ಷಿಕೆ ಮತ್ತು ಅವುಗಳ ಅಡಿಯಲ್ಲಿ ಇರುವ ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, 
ಎಂದರೆ:- 


೧೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಎಲ್ಲಾ ಸರ್ಕಾರಿ ಮುದ್ರಣಾಲಯ, ಲೇಖನ ಸಾಮಗ್ರಿ ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳೂ ಸೇರಿದಂತೆ. 





ಲಿಪಿಕ ಸಿಬ್ಬಂದಿಗಳು 























ಪೋರ್‌ಮನ್‌ ರಿಸೋ/ ಲೈನೋ/ ಮೋನೋ ಆಪರೇಟರ್‌, ಉಪ ಮುಖ್ಯ ಪರೀಕ್ಷಕ, 
ಅಧೀಕ್ಷಕರು (ಔದ್ಯಮಿಕ), ಹೆಡ್‌ ಕಂಪ್ಯೂಟರ್‌, ಪ್ರೊಸೆಸ್‌ ಆಪರೇಟರ್‌, 

















ಅಧೀಕ್ಷಕರುಗಳು, ಲಿಪಿಕ ಸಿಬ್ಬಂದಿ, ಪ್ರಥಮ ದರ್ಜೆ ಸಹಾಯಕ (ಲಿಪಿಕ), ದ್ವಿಶೀಯ ದರ್ಜೆ ನಿರ್ದೇಶಕರು ಸಂಬಂಧಪಟ್ಟ ಸಹಾಯಕ | (1) ರಿಂದ (111ಎ) ಉಪನಿರ್ದೇಶಕರು 
ಸಹಾಯಕ (ಲಿಪಿಕ), ಶೀಘ್ರಲಿಪಿಗಾರ, ಹಿರಿಯ ಬೆರಳಚ್ಚುಗಾರ, ಬೆರಳಚ್ಚುಗಾರ, ಟೈಪ್‌ರೈಟರ್‌ ನಿರ್ದೇಶಕರು 
ಮೆಕ್ಕಾನಿಕ್‌, ಚೀಫ್‌ ಕಾಸ್ಟ್‌ ಅಕೌಂಟೆಂಟ್‌, ಕಾಸ್ಟ್‌ ಅಕೌಂಟೆಂಟ್‌, ಯಾವುದೇ ವಿಭಾಗೀಯ 
ಐ ಸಕಾ ಗ ಗ ಪುಸ 
ಮತ್ತು ಜಿಲ್ಲಾ ಸರ್ಕಾರಿ ಮುದ್ರಣಾಲಯದ, ಲೇಖನ ಸಾಮಗ್ರಿ ಮಳಿಗೆಗಳ ಮತ್ತು ಪುಸ್ತಕ ಸಂಬಂಧಪಟ್ಟ (1) ರಿಂದ (iii) ಜಂಟಿನಿರ್ದೇಶಕರು 
ಮಳಿಗೆಗಳ ವಾಹನ ಚಾಲಕರು ಉಪ ನಿರ್ದೇಶಕರು 
ಹಿರಿಯ (111) ರಿಂದ (1೪ಎ) ಜಂಟಿನಿರ್ದೇಶಕರು 
ಉಪ ನಿರ್ದೇಶಕರು 
ಜಂಟಿ ನಿರ್ದೇಶಕರು (11) ರಿಂದ (ivಎ) ನಿರ್ದೇಶಕರು 
ನಿರ್ದೇಶಕರು (೪) ರಿಂದ (viii) ಸರ್ಕಾರ 
ಔದ್ಯಮಿಕ ಸಿಬ್ಬಂದಿ 
ಬ 
ಮೇಲ್ವಿಚಾರಕ, ಮೇಲ್ವಿಚಾರಕ (ಪಿಜಡ್‌ಎಸ್‌), ಮುಖ್ಯ ಪರೀಕ್ಷಕ, ಮೆಕ್ಯಾನಿಕಲ್‌ ನಿರ್ದೇಶಕರು ಸಂಬಂಧಪಟ್ಟ ಸಹಾಯಕ | (1) ರಿಂದ (111ಎ) ಉಪನಿರ್ದೇಶಕರು 
ಸೂಪರ್‌ವೈಸರ್‌, ಎಲೆಕ್ಟಿಕಲ್‌ ಸೂಪರ್‌ವೈಸರ್‌, ಮೆಕ್ಕಾನಿಕಲ್‌ ಪೋರ್‌ಮನ್‌, ಘೋರ್‌ಮನ್‌, ನಿರ್ದೇಶಕರು 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 





ಮುದ್ರಣಾಲಯದ ಇತರ "ಸಿ' ಸಮೂಹದ ಔದ್ಯಮಿಕ ಕೇಡರ್‌ 


ಕಲಾವಿದ, ಹಿರಿಯ ಆಫ್‌ಸೆಟ್‌ ಮುದ್ರಕ, ಎಲೆಕ್ಟ್ರೀಷಿಯನ್‌, ಎನ್‌ಗ್ರೇವರ್‌ ಮತ್ತು ಮೌಂಟರ್‌, 
ತಾಂತ್ರಿಕ ಸಹಾಯಕ, ಮುಖ್ಯ ಸಮಯ ಪಾಲಕ, ಹಿರಿಯ ಕರಡಚ್ಚು ಪರೀಕ್ಷಕ, ಪ್ರಥಮ 
ದರ್ಜೆ ಸಹಾಯಕ (ಔದ್ಯಮಿಕ). ಮುಖ್ಯ ಬಡಗಿ, ಸಹಾಯಕ ಡಿಟಿಪಿ ಆಪರೇಟರ್‌, ದ್ವಿತೀಯ 
ದರ್ಜೆ ಸಹಾಯಕ (ಔದ್ಯಮಿಕ), ಕಿರಿಯ ಕರಡಚ್ಚು ಪರೀಕ್ಷಕ, ಸಮಯ ಪಾಲಕ, ಹಿರಿಯ 
ಕಂಪೋಸಿಟರ್‌, ಹಿರಿಯ ಮಷಿನ್‌ ಮೈಂಡರ್‌, ಹಿರಿಯ ಬೈಂಡರ್‌, ಕ೦ಪೋಸಿಟರ್‌, 
ಮಷಿನ್‌ ಮೈಂಡರ್‌, ಬೈಂಡರ್‌ ಮತ್ತು ಎಲ್ಲಾ ಸರ್ಕಾರಿ, ವಿಭಾಗೀಯ ಹಾಗೂ ಜಿಲ್ಲಾ 








ಸಂಬಂಧಪಟ್ಟ 
ಉಪ ನಿರ್ದೇಶಕರು 
ಹಿರಿಯ 

ಉಪ ನಿರ್ದೇಶಕರು 
ಜಂಟಿ ನಿರ್ದೇಶಕರು 
ನಿರ್ದೇಶಕರು 





(11) ರಿಂದ (111ಎ) 


(111) ರಿಂದ (1೪ಎ) 


(11) ರಿಂದ (1೪ಎ) 
(೪) ರಿಂದ (viii) 





೧೪೭೭ 


ಜಂಟಿನಿರ್ದೇಶಕರು 


ಜಂಟಿನಿರ್ದೇಶಕರು 


ನಿರ್ದೇಶಕರು 


ಸರ್ಕಾರ 





3. ಅನುಸೂಚಿ 111ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 111 ರಲ್ಲಿ “ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು, ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಬೆಂಗಳೂರು ಮತ್ತು ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆ, 


೧ 


ಬೆಂಗಳೂರು” ಶೀರ್ಷಿಕೆ ಮತ್ತು ಅವುಗಳ ಅಡಿಯಲ್ಲಿ ಇರುವ ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ;- 
4. ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಎಲ್ಲಾ ಸರ್ಕಾರಿ ಮುದ್ರಣಾಲಯಗಳು, ಲೇಖನ ಸಾಮಗ್ರಿ ಮಳಿಗೆಗಳು ಮತ್ತು ಪುಸ್ತಕ ಮಳಿಗೆಗಳೂ ಸೇರಿದಂತೆ: 























ಸಮೂಹ "ಡಿ' ಲಿಪಿಕ ಸಿಬ್ಬಂದಿ: ಸಂಬಂಧಪಟ್ಟ ಸಂಬಂಧಪಟ್ಟ ಸಹಾಯಕ | (1) ರಿಂದ (ivಎ) ಉಪನಿರ್ದೇಶಕರು 
ಅಟೆಂಡರ್‌/ ಸೀನಿಯರ್‌ ಪ್ಯಾಕರ್‌/ ಪ್ಯಾಕರುಗಳು/ ಜವಾನರು ಮತ್ತು ಇತರ | ಉಪ ನಿರ್ದೇಶಕರು ಶಾಖೆಗಳಲ್ಲಿ | ನಿರ್ದೇಶಕರು 
"ಡಿ' ಸಮೂಹದ ಲಿಪಿಕ ಸಿಬ್ಬಂದಿ ಕೇಡರ್‌ ಉಪನಿರ್ದೇಶಕರು ಇಲ್ಲದಿದ್ದರೆ (೪) ರಿಂದ (viii) ಜಂಟಿನಿರ್ದೇಶಕರು 
ಉಪನಿರ್ದೇಶಕರು ಉಪ ನಿರ್ದೇಶಕರು 
(ಆಡಳಿತ ಮತ್ತು ಲೆಕ್ಕಪತ್ರಗಳು), ಸರ್ಕಾರಿ 
ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು 
ಸಮೂಹ "ಡಿ' ಔದ್ಯಮಿಕ ಸಿಬ್ಬಂದಿ- ಸಂಬಂಧಪಟ್ಟ ಉಪನಿರ್ದೇಶಕರು, ಶಾಖೆಗಳಲ್ಲಿ | ಸಂಬಂಧಪಟ್ಟ ಸಹಾಯಕ | (1) ರಿಂದ (1೪ಎ) ಉಪನಿರ್ದೇಶಕರು 
ಎಲ್ಲಾ "ಡಿ' ಸಮೂಹದ ಔದ್ಯಮಿಕ ಸಿಬ್ಬಂದಿ ಉಪನಿರ್ದೇಶಕರು ಇಲ್ಲದಿದ್ದರೆ ನಿರ್ದೇಶಕರು 
ಉಪನಿರ್ದೇಶಕರು (ಆಡಳಿತ ಮತ್ತು ಲೆಕ್ಕ (೪) ರಿಂದ (viii) 
ಪತ್ರಗಳು), ಸರ್ಕಾರಿ ಕೇಂದ್ರ ಮುದ್ರಣಾಲಯ, | ಉಪ ನಿರ್ದೇಶಕರು ಜಂಟಿನಿರ್ದೇಶಕರು 
ಬೆಂಗಳೂರು. 





ಭಾರತದ ರಾಷ್ಟಪತಿಗಳ ಆದೇಶಾನುಸಾರ ಮತ್ತು 


ಅವರ ಹೆಸರಿನಲ್ಲಿ, 


(ಪ. ಮಾರ್ಕಂಡೇಯ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು - 2). 








೧೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 21 ಎಸ್‌ಡಿಇ 2007 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ 21.05.2008 
ಅಧಿಸೂಚನೆ 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 22ನೇ 
ಏಪ್ರಿಲ್‌ 2008ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-IVo (ಸಂಖ್ಯೆ 403) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 21 ಎಸ್‌ಡಿಇ 2007, ದಿನಾಂಕ 
17ನೇ ಏಪ್ರಿಲ್‌ 2008 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 22.4.2008 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ ಮತ್ತು ಸಲಹೆಗಳೂ ಬಾರದಿರುವುದರಿಂದ; 

ಈಗ, ಕರ್ನಾಟಕ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡ 
3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಈ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ:- 

ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (28ನೇ 
ತಿದ್ದುಪಡಿ) ನಿಯಮಗಳು, 2008 ಎಂದು ಕರೆಯತಕ್ಕದ್ದು. 

(2) ಅವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ರ ತಿದ್ದುಪಡಿ- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 
ಅನುಸೂಚಿ 8 ರಲ್ಲಿ “ಸಾರ್ವಜನಿಕ ಶಿಕ್ಷಣ ಇಲಾಖೆ” ಶೀರ್ಷಿಕೆಯ ಅಡಿಯಲ್ಲಿ ಇರುವ “ಬೋಧಕ ಕೇಡರಿನ ಹುದ್ದೆಗಳು” ಎಂಬ ಉಪಶೀರ್ಷಿಕೆಯ 
ಅಡಿಯಲ್ಲಿ ಇರುವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವ ಪದವೀಧರರಲ್ಲದ ಮುಖ್ಯೋಪಾಧ್ಯಾಯರು, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವ 
ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಶಾಲೆಯಲ್ಲಿರುವ ಪ್ರಾಥಮಿಕ ಸಹಾಯಕ ಶಿಕ್ಷಕರು, ಪ್ರಾಥಮಿಕ ಶಾಲೆಯಲ್ಲಿನ ಸಂಗೀತ ಶಿಕ್ಷಕರು, ಪ್ರಾಥಮಿಕ 
ಶಾಲೆಯಲ್ಲಿನ ಡ್ರಾಯಿಂಗ್‌ ಶಿಕ್ಷಕರು, ಪ್ರಾಥಮಿಕ ಶಾಲೆಯಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು, ಶಿಕ್ಷಣ ಸ೦ಯೋಜಕರು (ಪ್ರಾಥಮಿಕ) ಎಂಬ ಹುದ್ದೆಯ 
ಪ್ರವರ್ಗಕ್ಕೆ ಸಂಬಂಧಿಸಿದಂತೆ ಇರುವ ನಮೂದುಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 








1 2 3 4 5 
ಮಾದರಿ ಹಿರಿಯ ಪ್ರಾಥಮಿಕ ಸಾರ್ವಜನಿಕ ಶಿಕ್ಷಣ | ಪ್ರೌಢ ಶಾಲಾ (1) ರಿಂದ | ಕ್ಷೇತ್ರ ಶಿಕ್ಷಣಾಧಿಕಾರಿ 
ಶಾಲೆಗಳಲ್ಲಿನ ಪದವೀಧರರಲ್ಲದ | ಉಪ ನಿರ್ದೇಶಕರು ಮುಖ್ಯೋಪಾಧ್ಯಾಯರು/ ಪದವಿ (iva) 
ಮುಖ್ಯೋಪಾಧ್ಯಾಯರು, ಶಿಕ್ಷಣ ಪೂರ್ವ ಕಾಲೇಜಿನ ಉಪ 
ಸಂಯೋಜಕರು (ಪ್ರಾಥಮಿಕ) ಪ್ರಾಂಶುಪಾಲರು/ ಮತ್ತು 
ಪದನಿಮಿತ್ತ ಸಹಾಯಕ 
ಶಿಕ್ಷಣಾಧಿಕಾರಿ 
(11) ರಿಂದ | ಸಾರ್ವಜನಿಕ ಶಿಕ್ಷಣ 
ಕ್ಷೇತ್ರ ಶಿಕ್ಷಣಾಧಿಕಾರಿ (1೪ಎ) ಉಪನಿರ್ದೇಶಕರು 
(1) ರಿಂದ | ಸಾರ್ವಜನಿಕ ಶಿಕ್ಷಣ 
(1111) ಜಂಟಿ ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 























ಭಾಗ - ೪ಎ 


ಹಿರಿಯ ಪ್ರಾಥಮಿಕ 
ಶಾಲೆಗಳಲ್ಲಿನ 
ಮುಖ್ಯೋಪಾಧ್ಯಾಯರು, 
ಪ್ರಾಥಮಿಕ ಶಾಲೆಗಳಲ್ಲಿನ 
ಸಹಾಯಕ ಶಿಕ್ಷಕರು, ಪ್ರಾಥಮಿಕ 
ಶಾಲೆಗಳಲ್ಲಿನ ಸಂಗೀತ ಶಿಕ್ಷಕರು, 
ಪ್ರಾಥಮಿಕ ಶಾಲೆಗಳಲ್ಲಿನ 
ಡ್ರಾಯಿಂಗ್‌ ಶಿಕ್ಷಕರು, ಪ್ರಾಥಮಿಕ 
ಶಾಲೆಗಳಲ್ಲಿನ ದೈಹಿಕ ಶಿಕ್ಷಣ 
ಶಿಕ್ಷಕರು, ನರ್ಸರಿ ಶಾಲಾ 
ಶಿಕ್ಷಕರು 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 








ಪ್ರೌಢ ಶಾಲಾ 
ಮುಖ್ಯೋಪಾಧ್ಯಾಯರು/ 
ಪದವಿಪೂರ್ವ ಕಾಲೇಜಿನ 
ಉಪಪ್ರಾಂಶುಪಾಲರು ಮತ್ತು 
ಪದನಿಮಿತ್ತ ಸಹಾಯಕ 
ಶಿಕ್ಷಣಾಧಿಕಾರಿ 


(0) 
(1೪ಎ) 


(wv) 


(೪111) 





ರಿಂದ 


ರಿಂದ 


೧೪೭೯ 


ಕೇತ್ರ ಶಿಕಣಾಧಿಕಾರಿ 
A W 


ಸಾರ್ವಜನಿಕ ಶಿಕ್ಷಣ ಉಪ 
ನಿರ್ದೇಶಕರು 











ಸಂ. ಸಿಆಸುಇ 4 ಎಸ್‌ಡಿಇ 2008 


ಕರ್ನಾಟಕ ಸರ್ಕಾರ 


ಅಧಿಸೂಚನೆ 


ಭಾರತದ ರಾಷ್ಟಪತಿಗಳ ಆದೇಶಾನುಸಾರ ಮತ್ತು 
ಅವರ ಹೆಸರಿನಲ್ಲಿ, 


(ಪಿ. 


ಮಾರ್ಕಂಡೇಯ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 


(ಸೇವಾ ನಿಯಮಗಳು-2). 


ಕರ್ನಾಟಕ ಸರ್ಕಾರದ ಸಚಿವಾಲಯ, 


ವಿಧಾನಸೌಧ, 


ಬೆ೦ಗಳೂರು, ದಿನಾಂಕ 18.07.2008 


ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಜಿಲ್ಲಾಮಟ್ಟದಲ್ಲಿರುವ ಉಪ ಆಯುಕ್ತರು (ಅಬಕಾರಿ) 
ಅವರಿಗೆ, ವಿಭಾಗೀಯ ಮಟ್ಟದಲ್ಲಿ ಇರುವ ಜಂಟಿ ಆಯುಕ್ತರು (ಜಾರಿ) ಅವರಿಗೆ ಮತ್ತು ರಾಜ್ಯಮಟ್ಟದಲ್ಲಿ ಇರುವ ಜಂಟಿ ಆಯುಕ್ತರು (ಜಾರಿ ಮತ್ತು 
ಗುಪ್ತವಾರ್ತೆ) ಅವರಿಗೆ ತಮ್ಮ ಆಡಳಿತ ನಿಯಂತ್ರಣದಲ್ಲಿ ಬರುವ ಯಾವುದೇ "ಸಿ' ಮತ್ತು "ಡಿ' ಸಮೂಹದ ನೌಕರನನ್ನು ಅಮಾನತ್ತಿನಲ್ಲಿಡಲು ಈ 


ಮೂಲಕ ಅಧಿಕಾರ ನೀಡಿದೆ. 


ಸಂಖ್ಯೆ. ಡಿಪಿಎಆರ್‌ 18 ಎಸ್‌ಡಿಇ 


2008 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು-2). 


ಕರ್ನಾಟಕ ಸರ್ಕಾರ 


ತಿದ್ದೋಲೆ 


ಕರ್ನಾಟಕ ಸರ್ಕಾರದ ಸಚಿವಾಲಯ, 


ಎಧಾನಸೌಧ, 


ಬೆ೦ಗಳೂರು, ದಿನಾ೦ಕ 4.8.2008 


ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 17 ಎಸ್‌ಡಿಇ 2007, ದಿನಾಂಕ 26.12.2007 ರಲ್ಲಿ, ಪ್ಯಾರಾ 3 ರಲ್ಲಿ, ಎಂದರೆ, "3. 9ನೇ ನಿಯಮದ 
ತಿದ್ದುಪಡಿ' ಇದರಲ್ಲಿ 4700-6400 ಮತ್ತು 2600-4575 ಎಂಬ ಅಂಕಿಗಳು ಬರುವ ಕಡೆಗಳಲ್ಲೆಲ್ಲಾ ಅವುಗಳನ್ನು ಅನುಕ್ರಮವಾಗಿ 12800-16720 
ಮತ್ತು 8000-13400 ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು - 2). 


೧೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಕರ್ನಾಟಕ ಸರ್ಕಾರ 
ಸಂಖ್ಯೆ. ಡಿಪಿಎಆರ್‌ 25 ಎಸ್‌ಡಿಇ 2007 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 
ಬೆಂಗಳೂರು, ದಿನಾ೦ಕ 26.08.2008 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 30ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 22ನೇ 
ಏಪ್ರಿಲ್‌ 2008ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vo (ಸಂಖ್ಯೆ 405) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 25 ಎಸ್‌ಡಿಇ 2007, ದಿನಾಂಕ 
21ನೇ ಏಪ್ರಿಲ್‌ 2008 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು 22.4.2008 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಈ ಕರಡು ನಿಯಮಗಳ ಬಗ್ಗೆ ಸ್ವೀಕರಿಸಿದ ಯಾವುದೇ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು 
ಪರಿಗಣಿಸಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ ಸಂಖ್ಯೆ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 2008 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 10ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ 
ನಿಯಮದಲ್ಲಿ, (1)ನೇ ಉಪನಿಯಮದಲ್ಲಿ, (ಎ) ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(ಎಎ) ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ, 1988ರ ಅಡಿಯಲ್ಲಿ ಅಥವಾ ಇತರ ಯಾವುದೇ ಕಾನೂನಿನಡಿಯಲ್ಲಿ ಅಪರಾಧಗಳ ತನಿಖೆ 
ನಡೆಸಲು ಅಧಿಕಾರ ಹೊಂದಿದ ವ್ಯಕ್ತಿಗಳಿಗೆ, ಅವನು ತನ್ನ ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಯಾವುದೇ ಕಾಲದಲ್ಲಿ ಅವನ ಬಲ್ಲ ಆದಾಯ 
ಮೂಲಗಳಿಗಿಂತ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳನ್ನು ಅಥವಾ ಆಸ್ತಿಯನ್ನು ಅವನು ಹೊಂದಿದ್ದಾನೆಂದು ಅಥವಾ ಹೊಂದಿದ್ದನೆಂದು ತೋರಿಸುವ 
ಮೇಲ್ನೋಟದ ಸಾಕ್ಷ್ಯವಿರುವಲ್ಲಿ.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
(ಸೇವಾ ನಿಯಮಗಳು - 2). 
ಕರ್ನಾಟಕ ಸರ್ಕಾರ 

ಸಂಖ್ಯೆ. ಡಿಪಿಎಆರ್‌ 9 ಎಸ್‌ಡಿಇ 2009 ಕರ್ನಾಟಕ ಸರ್ಕಾರದ ಸಚಿವಾಲಯ, 

ವಿಧಾನಸೌಧ, 
ಬೆಂಗಳೂರು, ದಿನಾಂಕ 21.03.2009 

ತಿದ್ದೋಲೆ 

ಅಧಿಸೂಚನೆ ಸಂಖ್ಯೆ. ಡಿಪಿಎಆರ್‌ 4 ಎಸ್‌ಡಿಇ 2008, ದಿನಾ೦ಕ 18.7.2008 ರಲ್ಲಿ, “ಜಿಲ್ಲಾಮಟ್ಟದಲ್ಲಿ ಉಪ ಆಯುಕ್ತರು (ಅಬಕಾರಿ), 
ವಿಭಾಗೀಯ ಮಟ್ಟದಲ್ಲಿ ಅಬಕಾರಿ ಜಂಟಿ ಆಯುಕ್ತರು (ಜಾರಿ) ಮತ್ತು ರಾಜ್ಯಮಟ್ಟದಲ್ಲಿ ಜಂಟಿ ಆಯುಕ್ತರು (ಜಾರಿ ಮತ್ತು ಗುಪ್ತವಾರ್ತೆ)” ಎಂಬ 
ಪದಗಳನ್ನು “ಜಿಲ್ಲಾಮಟ್ಟದಲ್ಲಿ ಅಬಕಾರಿ ಉಪ ಆಯುಕ್ತರು, ವಿಭಾಗೀಯ ಮಟ್ಟದಲ್ಲಿ ಅಬಕಾರಿ ಜಂಟಿ ಆಯುಕ್ತರು (ಜಾರಿ ಮತ್ತು ಗುಪ್ತವಾರ್ತೆ) ಮತ್ತು 
ರಾಜ್ಯಮಟ್ಟದಲ್ಲಿ ಅಬಕಾರಿ ಜಂಟಿ ಆಯುಕ್ತರು (ರಾಜ್ಯ ಅಬಕಾರಿ ಗುಪ್ತವಾರ್ತೆ ವಿಭಾಗ)” ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು - 2). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೮೧ 





ಕರ್ನಾಟಕ ಸರ್ಕಾರ 
ಸಂಖ್ಯೆ: ಡಿಪಿಎಆರ್‌ 20 ಎಸ್‌ಡಿಇ 2009, ಕರ್ನಾಟಕ ಸರ್ಕಾರದ ಸಚಿವಾಲಯ 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ: 30ನೇ ಜುಲೈ, 2009 
ಅಧಿಸೂಚನೆ 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ ನಿಯಮದ (1ನೇ 
ಉಪನಿಯಮದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರುಗಳು ಹಾಗೂ 
ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರುಗಳಿಗೆ ಅವರ ಆಡಳಿತ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ "ಸಿ' ಮತ್ತು "ಡಿ' ಸಮೂಹದ 
ನೌಕರರನ್ನು ಅಮಾನತ್ತಿನಲ್ಲಿಡಲು ಅಧಿಕಾರವನ್ನು ಈ ಮೂಲಕ ನೀಡುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು - 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 43 ಎಸ್‌ಡಿಇ 2008, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌, 2009 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 29ನೇ 


ಜೂನ್‌ 2009ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1ಳಎ (ಸಂಖ್ಯೆ 486) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 43 ಎಸ್‌ಡಿಇ 2008, 





ದಿನಾಂಕ 25ನೇ ಜೂನ್‌ 2009 ರಲ್ಲಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು ದಿನಾಂಕ 29.6.2009 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಆಕ್ಷೇಪಣೆಗಳೂ/ ಸಲಹೆಗಳೂ ಬಾರದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (30ನೇ 
ತಿದ್ದುಪಡಿ) ನಿಯಮಗಳು, 2009 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಅನುಸೂಚಿ 11ಕ್ಕೆ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 (ಇಲ್ಲಿ 
ಇನ್ನುಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ)ರ ಅನುಸೂಚಿ 11 ರಲ್ಲಿ “ಕರ್ನಾಟಕ ಸರ್ಕಾರ ಸಚಿವಾಲಯ” ಎಂಬ ಶೀರ್ಷಿಕೆ 


ಅಡಿಯಲ್ಲಿನ ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ:- 























೧೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
ನೇಮಕ ಮಾಡಲು ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಹುದ್ದೆಗಳ ವರ್ಗ ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹುದಾದ ದಂಡನೆಗಳು ಅಪೀಲು ಪ್ರಾಧಿಕಾರಿ 
ಪ್ರಾಧಿಕಾರಿ ದಂಡನೆಗಳು 
1 2 3 4 5 

ಸಚಿವಾಲಯದ ಎಲ್ಲ ಸರ್ಕಾರದ ಕಾರ್ಯದರ್ಶಿ, | ಸಂಬಂಧಪಟ್ಟ ಇಲಾಖೆಯ | (1) ರಿಂದ | ಸಂಬಂಧಪಟ್ಟ 
ಇಲಾಖೆಗಳ ಹಿರಿಯ ಸಿಬ್ಬಂದಿ ಮತ್ತು ಆಡಳಿತ | ಸರ್ಕಾರದ ಉಪ | (೪ಎ)ವರೆಗೆ ಇಲಾಖೆಯ ಸರ್ಕಾರದ 
ಸಹಾಯಕರು, ಸಹಾಯಕರು, ಸುಧಾರಣಾ ಇಲಾಖೆ ಕಾರ್ಯದರ್ಶಿ/ಜಂಟಿ ಕಾರ್ಯದರ್ಶಿ 
ಶೀಘಲಿಪಿಗಾರರು, ಕಿರಿಯ ಕಾರ್ಯದರ್ಶಿ/ಅಪರ 
ಸಹಾಯಕರು, ಬೆರಳಚ್ಚುಗಾರರು ಕಾರ್ಯದರ್ಶಿ 
ಮತ್ತು ಎಲ್ಲ ಇತರ ಸಮೂಹ- 
ಸಿ ಹುದ್ದೆಗಳು (ಸಚಿವ ಸಂಪುಟ ಅಥವಾ 
ವ್ಯವಹಾರಗಳ ಇಲಾಖೆ ಮತ್ತು ಸರ್ಕಾರದ ಉಪ | (11) ರಿಂದ | ಸರ್ಕಾರದ 
ಸಿಬ್ಬಂದಿ ಮತ್ತು ಆಡಳಿತ ಕಾರ್ಯದರ್ಶಿ/ಜಂಟಿ (1೪ಎ)ವರೆಗೆ ಕಾರ್ಯದರ್ಶಿ, ಸಿಬ್ಬಂದಿ 
ಸುಧಾರಣಾ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಇಲಾಖೆಯಲ್ಲಿರುವವರನ್ನು ಮತ್ತು ಆಡಳಿತ ಸುಧಾರಣಾ ಸುಧಾರಣಾ ಇಲಾಖೆ 
ಮತ್ತು ಸ್ಥಾನಿಕ ಆಯುಕ್ತರು, ಇಲಾಖೆ 
ಕರ್ನಾಟಕ ಭವನ, ನವದೆಹಲಿ ಸಂಬಂಧಪಟ್ಟ ಇಲಾಖೆಯ | (೪) ರಿಂದ | ಅಪರ ಮುಖ್ಯ 
ಇವರ ಕಚೇರಿಯಲ್ಲಿರುವವರನ್ನು ಸರ್ಕಾರದ ಕಾರ್ಯದರ್ಶಿ (೪111ರವರೆಗೆ ಕಾರ್ಯದರ್ಶಿ 
ಹೊರತುಪಡಿಸಿ) 
ಹಿರಿಯ ಸಹಾಯಕರು, ಸರ್ಕಾರದ ಕಾರ್ಯದರ್ಶಿ, | ಸರ್ಕಾರದ (11) ರಿಂದ | ಸರ್ಕಾರದ 
ಸಹಾಯಕರು, ಸಿಬ್ಬಂದಿ ಮತ್ತು ಆಡಳಿತ | ಉಪಕಾರ್ಯದರ್ಶಿ/ (1೪ಎ)ವರೆಗೆ ಕಾರ್ಯದರ್ಶಿ, ಸಿಬ್ಬಂದಿ 
ಶೀಘ್ರಲಿಪಿಗಾರರು, ಕಿರಿಯ ಸುಧಾರಣೆ ಇಲಾಖೆ ಜ೦ಟಿಕಾರ್ಯದರ್ಶಿ/ ಮತ್ತು ಆಡಳಿತ 
ಸಹಾಯಕರು, ಬೆರಳಚ್ಚುಗಾರರು, ಅಪರಕಾರ್ಯದರ್ಶಿ, ಸಚಿವ ಸುಧಾರಣಾ ಇಲಾಖೆ 
ಟೈಪರೈಟರ್‌ ಮೆಕ್ಕಾನಿಕ್‌, ಸಂಪುಟ ವ್ಯವಹಾರಗಳ 
ಮೇಲ್ವಿಚಾರಕ (ಪಹರೆ ಮತ್ತು ಇಲಾಖೆ ಮತ್ತು ಸಿಬ್ಬಂದಿ 
ಕಾವಲು), ಟೆಲಿಪೋನ್‌ ಮತ್ತು ಆಡಳಿತ ಸುಧಾರಣಾ 
ಆಪರೇಟರ್‌ಗಳು ಮತ್ತು ಸಚಿವ ಇಲಾಖೆ 
ಸಂಪುಟ ವ್ಯವಹಾರಗಳ ಸರ್ಕಾರದ ಕಾರ್ಯದರ್ಶಿ, | (1) ರಿಂದ | ಅಪರ ಮುಖ್ಯ 
ಇಲಾಖೆ ಹಾಗೂ ಸಿಬ್ಬಂದಿ ಸಿಬ್ಬಂದಿ ಮತ್ತು ಆಡಳಿತ | (00ರವರೆಗೆ ಕಾರ್ಯದರ್ಶಿ 
ಮತ್ತು ಆಡಳಿತ ಸುಧಾರಣಾ ಸುಧಾರಣಾ ಇಲಾಖೆ 
ಇಲಾಖೆಯಲ್ಲಿರುವ ಎಲ್ಲ ಇತರ 
ಸಮೂಹ - ಸಿ ಹುದ್ದೆಗಳು 
ಹಿರಿಯ ಸಹಾಯಕರು, ಸ್ಥಾನಿಕ ಆಯುಕ್ತರು, | ಉಪ ಸ್ಥಾನಿಕ ಆಯುಕ್ತರು, (11) ರಿಂದ | ಸ್ಥಾನಿಕ ಆಯುಕ್ತರು, 
ಸಹಾಯಕರು, ಕರ್ನಾಟಕ ಭವನ, | ಕರ್ನಾಟಕ ಭವನ, (1೪ಎ)ವರೆಗೆ ಕರ್ನಾಟಕ ಭವನ, 
ಶೀಘ್ರಲಿಪಿಗಾರರು, ಗುಮಾಸ್ತ - | ನವದೆಹಲಿ ನವದೆಹಲಿ ನವದೆಹಲಿ 
ಹಾಗೂ-ಬೆರಳಚ್ಚುಗಾರರು, 
ಬೆರಳಚ್ಚುಗಾರರು ಮತ್ತು 
ಸ್ಥಾನಿಕ ಆಯುಕ್ತರು, ಕರ್ನಾಟಕ ಸ್ಥಾನಿಕ ಆಯುಕ್ತರು, | (೪) ರಿಂದ | ಅಪರ ಮುಖ್ಯ 
ಭವನ, ನವದೆಹಲಿ ಅವರ ಕರ್ನಾಟಕ ಭವನ, | (1111)ರವರೆಗೆ ಕಾರ್ಯದರ್ಶಿ 
ಕಚೇರಿಯಲ್ಲಿರುವ ಇತರ ಎಲ್ಲ ನಪಥೆತಲಿ 
ಸಮೂಹ-ಸಿ ಹುದ್ದೆಗಳು 
ಸಚಿವರ/ ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿ, ಸಿಬ್ಬಂದಿ | ಕಾರ್ಯದರ್ಶಿ, ಸಿಬ್ಬಂದಿ | (1) ರಿಂದ | ಅಪರ ಮುಖ್ಯ 
ಸಿಬ್ಬಂದಿ ವರ್ಗದಲ್ಲಿರುವ ಎಲ್ಲ ಮತ್ತು ಆಡಳಿತ ಸುಧಾರಣಾ | ಮತ್ತು ಆಡಳಿತ ಸುಧಾರಣಾ | (1111ರವರೆಗೆ ಕಾರ್ಯದರ್ಶಿ 
ಸಮೂಹ-ಸಿ ಹುದ್ದೆಗಳು ಇಲಾಖೆ ಇಲಾಖೆ 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


೧೪೮೩ 





ಪರಂತು, ಯಾವ ನೌಕರರಿಗೆ ಸಂಬಂಧಪಟ್ಟಂತೆ ಅಪರ ಮುಖ್ಯ ಕಾರ್ಯದರ್ಶಿಯವರು ಅಥವಾ ಮುಖ್ಯ ಕಾರ್ಯದರ್ಶಿಯವರು ನೇಮಕ 


ಪ್ರಾಧಿಕಾರಿಯಾಗಿರುವರೋ ಆ ನೌಕರರಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರು 8ನೇ ನಿಯಮದ (೪) 


ರಿಂದ (110)ರ ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಕಠಿಣ ದಂಡನೆಗಳನ್ನು ವಿಧಿಸತಕ್ಕದ್ದಲ್ಲ. 


ವಿವರಣೆ 


1, “ಸರ್ಕಾರದ ಸಂಬಂಧಪಟ್ಟ ಉಪ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ” ಎಂದರೆ ಈ ನಿಯಮಗಳ 


ಮೇರೆಗೆ ಕ್ರಮಕೈಗೊಳ್ಳುವ ಕಾಲದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಹೊರತುಪಡಿಸಿ ಆ ಅಧಿಕಾರಿಯು 


ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವನೋ ಆ ಇಲಾಖೆಯ ಆಡಳಿತದ ಪ್ರಭಾರದಲ್ಲಿರುವ ಸರ್ಕಾರದ ಉಪ ಕಾರ್ಯದರ್ಶಿ/ 


ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ. 


2. “ಸರ್ಕಾರದ ಉಪ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ” ಎಂದರೆ ಆ ಇಲಾಖೆಯ ಆಡಳಿತದ ಪ್ರಭಾರದಲ್ಲಿರುವ ಸರ್ಕಾರದ ಉಪ 


ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ. 


3. ಅನುಸೂಚಿ 11ಕ್ಕೆ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11 ರಲ್ಲಿ “ಕರ್ನಾಟಕ ಸರ್ಕಾರದ ಸಚಿವಾಲಯ” ಶೀರ್ಷಿಕೆ ಅಡಿಯಲ್ಲಿನ 


ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು. ಎಂದರೆ:- 

















1 2 3 4 5 
ಸಚಿವಾಲಯದ ಎಲ್ಲ ಸಮೂಹ-ಡಿ | ಉಪ ಕಾರ್ಯದರ್ಶಿ/ ಸಂಬಂಧಪಟ ಇಲಾಖೆಯ | (0 ರಿಂದ ಸಂಬಂಧಪಟ್ಟ 
ಹುದ್ದೆಗಳು (ಸಚಿವ ಸಂಪುಟ ಜಂಟಿಕಾರ್ಯದರ್ಶಿ/ ಅಪರ | ಸರ್ಕಾರದ ಅಧೀನ | (೪ವ)ವರೆಗೆ ಇಲಾಖೆಯ ಸರ್ಕಾರದ 
ವ್ಯವಹಾರಗಳ ಇಲಾಖೆ ಮತ್ತು ಕಾರ್ಯದರ್ಶಿ, ಸಿಬ್ಬಂದಿ ಕಾರ್ಯದರ್ಶಿ ಉಪಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಮತ್ತು ಆಡಳಿತ ಸುಧಾರಣಾ 
ಸುಧಾರಣಾ ಇಲಾಖೆ (ಆಡಳಿತ) 
ಇಲಾಖೆಯಲ್ಲಿರುವವರನ್ನು ಹಾಗೂ ಸಂಬಂಧಪಟ್ಟ ಇಲಾಖೆಯ | (೪) ರಿಂದ ಸಂಬಂಧಪಟ್ಟ 
ಸ್ಥಾನಿಕ ಆಯುಕ್ತರು, ಕರ್ನಾಟಕ ಸರ್ಕಾರದ (vii)ರ ವರೆಗೆ ಇಲಾಖೆಯ ಸರ್ಕಾರದ 
ಭವನ, ನವದೆಹಲಿ ಇವರ ಕಚೇರಿ ಉಪಕಾರ್ಯದರ್ಶಿ/ ಕಾರ್ಯದರ್ಶಿ 
ಯಲ್ಲಿರುವವರನ್ನು ಹೊರತುಪಡಿಸಿ) ಜಂಟಿಕಾರ್ಯದರ್ಶಿ/ 

ಅಪರಕಾರ್ಯದರ್ಶಿ 
ಸಚಿವ ಸಂಪುಟ ವ್ಯವಹಾರಗಳ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ | (2 ರಿಂದ ಸರ್ಕಾರದ 
ಇಲಾಖೆ ಮತ್ತು ಸಿಬ್ಬಂದಿ ಮತ್ತು | ಉಪಕಾರ್ಯದರ್ಶಿ/ ಸುಧಾರಣಾ ಇಲಾಖೆಯಲ್ಲಿನ | (1?ಎ)ವರೆಗೆ ಉಪಕಾರ್ಯದರ್ಶಿ/ 
ಆಡಳಿತ ಸುಧಾರಣಾ ಇಲಾಖೆಯ | ಜಂಟಿಕಾರ್ಯದರ್ಶಿ/ ಸಂಬಂಧಪಟ್ಟ ಜ೦ಟಿಕಾರ್ಯದರ್ಶಿ/ 
ಎಲ್ಲ ಸಮೂಹ-ಡಿ ಹುದ್ದೆಗಳು ಅಪರಕಾರ್ಯದರ್ಶಿ, ಅಧೀನಕಾರ್ಯದರ್ಶಿ ಅಪರಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸಿಬ್ಬಂದಿ ಮತ್ತು 
ಸುಧಾರಣಾ ಇಲಾಖೆ ಆಡಳಿತ ಸುಧಾರಣಾ 
ಇಲಾಖೆ (ಆಡಳಿತ) 
ಸರ್ಕಾರದ (೪) ರಿಂದ ಸರ್ಕಾರದ 
ಉಪಕಾರ್ಯದರ್ಶಿ/ ಜಂಟಿ | (1111ರ ವರೆಗೆ ಕಾರ್ಯದರ್ಶಿ, 
ಕಾರ್ಯದರ್ಶಿ/ ಸಿಬ್ಬಂದಿ ಮತ್ತು 
ಅಪರಕಾರ್ಯದರ್ಶಿ, ಸಿಬ್ಬಂದಿ ಆಡಳಿತ ಸುಧಾರಣಾ 
ಮತ್ತು ಆಡಳಿತ ಸುಧಾರಣಾ ಇಲಾಖೆ 








ಇಲಾಖೆ (ಆಡಳಿತ) 




















ಇಲಾಖೆ (ಆಡಳಿತ) 


೧೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 
1 2 3 4 5 
ಸ್ಥಾನಿಕ ಆಯುಕ್ತರು, ಕರ್ನಾಟಕ ಸ್ಥಾನಿಕ ಆಯುಕ್ತರು, ಉಪಸ್ಥಾನಿಕ ಆಯುಕ್ತರು, | (1) ರಿಂದ ಸ್ಥಾನಿಕ ಆಯುಕ್ತರು, 
ಭವನ, ನವದೆಹಲಿ ಇವರ | ಕರ್ನಾಟಕ ಭವನ, | ಕರ್ನಾಟಕ ಭವನ, ನವದೆಹಲಿ | (೪ವ)ವರೆಗೆ ಕರ್ನಾಟಕ ಭವನ 
ಕಚೇರಿಯಲ್ಲಿನ ಡಿಸ್‌ಪ್ಯಾಚ್‌ ರೈಡರ್‌, | ನವದೆಹಲಿ 
ಜವಾನರು ಮತ್ತು ಇತರ ಎಲ್ಲ ಸ್ಥಾನಿಕ ಆಯುಕ್ತರು, | (1) ರಿಂದ ಅಪರ ಮುಖ್ಯ 
ಸಮೂಹ-ಡಿ ಹುದ್ದೆಗಳು ಕರ್ನಾಟಕ ಭವನ, ನವದೆಹಲಿ | (1111ರ ವರೆಗೆ ಕಾರ್ಯದರ್ಶಿ 
ಮುಖ್ಯಮಂತ್ರಿಗಳ/ ಸಚಿವರ/ ರಾಜ್ಯ ಉಪಕಾರ್ಯದರ್ಶಿ/ ಮುಖ್ಯಮಂತ್ರಿಯವರ/ (1) ರಿಂದ ಉಪಕಾರ್ಯದರ್ಶಿ/ 
ಸಚಿವರ ಆಪ್ತ ಸಿಬ್ಬಂದಿ ವರ್ಗದ | ಜಂಟಿಕಾರ್ಯದರ್ಶಿ/ ಸಚಿವರ/ ರಾಜ್ಯ ಸಚಿವರ ಆಪ್ತ (1೪ಎ)ವರೆಗೆ ಜಂಟಿಕಾರ್ಯದರ್ಶಿ/ 
ಎಲ್ಲ ಸಮೂಹ-ಡಿ ಹುದ್ದೆಗಳು ಅಪರಕಾರ್ಯದರ್ಶಿ, ಕಾರ್ಯದರ್ಶಿ ಅಪರಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸಿಬ್ಬಂದಿ ಮತ್ತು 
ಸುಧಾರಣಾ ಇಲಾಖೆ ಆಡಳಿತ ಸುಧಾರಣಾ 
(ಆಡಳಿತ) ಇಲಾಖೆ (ಆಡಳಿತ) 
ಉಪಕಾರ್ಯದರ್ಶಿ/ (1) ರಿಂದ ಕಾರ್ಯದರ್ಶಿ, 
ಜಂಟಿಕಾರ್ಯದರ್ಶಿ/ ಅಪರ | (111ರ ವರೆಗೆ ಸಿಬ್ಬಂದಿ ಮತ್ತು 
ಕಾರ್ಯದರ್ಶಿ, ಸಿಬ್ಬಂದಿ ಆಡಳಿತ ಸುಧಾರಣಾ 
ಮತ್ತು ಆಡಳಿತ ಸುಧಾರಣಾ ಇಲಾಖೆ 





ಮುಖ್ಯ ಚುನಾವಣಾಧಿಕಾರಿಯವರ 


ಕಚೇರಿ- ಕರ್ನಾಟಕ ಸರ್ಕಾರದ ಸ 


ಚಿವಾಲಯದಿಂದ ಪ್ರತಿನಿಯೋಜನೆಯ ಮೇಲಿರುವ ಸಿಬಂದಿಗೆ ಸಂಬಂಧಪಟ್ಟಂತೆ 











1 2 3 4 5 
ಎಲ್ಲ ಸಮೂಹ-ಡಿ ಹುದ್ದೆಗಳು ಸರ್ಕಾರದ ಸರ್ಕಾರದ ಅಧೀನ | (1) ರಿಂದ ಸರ್ಕಾರದ 

ಉಪಕಾರ್ಯದರ್ಶಿ/ ಕಾರ್ಯದರ್ಶಿ (1೪ಎ)ವರೆಗೆ ಉಪಕಾರ್ಯದರ್ಶಿ/ 

ಜಂಟಿಕಾರ್ಯದರ್ಶಿ/ (ಚುನಾವಣೆಗಳು) ಜಂಟಿಕಾರ್ಯದರ್ಶಿ/ 

ಅಪರಕಾರ್ಯದರ್ಶಿ, ಅಪರಕಾರ್ಯದರ್ಶಿ, 

ಸಿಬ್ಬಂದಿ ಮತ್ತು ಆಡಳಿತ (ಚುನಾವಣೆಗಳು) 

ಸುಧಾರಣಾ ಇಲಾಖೆ | ಉಪಕಾರ್ಯದರ್ಶಿ/ (1) ರಿಂದ ಸರ್ಕಾರದ 

(ಆಡಳಿತ) ಜಂಟಿಕಾರ್ಯದರ್ಶಿ/ ಅಪರ | (111)ವರೆಗೆ ಕಾರ್ಯದರ್ಶಿ, 
ಕಾರ್ಯದರ್ಶಿ, ಸಿಬ್ಬಂದಿ ಸಿಬ್ಬಂದಿ ಮತ್ತು 
ಮತ್ತು ಆಡಳಿತ ಸುಧಾರಣಾ ಆಡಳಿತ ಸುಧಾರಣಾ 
ಇಲಾಖೆ (ಆಡಳಿತ) ಇಲಾಖೆ 

















ಪರಂತು, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರಿಂದ ಅಥವಾ ಇವರ ದರ್ಜೆಯ ಮತ್ತು ಇವರ 
ದರ್ಜೆಗಿಂತ ಮೇಲ್ಪಟ್ಟ ದರ್ಜೆಯ ಅಧಿಕಾರಿಯಿಂದ ನೇಮಕಗೊಂಡಿರುವಂತಹ ನೌಕರರಿಗೆ ಸಂಬಂಧಪಟ್ಟಂತೆ 8ನೇ ನಿಯಮದ (೪) ರಿಂದ (೪iಃ)ರ 
ವರೆಗಿನ ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಕಠಿಣ ದಂಡನೆಯನ್ನು ಸಂಬಂಧಪಟ್ಟ ಇಲಾಖೆಯ ಉಪ ಕಾರ್ಯದರ್ಶಿ/ ಜಂಟಿ 
ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿಯವರು ವಿಧಿಸತಕ್ಕದ್ದಲ್ಲ. 


ವಿವರಣೆ: 


(0 “ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ” ಎಂದರೆ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಮೂಹ-ಡಿ 
ಸಿಬ್ಬಂದಿಯ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ವಿಷಯಗಳ ಪ್ರಭಾರದಲ್ಲಿರುವ, ಸಚಿವ ಸ೦ಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ. 


(0) 


“ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿ” ಎಂದರೆ “ಈ ನಿಯಮಗಳ ಮೇರೆಗೆ ಕ್ರಮ ಕೈಗೊಳ್ಳುವ ಕಾಲದಲ್ಲಿ ಸಂಬಂಧಪಟ್ಟ ಸಮೂಹ-ಡಿ 


ನೌಕರನು, ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಹೊರತುಪಡಿಸಿ, 
ಸಜಿವಾಲಯದ ಯಾವುದೇ ಇಲಾಖೆಯಲ್ಲಿ ಸರ್ಕಾರದ ಯಾವ ಅಧೀನ ಕಾರ್ಯದರ್ಶಿಯವರಿಗೆ ಅಧೀನನಾಗಿರುವನೋ ಆ ಯಾವುದೇ 
ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಸರ್ಕಾರದ ಕಾರ್ಯದರ್ಶಿ/ ಅಪರ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ/ 
ಉಪ ಕಾರ್ಯದರ್ಶಿಯವರ ಆಪ್ತ ಸಿಬ್ಬಂದಿ ವರ್ಗದ ಸಮೂಹ-ಡಿ ನೌಕರನ ಸಂದರ್ಭದಲ್ಲಿ ಆ ಇಲಾಖೆಯ ಸಿಬ್ಬಂದಿ ವಿಷಯಗಳ 
ಪ್ರಭಾರದಲ್ಲಿರುವ ಸರ್ಕಾರದ ಅಧೀನ ಕಾರ್ಯದರ್ಶಿ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು- 2). 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೮೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 7 ಎಸ್‌ಡಿಇ 2008, ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿಎಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 11ನೇ 
ಜೂನ್‌ 2009ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-1Vಎ, (ಸಂಖ್ಯೆ 439) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 7 ಎಸ್‌ಡಿಇ 2009, ದಿನಾಂಕ 
9ನೇ ಜೂನ್‌ 2009 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು ದಿನಾಂಕ 11.6.2009 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು. ಸದರಿ ಕರಡು ನಿಯಮಗಳ ಬಗ್ಗೆ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು/ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿ೦ದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

1. ಹೆಸರು ಮತ್ತು ಪ್ರಾರಂಭ.- ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) (31ನೇ 
ತಿದ್ದುಪಡಿ) ನಿಯಮಗಳು, 2009 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತ್ಕಕದ್ದು. 

2. ಅನುಸೂಚಿ 1ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ (ಇಲ್ಲಿ 
ಇನ್ನುಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ) ಅನುಸೂಚಿ 1 ರಲ್ಲಿ ಕ್ರಮಸಂಖ್ಯೆ; 39ನೇ ನಮೂದಿನ ನಂತರ ಈ ಮುಂದಿನದನ್ನು 
ಸೇರಿಸತಕ್ಕದ್ದು, ಎ೦ದರೆ:- 

“40. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ” 

3. ಅನುಸೂಚಿ 11ರ ತಿದ್ದುಪಡಿ.- ಸದರಿ ನಿಯಮಗಳ ಅನುಸೂಚಿ 11ರಲ್ಲಿ “ಸಮಾಜ ಕಲ್ಯಾಣ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿನ ನಮೂದಿನ 

ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 























ನೇಮಕ ಮಾಡಲು ಅಧಿಕಾರವುಳ್ಳ ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ 
ಹುದ್ದೆಗಳ ವರ್ಗ ಪ್ರಾಧಿಕಾರಿ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹುದಾದ ಅಪೀಲು ಪ್ರಾಧಿಕಾರಿ 
ದಂಡನೆಗಳು 
ಪ್ರಾಧಿಕಾರಿ ದಂಡನೆಗಳು 
1 2 3 4 5 
ಪ್ರಧಾನ ಕಚೇರಿ, ಬೆಂಗಳೂರು 
ಅಧೀಕ್ಷಕರು (ನಾನ್‌ಗೆಜೆಟೆಡ್‌), | ನಿರ್ದೇಶಕರು ಉಪ ನಿರ್ದೇಶಕರು (11) ರಿಂದ | ನಿರ್ದೇಶಕರು 
ಪ್ರಥಮ ದರ್ಜೆ ಸಹಾಯಕರು, (1೪ಎ)ವರೆಗೆ 
ಶೀಘ್ರಲಿಪಿಗಾರರು ನಿರ್ದೇಶಕರು (೪) ರಿಂದ ಸರ್ಕಾರ 
(1111)ರವರೆಗೆ 
ದ್ವಿತೀಯ ದರ್ಜೆ ಸಹಾಯಕರು, | ಉಪ ನಿರ್ದೇಶಕರು ಸಹಾಯಕ ನಿರ್ದೇಶಕರು | (1) ರಿಂದ ಉಪ ನಿರ್ದೇಶಕರು 
ವಾಹನ ಚಾಲಕರು, (1೪ಎ)ವರೆಗೆ 
ಬೆರಚ್ಚುಗಾರರು 
ಉಪ ನಿರ್ದೇಶಕರು (೪) ರಿಂದ ನಿರ್ದೇಶಕರು 
(1111)ರವರೆಗೆ 




















೧೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ 


ಭಾಗ - ೪ಎ 





ಜಿಲ್ಲಾ ಕಚೇರಿಗಳು 





ಅಧೀಕ್ಷಕರು 
ಪದವೀಧರ ಸಹಾಯಕರು, 
ಓರಿಯಂಟೇಷನ್‌ ಮತ್ತು ಮೊಬಿಲಿಟಿ 
ಇನ್ಸ್‌ಟಕ್ಸರ್‌ ಗೇಡ್‌- 1 ಸ್ಪೀಚ್‌ ಥೆರೆಫಿಸ್ಟ್‌ 
ಸಂಗೀತ ಶಿಕ್ಷಕರು- ಗ್ರೇಡ್‌ 1, ಪ್ರಥಮ 
ದರ್ಜೆ ಸಹಾಯಕರು, 

ಪ್ರೋಗ್ರಾ೦ ಅಸಿಸ್ಟೆಂಟ್‌, ಅಕ್ಕುಪೇಷನಲ್‌ 
ಥೆರಪಿಸ್ಟ್‌. ಫಿಸಿಯೋ ಥೆರಪಿಸ್ಟ್‌, 


ಸ್ಟೀರಿಯೋ ಆಪರೇಟರ್‌, ಕಾಪಿ ಎಡಿಟರ್‌ 


(ನಾನ್‌ಗೆಜೆಟೆಡ್‌), 


ನಿರ್ದೇಶಕರು 


ಉಪ ನಿರ್ದೇಶಕರು 


(ಪ್ರಧಾನ ಕಚೇರಿ) 


(11) ರಿಂದ 
(1೪ಎ)ವರೆಗೆ 


ನಿರ್ದೇಶಕರು 





ನಿರ್ದೇಶಕರು (೪) ರಿಂದ 


(೪111ರವರೆಗೆ 


ಸರ್ಕಾರ 








ದ್ವಿತೀಯ ದರ್ಜೆ ಸಹಾಯಕರು, ಸಂಗೀತ 
ಶಿಕ್ಷಕರು- ಗ್ರೇಡ್‌ 11 ಮತ್ತು ಗ್ರೇಡ್‌ 11 
ಕ್ರಾಫ್ಟ್‌ ಇನ್ಸ್‌ಟ್ರಕ್ಟರ್‌, (ಬಂಬೂ ಮತ್ತು 
ಕೇನ್‌ ಇನ್ಸ್‌ಟ್ರಕ್ಸರ್‌, ಘುಟ್‌ರಗ್‌ 
ಇನ್‌ಟ್ರಕರ್‌, 


ಇನ್ಸ್‌ಟಕ್ಸರ್‌, ನೇಯ್ಗೆ ಬೋಧಕರು, 
ಹೊಲಿಗೆ ಶಿಕ್ಷಕರು), ಓರಿಯಂಟೇಷನ್‌ 
ಮತ್ತು ಮೊಬಿಲಿಟಿ ಇನ್ಸ್‌ಟ್ರಕ್ಟರ್‌ ಗ್ರೇಡ್‌ - 


Il, ದೈಹಿಕ ಶಿಕಣ ಶಿಕಕರು, ಎಎನ್‌ಎಮ್‌ 
ಯೈ ಯ 


ಮ್ಯಾಟ್‌ ಮೇಕಿಂಗ್‌ 


ವಾರ್ಡನ್‌, ಮೇಟ್ರನ್‌, ಉಗ್ರಾಣ 
ಪಾಲಕರು, ಬೆರಳಚ್ಚುಗಾರರು, ಪ್ರೂಪ್‌ 
ರೀಡರ್‌, ಪ್ರೂಪ್‌ ಪ್ರೆಸ್‌ಮೆನ್‌, ಕಾಪಿ 
ಹೋಲ್ಡರ್‌, ಪ್ರಿಂಟರ್‌, ಮೆಕ್ಕಾನಿಕ್‌ ಮತ್ತು 
ಬೈಂಡರ್‌ 





ಉಪ 


(ಪ್ರಧಾನ ಕಚೇರಿ) 


ನಿರ್ದೇಶಕರು | ಸಹಾಯಕ ನಿರ್ದೇಶಕರು 


(ಪ್ರಧಾನ ಕಚೇರಿ) 


(11) ರಿಂದ 


(1ಇಎ)ವರೆಗೆ 


ಉಪನಿರ್ದೇಶಕರು 
(ಪ್ರಧಾನ ಕಚೇರಿ) 





ಉಪ ನಿರ್ದೇಶಕರು 
(ಪ್ರಧಾನ ಕಚೇರಿ) 


(೪) ರಿಂದ 


(೪111ರವರೆಗೆ 








ನಿರ್ದೇಶಕರು 








4. ಅನುಸೂಚಿ 11ರ ತಿದ್ದುಪಡಿ. ಸದರಿ 


೧ 


ನಮೂದುಗಳ ನಂತರ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಎಂದರೆ:- 


ನಿಯಮಗಳ ಅನುಸೂಚಿ ಗ ರಲ್ಲಿ "ಸಮಾಜ ಕಲ್ಯಾಣ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿನ 





ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ 

















ನೇಮಕ ಮಾಡಲು ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅಪೀಲು ಪ್ರಾಧಿಕಾರಿ 
ಹುದ್ದೆಗಳ ವರ್ಗ ಅಧಿಕಾರವುಳ್ಳ ಅವರು ವಿಧಿಸಬಹುದಾದ ದಂಡನೆಗಳು 
ಪ್ರಾಧಿಕಾರಿ ಪ್ರಾಧಿಕಾರಿ ದಂಡನೆಗಳು 
1 2 3 4 5 
ಪ್ರಧಾನ ಕಚೇರಿ 





ಸಮೂಹ "ಡಿ' ಹುದ್ದೆಗಳು 





ಉಪ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು (1 ರಿಂದ (1೪ಎ)ವರೆಗೆ 


ಉಪ ನಿರ್ದೇಶಕರು (೪) ರಿಂದ 











(೪110ರವರೆಗೆ 


ನಿರ್ದೇಶಕರು 
(ಪ್ರಧಾನ ಕಚೇರಿ) 
ನಿರ್ದೇಶಕರು 


ಉಪ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೮೭ 





ಜಿಲ್ತಾ ಕಚೇರಿಗಳು 








ಜವಾನರು, ಕಾವಲುಗಾರರು, | ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು (1) ರಿಂದ (vಎ)ವರೆಗೆ | ಉಪನಿರ್ದೇಶಕರು 
ಅಡಿಗೆಯವರು, ಸಹಾಯಕ | (ಪ್ರಧಾನ ಕಚೇರಿ) (ಪ್ರಧಾನ ಕಚೇರಿ) (ಪ್ರಧಾನ ಕಚೇರಿ) 
ಅಡಿಗೆಯವರು,  ಆಯಾಗಳು, ಉಪ ನಿರ್ದೇಶಕರು (೪) ರಿಂದ (viii) ನಿರ್ದೇಶಕರು 
ಸೈಕಲ್‌ ಅರ್ಡರ್‌ಲೀಗಳು, (ಪ್ರಧಾನ ಕಚೇರಿ) ರವರೆಗೆ 

ಸಹಾಯಕರು, ಕಸ 

ಗುಡಿಸುವವರು, ಸ್ಯಾನಿಟರಿ 

ವರ್ಕರ್‌ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಪಿ. ಮಾರ್ಕಂಡೇಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು- 2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂ. ಸಿಆಸುಇ: 23: ಸೇಐಇವಿ: 2009, ಬೆ೦ಗಳೂರು, ದಿನಾಂಕ: 2ನೇ ಡಿಸೆಂಬರ್‌, 2009 

ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳ ಕರಡನ್ನು, ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ, ಸರ್ಕಾರಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 
(ಕರ್ನಾಟಕ ಅಧಿನಿಯಮ 1990ರ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ದಿನಾಂಕ 20ನೇ 
ಅಕ್ಟೋಬರ್‌ 2009ರ ಕರ್ನಾಟಕ ಎಶೇಷ ರಾಜ್ಯಪತ್ರದ ಜಾಗ-IVe (ಸಂಖ್ಯೆ 957) ರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 23 ಎಸ್‌ಡಿಇ 2009, 
ದಿನಾಂಕ 20ನೇ ಅಕ್ಟೋಬರ್‌ 2009 ರಲ್ಲಿ ಪ್ರಕಟಿಸಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು ದಿನಾಂಕ: 20.10.2009 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡಿನ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುವೇ ಆಕ್ಷೇಪಣೆಗಳು ಮತ್ತು ಸಲಹೆಗಳು ಬಾರದಿರುವುದರಿಂದ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
(ತಿದ್ದುಪಡಿ) ನಿಯಮಗಳು, 2009 ಎಂದು ಕರೆಯತಕ್ಕದ್ದು. 

(2) ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 10ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಸಿಎಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ 10ನೇ 
ನಿಯಮದ (6)ನೇ ಉಪನಿಯಮದಲ್ಲಿ, “ಆ ಪ್ರಕರಣವನ್ನು ಅದು ಸೂಕ್ತವೆಂದು ಭಾವಿಸುವಂಥ ಆದೇಶಗಳಿಗಾಗಿ ಸರ್ಕಾರಕ್ಕೆ ವರದಿ ಮಾಡತಕ್ಕದ್ದು” 
ಎಂಬ ಪದಗಳಿಗೆ ಬದಲಾಗಿ “ನೇಮಕಾತಿ ಪ್ರಾಧಿಕಾರವು ಆ ಪ್ರಕರಣವನ್ನು ಪರಿಶೀಲಿಸತಕ್ಕದ್ದು ಮತ್ತು ಸರ್ಕಾರಿ ನೌಕರರನ್ನು 
ಅಮಾನತ್ತಿನಲ್ಲಿರಿಸಿರುವುದನ್ನು ಮುಂದುವರೆಸಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ತಾನು ಸೂಕ್ತವೆಂದು ಭಾವಿಸಬಹುದಾದಂತೆ ತೀರ್ಮಾನವನ್ನು 
ತೆಗೆದುಕೊಳ್ಳತಕ್ಕದ್ದು” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
(ಸೇವಾ ನಿಯಮಗಳು- 2). 
The above translation of the Karnataka Civil Services (Classification, Control and Appeal) Rules, 1957 shall be 
authoritative text in the Kannada Language under section 5A of the Karnataka Official Language Act, 1963. 
GOVERNOR OF KARNATAKA 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 851 ಜಿ.ಕೆ. ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ, 
ಸಂಸದೀಯ ವೃವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


೧೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಿಯಇ 51 ವಿತ್ರಮ 2008, ಬೆಂಗಳೂರು, ದಿನಾ೦ಕ:15ನೇ ಅಕ್ಟೋಬರ್‌, 2010 
ಸರ್ಕಾರಿ ಆದೇಶ ಸಂಖ್ಯೆ; ವಿಯಇ 51 ವಿತ್ರಮ 2008 ದಿನಾ೦ಕ:14.10.2008ರಲ್ಲಿ ಪ್ರೊ.ಸಿ.ಎನ್‌.ಆರ್‌.ರಾವ್‌ ಅಧ್ಯಕ್ಷರು, ಮಾನ್ಯ ಪ್ರಧಾನ 
ಮಂತ್ರಿಗಳ ವಿಜ್ಞಾನ ಸಲಹಾ ಪರಿಷತ್ತು, ಭಾರತ ಸರ್ಕಾರ, ನ್ಯಾಷನಲ್‌ ರೀಸರ್ಚ್‌ ಪ್ರೊಫೆಸರ್‌ ಮತ್ತು ಗೌರವ ಅಧ್ಯಕ್ಷರು, ಜವಾಹರಲಾಲ್‌ ನೆಹರೂ 
ವಿಜ್ಞಾನ ಸಂಶೋಧನಾ ಕೇಂದ್ರ, ಜಕ್ಕೂರು, ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ 15 ಸದಸ್ಯರನ್ನೊಳಗೊಂಡಂತೆ ರಚಿಸಲಾದ ವಿಜ್ಞಾನ ಮತ್ತು ತಂತ್ರಜ್ಞಾನ 
ದಾರ್ಶನಿಕ ಸಮೂಹಕ್ಕೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊ.ಹೆಚ್‌.ಬಿ. ಕಿಂಚ ಇವರನ್ನು ಸದಸ್ಯರನ್ನಾಗಿ 
ನಾಮನಿರ್ದೇಶನ ಮಾಡಲಾಗಿತ್ತು. 
ಪ್ರೊ: ಹೆಚ್‌.ಬಿ. ಕಿಂಚ, ಕುಲಪತಿಗಳು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ, ಬೆಳಗಾವಿ ಇವರು ದಿನಾ೦ಕ:30.06.2010ರಂದು 
ಸೇವೆಯಿಂದ ನಿವೃತ್ತಿಹೊ೦ದಿರುವುದರಿ೦ದ, ಇವರ ಅಧಿಕಾರದ ಅವಧಿಯು ದಿನಾಂಕ:30.06.2010ಕ್ಕೆ ಅಂತ್ಯಗೊಂಡಿದ್ದು, ಇವರ ಬದಲಿಗೆ ಬೆಳಗಾವಿಯ 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊ; ಎಚ್‌. ಮಹೇಶಪ್ಪ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಬೋರಲಿಂಗಯ್ಯ 
ಪಿ.ಆರ್‌.898 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ: ಆಆ 829 ವೆಚ್ಚ-12/10, ಬೆಂಗಳೂರು, ದಿನಾಂಕ:13ನೇ ಅಕ್ಟೋಬರ್‌, 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಇ 311 ವೆಚ್ಚ-12/2010, ದಿನಾ೦ಕ:29.04.2010ರಲ್ಲಿನ 6ನೇ ಸಾಲಿನಲ್ಲಿ ನಮೂದಿಸಲಾಗಿರುವ “ವಸತಿ 
ಇಲಾಖೆಗೆ” ಎಂಬ ಪದವನ್ನು ಕೈಬಿಟ್ಟು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.901 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 19 ಸೇಲೋಸೇ. 2010 (ಭಾಗ), ಬೆಂಗಳೂರು, ದಿನಾಂಕ:20ನೇ ಅಕ್ಟೋಬರ್‌, 2010 
ಕರ್ನಾಟಕ ರಾಜ್ಯಪಾಲನಾದ ನಾನು, ಹೆಚ್‌.ಆರ್‌. ಭಾರದ್ವಾಜ್‌, ಭಾರತ ಸಂವಿಧಾನದ ಅನುಚ್ಛೇದ 316ರ ಖಂಡ (1ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಹೆಚ್‌.ವಿ. ಪಾರ್ಶನಾಥ್‌ ಇವರನ್ನು ದಿನಾ೦ಕ:05.06.2010ರಂದು ನಿವೃತ್ತಿ ಹೊಂದಿದ ಶ್ರೀ ರಿಯಾಜ್‌ ಅಹಮದ್‌ ಇವರ 
ಸ್ಥಾನದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ನೇಮಿಸಿರುತ್ತೇನೆ. 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವಾ ನಿಯಮಗಳು-1. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 19 SSC 2010 (P), Bangalore, Dated:20" October, 2010 
In exercise of the powers conferred by clause (1) of Article 316 of the Constitution of India, |, H.R. Bhardwaj, Governor of 
Karnataka, hereby appoint Shri H.V. Parshwanath, 1.A.S., as Member, Karnataka Public Service Commission in place of Sri. Riyaz 
Ahmed retired on 05.06.2010. 
GOVERNOR OF KARNATAKA 
By Order and in the name of the Governor of Karnataka, 
PR-899 D. NAGESH PATAK 
Under Secretary to Government, 


Department of Personnel and Administrative Reforms. (Service Rules-1) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೧೪೮೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(1), ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 18-ಎ ರ ಉಪಕಲಂ (2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ, ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) ಸ೦ಗ್ರಹಿಸತಕ್ಕದ್ದೆ೦ದು ಕರ್ನಾಟಕ ಸರ್ಕಾರ, ಈ ಮೂಲಕ 
ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 2 EPR 2010(1), Bangalore, Dated:24" August, 2010 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Bagalkot City 
Development Authority., Bagalkot, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
LALITHA H. HANDIGOL 
PR-902 Desk Officer-1, (e-Governance) 
Dept. of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 18-ಎ ರ ಉಪಕಲಂ (2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಮುದ್ರಣ, ಲೇಖನಾ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ, ಬೆಂಗಳೂರು, ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) ಸ೦ಗ್ರಹಿಸತಕ್ಕದ್ದೆಂದು ಕರ್ನಾಟಕ 
ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 2 EPR 2010(2), Bangalore, Dated:24" August, 2010 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Department of Printing, 
Stationery and Publications, Bengaluru, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
LALITHA H. HANDIGOL 
PR-903 Desk Officer-1, (e-Governance) 


Dept. of Personnel and Administrative Reforms. 


೧೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010 (3), ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 18-ಎರ ಉಪಕಲಂ (2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು, ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) ಸ೦ಗ್ರಹಿಸತಕ್ಕದ್ದೆ೦ದು ಕರ್ನಾಟಕ ಸರ್ಕಾರ, ಈ ಮೂಲಕ 
ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 2 EPR 2010 (3), Bangalore, Dated:24" August, 2010 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Department of 
Panchayat Raj Engineering, Bengaluru, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
LALITHA. H. HANDIGOL 
PR-904 Desk Officer-1, (e-Governance) 
Dept. of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010 (1), ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2010 
ದಿನಾಂಕ:24.08.2010ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(1)ರ ಸಂಖ್ಯೆಯನ್ನು “ಸಿಆಸುಇ 2 ಇಸಂಗ 2010(1)”ರ 
ಬದಲು. “ಸಿಆಸುಇ 3 ಇಸಂಗ್ರ 20101)” ಎ೦ದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
CORRIGENDUM 
No.DPAR 3 EPR 2010 (1), Bangalore, Dated:28" August, 2010 
The number of the notification, namely, DPAR 2 EPR 2010(1) Dated:24.08.2010 shall be read as "DPAR 3 EPR 2010(1)" 
instead of "DPAR 2 EPR 2010 (1). 
By Order and in the name of the Governor of Karnataka, 
LALITHA H. HANDIGOL 
PR-905 Desk Officer-1, (e-Governance) 


Dept. of Personnel and Administrative Reforms. 


